ಮೈಸೂರು ವಿಶ್ವವಿದ್ಯಾನಿಲಯ 


"ಮಂಡ್ಯ ಜಲ್ಲೆಯ ಕೆರೆ-ಕಟ್ಟೆಗಳ ನಿರ್ಮಾಣ ಮತ್ತು ನಿರ್ವಹಣೆ-ಒಂದು ಸಮಗ್ರ 
ಅಧ್ಯಯನ” 
(ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ) 


ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಪಿಎಚ್‌.ಡಿ., ಪದವಿಗಾಗಿ ಸಲ್ಪಸುತ್ತಿರುವ ಪೌಢಪ್ರಬಂಧ 


ಸಂಶೋಧಕರು 


ಉಮಾ. ಡಿ.ಟ. 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-570೦೦6 


ಮಾರ್ಗದರ್ಶಕರು 


ಡಾ.ಜ.ಕರಿಯಪ್ಪ 
ಎಂ. ಎ., ಪಿಎಚ್‌.ಡಿ., ಡಿಪ್‌ ಇನ್‌ ಎಪಿಗ್ರಫಿ 
ಸಹಪ್ರಾಧ್ಯಾಪಕರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ರ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-570೦೦೦6 


ಪ್ರಮಾಣ ಪತ್ರ 


ಉಮಾ, ಡಿ.ಟ.,, ಎಂಬ ಸಂಶೋಧನಾ ವಿದ್ಯಾರ್ಥಿನಿಯಾದ ನಾನು “ಮಂಡ್ಯ 
ಜಲ್ಲೆಯ ಕೆರೆ-ಕಟ್ಟಿಗಳ ನಿರ್ಮಾಣ ಮತ್ತು ನಿರ್ವಹಣೆ-ಒಂದು ಸಮಗ್ರ ಅಧ್ಯಯನ” (ಗಂಗರ 
ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ) ಎಂಬ ವಿಷಯದಲ್ಲ ಡಾ.ಜ.ಕರಿಯಪು್ಪ, 


ಸಹ ಪ್ರಾಧ್ಯಾಪಕರು, ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ ಅಧ್ಯಯನ ವಿಭಾಗ, 


ಮಾನಸಗಂಗೋತ್ರಿ, ಮೈಸೂರು ಅವರ ಮಾರ್ಗದರ್ಶನದಲ್ಲ ಸಂಶೋಧನೆ ಕೈಗೊಂಡ 
ಫಲವಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಪಿಎಚ್‌.ಡಿ. ಪದವಿಗಾಗಿ ಪೌಢಪಬಂಧವನ್ನು 
ಪೂರ್ಣಗೊಳಸಿರು ತ್ರೇನೆಂದು ಪ್ರಮಾಣೀಕರಿಸುತ್ತೇನೆ. ನಾನು ಪ್ರಾಚೀನ ಇತಿಹಾಸ ಮತ್ತು 


ರಾತತ್ವ ಅಧ್ಯಯನ ವಿಷಯದಲ್ಲ ಪಿಎಚ್‌.ಡಿ. ಪದವಿ ಪ್ರಾಪ್ಲಿಗಾಗಿ ಕೋರಿ ಈ 


J 


Ke 


ಪು 
ಪೌಢಪಬಂಧವನ್ನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಲ್ಪಸುತ್ತಿದ್ದೇನೆ. 


ಈ ಪೌಢಪಬಂಧವನ್ನು ಇಡಿಯಾಗಲಆ ಅಥವಾ ಬಡಿಯಾಗಲಆ ಯಾವುದೇ 
ಪದವಿ ಅಥವಾ ಡಿಪ್ಲೊಮಾ ಪದವಿಗಾಗಿ ಈ ಮೊದಲು ಬೇರೆ ಯಾವುದೇ 
ವಿಶ್ವವಿದ್ಯಾನಿಲಯಕ್ಕೆ ಸಲ್ಲಸಿರುವುದಿಲ್ಲವೆಂದು ಈ ಮೂಲಕ ಪ್ರಮಾಣಿಕರಿಸುತ್ತೇನೆ. 


(ಉಮಾ, ಡಿ.ಟ.) 
ಸಂಶೋಧನಾ ವಿದ್ಯಾರ್ಥಿನಿ 
ಸಹಿ ಮಾಡಿದ ದಿನಾಂಕ: 


(ಜ.ಕರಿಯಪ್ಪ) 
ಸಹ ಪ್ರಾಧ್ಯಾಪಕರು/ಮಾರ್ಗದರ್ಶಕರು 
ಸಹಿ ಮಾಡಿದ ದಿನಾಂಕ: 


ಸಹಿ ಮಾಡಿದ ದಿನಾಂಕ: 
ಪ್ರಾಧ್ಯಾಪಕರು/ಅಧ್ಯಕ್ಷರು 


ದೃಢೀಕರಣ ಪತ್ರ 


ಉಮಾ. ಡಿ.ಏ., ಸಂಶೋಧನಾ ವಿದ್ಯಾರ್ಥಿನಿ, ಪ್ರಾಚೀನ ಇತಿಹಾಸ ಮತ್ತು 

ಪುರಾತತ್ವ ಅಧ್ಯಯನ ವಿಭಾಗ. ಮಾನಸಗಂಗೋತ್ರಿ, ಮೈಸೂರು ಇವರು ನಮ್ಮ 
ವಿಭಾಗದಲ್ಲಿ ಪೂರ್ಣಕಾಲಕ ಸಂಶೋಧನಾ ವಿದ್ಯಾರ್ಥಿನಿಯಾಗಿ ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ್ವ ಅಧ್ಯಯನ ವಿಭಾಗದ 
ಮೂಲಕ ಪಿಎಚ್‌.ಡಿ., ಪದವಿಗಾಗಿ ಸಂಶೋಧನಾ ಕಾರ್ಯ ಕೈಗೊಂಡು 
ಸಾದರಪಡಿಸಿರುವ "ಮಂಡ್ಯ ಜಲ್ಲೆಯ ಕೆರೆ-ಕಟ್ಟೆಗಳ ನಿರ್ಮಾಣ ಮತ್ತು ನಿರ್ವಹಣೆ-ಒಂದು 
ಸಮದ್ರ ಅಧ್ಯಯನ” (ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ) ಎಂಬ 
ಪೌಢಪಬಂಧವು ನನ್ನು ಮಾರ್ಗದರ್ಶನದ ಉಮಾ, ಡಿ.ಟ.. ಅವರಿಂದ ಹ್ಟಯಂ ರಚಿತ 
ಕೃತಿಯಾಗಿದೆ ಎಂದು ದೃಢೀಕರಿಸುತ್ತೇನೆ. ಇದು ಇಡಿಯಾಗಿ ಇಲ್ಲವೇ ಜಬಡಿಯಾಗಿ ಈ 
ಮೊದಲು ಬೇರೆ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ ಪದವಿ ಅಥವಾ 
ಸಲ್ತಸಿಲ್ಲವೆಂ ದು ಹಾಗೂ ಪ್ರಕಟವಾಗಿಲ್ಲವೆಂದು ಈ ಮೂಲಕ 


(ಜ.ಕರಿಯಪ್ಪ) 
ಸಹ ಪ್ರಾಧ್ಯಾಪಕರು/ಮಾರ್ಗದರ್ಶಕರು 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ ಅಧ್ವಯನ ವಿಭಾಗ 
ಮಾನಸಗಂಗೋತ್ರಿ, ಮೈಸೂರು-570೦೦೦6 


ಘೋಷಣಾ ಪತ್ರ 


ಉಮಾ. ಡಿ.ಏಟ., ಸಂಶೋಧನಾ ವಿದ್ಯಾರ್ಥಿನಿಯಾದ ನಾನು ಪ್ರಾಜೀನ 
ಇತಿಹಾಸ ಮತ್ತು ಪುರಾತತ್ತ್ವ ಅಧ್ಯಯನ ವಿಭಾಗದಲ್ಲ ಸಂಶೋಧನಾ ವಿದ್ಯಾರ್ಥಿನಿಯಾಗಿ 
ಇದೇ ವಿಭಾಗದಲ್ಲ ಸಹಪ್ರಾಧ್ಯಾಪಕರಾಗಿರುವ ಡಾ. ಜ.ಕರಿಯಪ್ಪ ಅವರ ಮಾರ್ಗದರ್ಶನದಲ್ಲ 
ಪಿಎಚ್‌.ಡಿ. ಪದವಿಗಾಗಿ ಸಂಶೋಧನಾ ಕಾರ್ಯ ಕೈಗೊಂಡು ಸಾದರಪಡಿಸಿರುವ “ಮಂಡ್ಯ 


ಜಲ್ಲೆಯ ಕೆರೆ-ಕಟ್ಟೆಗಳ ನಿರ್ಮಾಣ ಮತ್ತು ನಿರ್ವಹಣೆ-ಒಂದು ಸಮದ್ರ ಅಧ್ಯಯನ” (ಗಂಗರ 


ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ) ಎಂಬ ಪೌೌಢಪಬಂಧವು ಮಾರ್ಗದರ್ಶಕರ 
ಮೇಲ್ವಚಾರಣಿಯಲ್ಲ ನನ್ನಿಂದ ರಚಿತವಾದ ಸ್ಟಯಂ ಕೃತಿಯಾಗಿದೆ. ಇದು ಇಡಿಯಾಗಿ 
ಇಲ್ಲವೇ ಬಡಿಯಾಗಿ ಈ: ಮೊದಲು ಬೇರೆ ಯಾವುದೇ ವಿಶ್ವವಿದ್ಯಾನಿಲಯಕ್ಕೆ ಯಾವುದೇ 


ಪದವಿ ಅಥವಾ ಡಿಪ್ಲೊಮಾಗಾಗಿ ಸಲ್ಪಸಿಲ್ಲವೆಂದು ಹಾಗೂ ಪ್ರಕಟವಾಗಿಲ್ಲವೆಂದು ಈ 


[ae] 


ಮೂಲಕ ಘೋಷಿಸುತ್ತೇನೆ. 


(ಉಮಾ, ಡಿ.ಟ.) 
ಸಂಶೋಧನಾ ವಿದ್ಯಾರ್ಥಿನಿ 
ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ ಅಧ್ಯಯನ ವಿಭಾಗ 
ಮಾನಸಗಂಗೋತ್ರಿ. ಮೈಸೂರು-570೦೦೦6 


ಕೃತಜ್ಞತೆಗಳು 
k- 


"ಮಂಡ್ಯ ಜಲ್ಲೆಯ ಕೆರೆ-ಕಟ್ಟಿಗಳ ನಿರ್ಮಾಣ ಮತ್ತು ನಿರ್ವಹಣಿ-ಒಂದು ಸಮಗ್ರ 
ಅಧ್ಯಯನ” (ಗಂಗರ ಕಾಲದಿಂದ ಮೈಸೂರು ಒಡೆಯರ ಕಾಲದವರೆಗೆ) ಎಂಬ ವಿಷಯದ 
ಬದ್ಗೆ ಸಂಶೋಧನೆ ಕೈಗೊಳ್ಳಲು ಸೂಕ್ಷ ಮಾರ್ಗದರ್ಶನವನ್ನು ನೀಡಿ ಪ್ರೋತ್ತಾಹಿಸಿದ ನನ್ನು 
ಪೂಜ್ಯ ಗುರುಗಳಾದ ಡಾ.ಜ.ಕರಿಯಪ್ಪ, ಸಹಪ್ರಾಧ್ಯಾಪಕರು, ಪ್ರಾಚೀನ ಇತಿಹಾಸ ಮತ್ತು 
ಪುರಾತತ್ವ ಅಧ್ಯಯನ ವಿಭಾಗ. ಮಾನಸಗಂಗೋತ್ರಿ, ಮೈಸೂರು ಅವರಿಗೆ ಹೃದಯ 


ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಸುತ್ತೇನೆ. 


ಈ ನನ್ನು ಸಂಶೋಧನಾ ಕಾರ್ಯವನ್ನು ನಡೆಸಲು ಅವಕಾಶ ನೀಡಿದ ಮೈಸೂರು 
ವಿಶ್ವವಿದ್ಯಾನಿಲಯಕ್ಕೆ ನನ್ನ ಹೃದಯ ಪೂರ್ವಕ ನಮಸ್ಸ್ಥಾರಗಳು ಹಾಗೂ ನನಗೆ 
ಸಂಶೋಧನಾ ಕಾರ್ಯ ನಿರ್ವಹಿಸಲು ಶಿಷ್ಯ ವೇತನ ನೀಡಿದ ವಿಶ್ವವಿದ್ಯಾನಿಲಯ 
ಧನಸಹಾಯ ಆಯೋಗದ ರಾಜೀವ್‌ ಗಾಂಧಿ ಕೇಂದ್ರಿಯ ಶಿಷ್ಯವೇತನ ಯುಜಸಿಗೆ ನನ್ನು 
ಕೃತಜ್ಞತೆಗಳು 


ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ರ ಅಧ್ಯಯನ ವಿಭಾಗದಲ್ಲ ಸಂಶೋಧನೆ 
ನಡೆಸಲು ಸಹಕಾರ ನೀಡಿದ ವಿಭಾಗದ ಮುಖ್ಯಸ್ಥರಾದ ಡಾ.ಕೆ. ಪ್ರಭು, ಸಹಾಯಕ 
ಪ್ರಾಧ್ಯಾಪಕರು ಹಾಗೂ ಮತ್ತೊಬ್ಬ ಸಹಾಯಕ ಪ್ರಾಧ್ಯಾಪಕರಾದ ಡಾ. ವಿ. ಶೋಭಾ ಅವರಿಗೆ 
ನನ್ನ ಕೃತಜ್ಞತೆಗಳು. 


ನನ್ನ 


್ಸ ಸಂಶೋಧನೆಗೆ ಸಹಾಯ ಮಾಡಿದ  ಲೋಕೇಶ.ಸಿ, ಸಹಾಯಕ 


ಪ್ರಾಧ್ಯಾಪಕರು/ಅಧ್ಯಕ್ಷರು. ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ್ವ ಅಧ್ಯಯನ ವಿಭಾಗ, 
ಮಹಾರಾಜ ಕಾಲೇಜು, ಮೈಸೂರು ಇವರಿಗೂ ನನ್ನು ಕೃತಜ್ಞತೆಗಳು ಮತ್ತು ವಿಭಾಗದ 
ಸಂಶೋಧನಾ ಸಹಾಯಕರಾದ ಡಾ.ಕೆ.ಎಸ್‌. ಬೆಟ್ಟಪ್ಪ ಇವರಿಗೂ ನನ್ನು ಕೃತಜ್ಞತೆಗಳು 


ನನ್ನು ಸಂಶೋಧನಾ ಕಾರ್ಯಕ್ಷೆ ಪ್ರತಿ ಹಂತದಲ್ಲೂ ಪ್ರೋತ್ಸಾಹಿಸಿದ ವಿಭಾಗದ 
ಡಾ.ಹೆಚ್‌.ಎನ್‌.ಕಾಳಸ್ಟಾಮಿ. ಯುಜಸಿ-ಪೋಸ್ಟ್‌ ಡಾಕ್ಷರಲ್‌ ಫೆಲೋ, ಪ್ರಾಚೀನ ಇತಿಹಾಸ 
ಮತ್ತು ಪುರಾತತ್ವ ಅಧ್ಯಯನ ವಿಭಾಗ. ಮಾನಸಗಂಗೋತ್ರಿ, ಮ್ಯಸೂರು ಇವರಿಗೆ ನನ್ನ 
ಧನ್ಯವಾದಗಳು. 


ವಿಭಾಗದ ಕ್ಕ್ಯೂರೇಟರ್‌ ಆಗಿ ಕಾರ್ಯ ನಿರ್ವಹಿಸುತ್ತಿರುವ ಶಪಿಕುಮಾರ., ಎಸ್‌. 
ರವರಿಗೂ ನನ್ನು ಹೃತ್ತೂರ್ವಕವಾದ ಕೃತಜ್ಞತೆಗಳು. ಕಛೇರಿ ಸಿಬ್ಣಂದಿಯವರಾದ ಶ್ರೀಮತಿ 
ಉಷಾಗಣೀಶ್‌, ಶ್ರೀಮತಿ ಮಮತಾ ಹಾಗೂ ಶಿವರಾಜು ಇವರುಗಳಗೆ 
ಅಭಾರಿಯಾಗಿರುತ್ತೇನೆ. 


ನನ್ನು ಸಂಶೋಧನೆಗೆ ಸಹಾಯ ಮಾಡಿದ ವಿಭಾಗದ ಸಂಶೋಧನಾ ಸ್ನೇಹಿತರಾದ 
ಕೆಂಡಮ್ಮ. ಕೆ, ನಿಂಗನಾಯ್ದ, ಸಿ. ಶ್ರೇತ. ಸಿ. ಗೌರಿ, ಬ. ಹಿರಿಯ ಸಂಶೋಧಕರುಗಳಾದ 
ಡಾ.ಸನತ್‌ ಕುಮಾರ್‌, ಕ್ಷೇತ್ರ ಪರಿಶೋಧಕರು, ಪಿಎಸ್‌ಎಇಐಪಿ, ಮಾನಸಗಂಗೋತ್ರಿ, 
ಮೈಸೂರು ವಿಶ್ವವಿದ್ಯಾನಿಲಯ, ಶಿವಾನಂದ, ಎನ್‌. ಹಾಗೂ ಇತರೆ ಸಂಶೋಧಕರುಗಳಾದ 
ಸುರೇಶ. ರೇಣುಕಾ. ಸಿ.ಕೆ. ಗೀತಾ.ವಿ, ನೀಲಯ್ಯ. ಎನ್‌, ಚಂದ್ರಯ್ಯ. ವಿಷಕಂಠ, ಶಶಿಧರ, 
ಸಿ.ಎ, ಜಗನ್ನಾಥ, ಬ.ಆರ್‌, ಅನಿಲ್‌.ಎಲ್‌, ಕುಮಾರಸ್ವಾಮಿ. ಎಸ್‌.ಡಿ, ಮಧುಸೂದನ, 
ಎಂ.ಎನ್‌, ಚಂ೦ದ್ರಶೇಖರ,ಎನ್‌. ಗೀತಾ, ಪಿ. ಪ್ರಕಾಶ್‌, ಎಂ. ಹಾಗೂ ವಿಭಾಗದ ಇತರೆ 
ಎಲ್ಲ ಸಂಶೋಧಕರುಗಳಗೆ ನನ್ನು ಕೃತಜ್ಞತೆಗಳು. 


ನನ್ನ ಸಂಶೋಧನಾ ಕಾರ್ಯವನ್ನು ನಡೆಸಲು ಸಹಾಯ ಮಾಡಿದ ಮೈಸೂರು 
ವಿಶ್ವವಿದ್ಯಾನಿಲಯದ ಕೇಂದ್ರ ಗ್ರಂಥಾಲಯ, ಮಾನಸಗಂಗೋತ್ರಿ, ಮ್ಯಸೂರು ಭಾರತೀಯ 
ಪುರಾತತ್ವ ಇಲಾಖೆಯ ಗ್ರಂಥಾಲಯ, ಕರ್ನಾಟಕ ಸರ್ಕಾರ ಪ್ರಾಚ್ಯವಸ್ತು ಸಂಗ್ರಹಾಲಯ 
ಮತ್ತು ನಿರ್ದೇಶನಾಲಯದ ಗ್ರಂಥಾಲಯ, ಮಹಾರಾಜ ಕಾಲೇಜು ಗ್ರಂಥಾಲಯ, ಮಂಡ್ಯ 
ಜಲ್ಲಾ ಗ್ರಂಥಾಲಯ, ಕರ್ನಾಟಕ ಸಂಘ ಗ್ರಂಥಾಲಯ ಮಂಡ್ಯ ಮತ್ತು ಮಿಥಿಕ್‌ ಸೊಸ್ಯೆಟ 
ಬೆಂಗಳೂರು ಈ ಎಲ್ಲಾ ಗ್ರಂಥಾಲಯಗಳನ್ನು ನನ್ನು ಸಂಶೋಧನೆಗೆ ಅಪಾರವಾಗಿ 
ಬಳಸಿಕೊಂಡಿದ್ದೇನೆ. ಇದಕಾಗಿ ನನಗೆ ಅವಕಾಶ ನೀಡಿದ ಎಲ್ಲಾ ಗ್ರಂಥಾಲಯದ 


ಮುಖ್ಯುಪ್ಥ್ಸರುಗಳಗೆ ಅಭಾರಿಯಾಗಿದ್ದೇನೆ. 


ನನ್ನು ಸಂಶೋಧನಾ ಕಾರ್ಯ ಮಾಡಲು ನೆರವಾದ ಮಂಡ್ಯ, ನಾಗಮಂಗಲ, 
ಪಾಂಡವಪುರ, ಕೃಷ್ಣರಾಜಪೇಟಿ, ಶ್ರೀರಂಗಪಟ್ಟಣ, ಮಳವಳ್ಳ ಮತ್ತು ಮದ್ದೂರು ನೀರಾವರಿ 
ಇಲಾಖೆಗಳ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ತೂರ್ವಕ ಕೃತಜ್ಞತೆಗಳು. 


ನನಗೆ ಜನ್ಯವಿತ್ತ ಪೂಜ್ಯರಾದ ದಿವಂಗತ ಶ್ರೀ ತಂಗವೇಲು ಮತ್ತು ಶ್ರೀಮತಿ ಕಸ್ತೂರಮ್ಯ 
ಇವರ ಆಶೀರ್ವಾದದಿಂದ ನನ್ನು ವಿದ್ಯಾಭ್ಯಾಸಕ್ಕೆ ಪ್ರೇರಣೆ ನೀಡಿತು. ನನ್ನು ಸಂಶೋಧನೆಗೆ 


ಸಂಪೂರ್ಣವಾಗಿ ಸಹಕಾರ ನೀಡಿದ ನನ್ನು ಸಹೋದರರಾದ ಮಹದೇವಸ್ವಾಮಿ. 
ಆನಂದ, ಡಿ.ಟ., ಗೋವಿಂದರಾಜು ಹಾಗೂ ಸತೀಶ, ಸಿ.ಟ.. ಅವರುಗಳಗೆ ನನ್ನು ಕೃತಜ್ಞತೆಗಳು. 


ನನ್ನ ನೆಚ್ಚನ ಹಿತ್ಯೈಷಿಗಳಾದ ಹಾಗೂ ಗುರುಗಳಾದ ಶ್ರೀ ಮಹಮ್ಮದ್‌ ಕಲೀಂ ಉಲ್ಲಾ. 
ನಿವೃತ್ತ ಮುಖ್ಯೋಪಾಧ್ಯಾಯರು ನಾಗಮಂಗಲ. ಶ್ರೀ ಎಂ.ಎಸ್‌.ಆರ್‌.ಕೆ. ಆಚಾರ್ಯ, ನಿವೃತ್ತ 
ಉಪನ್ಯಾಸಕರು, ನಾಗಮಂಗಲ, ಡಾ.ಟ.ವಿ. ನಾಗರಾಜು, ನಿವೃತ್ತ ಪ್ರಾಧ್ಯಾಪಕರು, ಮಂಡ್ಯ 
ಅವರಿಗೆ ಶ್ರೀ ತೈಲೂರು ವೆಂಕಟಕೃಷ್ಣ ಸಾಹಿತಿಗಳು. ಮಂಡ್ಯ ಹಾಗೂ ಶ್ರೀ ನಾಗೇಶ್‌, ಎಸ್‌. 
ವಕೀಲರು ಅವರುಗಳಗೆ ನನ್ನ ಕೃತಜ್ಞತೆಗಳು. 


ಈ ಪ್ರೌಢಪ್ರಬಂಧವನ್ನು ಡಿ.ಟ.ಪಿ. ಮಾಡಿದ ಶ್ರೀಮತಿ ಉಷಾಗಣೀಶ್‌ ಹಾಗೂ ಈ 
ಪೌಢಪಬಂಧವನ್ನು ಅಚ್ಚುಕಟ್ದಾಗಿ ಬೈಂಡಿಂಗ್‌ ಮಾಡಿಕೊಟ್ಟಂತಹ ಮಧುರ ಎಂಟರ್‌ ಪೈೈಸಸ್‌ನ 


ಏಕನಾಥ್‌ ಅವರಿಗೂ ಕೃತಜ್ಞತೆಗಳನ್ನು ಸಲ್ಪಸುತ್ತೇನೆ. ಕ್ಷೇತ್ರಕಾರ್ಯವನ್ನು ಮಾಡುವಾಗ ಕೆರೆ- 
ಕಟ್ಟೆಗಳ ಛಾಯಾಚಿತ್ರ ತೆಗೆಯಲು ಅವಕಾಶ ಮಾಡಿಕೊಟ್ಟ ಭಾರತೀಯ ಪುರಾತತ್ವ ಇಲಾಖೆ 


ಸಿಬ್ಬಂದಿ ವರ್ಗದವರಿಗೂ ಹಾಗೂ ಮಂಡ್ಯ ಜಲ್ಲೆಯ ಗ್ರಾಮಸ್ಥರಿರಗೂ ಹಾಗೂ ಇನ್ನುಳದ ಎಲ್ಲ 


ನನ್ನು ಬಾಂಧವರು ಹಾಗೂ ಸ್ನೇಹಿತರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. 


(ಉಮಾ, ಡಿ.ಟ.) 


ಸಂಕೇತಾಕ್ಷರಗಳು 


ಮೈಸೂರು ಆಕೀಯಾಲಜಕಲ್‌ ರಿಷೋರ್ಟ್‌ 


ಎಪಿಗ್ರಾಫಿಯಾ ಕರ್ನಾಟಕ, ಸಂಪುಟಗಳು 
ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಕನ್ನಡ ವಿಷಯ ವಿಶ್ವಕೋಶ 


ಆನ್ಕುಯಲ್‌ ರಪೊರ್ಟ್‌ ಇಂಎಇಯನ್‌ ಎಪಿದ್ರಫಿ 


ಅಧ್ಯಾಯ-1 
ಸ್ತಾವನೆ 
ಅಧ್ಯಾಯ-2 
ರಾಜಕೀಯ ಇತಿಹಾಸ 
ಅಧ್ಯಾಯ-3 


ಕೆರೆ-ಕಟ್ಟೆಗಳ ನಿರ್ಮಾಣ ಮತ್ತು ನಿರ್ವಹಣೆ 
ಅಧ್ಯಾಯ-4 17 - 189 


ಶಾಸನೋಕ್ತ ಕೆರೆ-ಕಲ್ಟೆಗಳು 
ಅಧ್ಯಾಯ-5 1290 - 219 


ಐತಿಹಾಸಿಕ ಕೆರೆಕಟ್ಟೆಗಳು 


ಅಧ್ಯಾಯ-6 


ಸಾಮಾಜಕ ಮತ್ತು ಆರ್ಥಿಕ ಅಂಶಗಳು 

ಅಧ್ಯಾಯ-7 243 - 248 
ಉಪಸಂಹಾರ 

ಅನುಬಂಧ 


ಪರಾಮರ್ಶನ ಗ್ರಂಥಗಳು ಜಸ 


೦55 - ೭55 
ಪಾರಿಭಾಷಿಕ ಪದಗಳು 
ಭೂಪಟಗಳು 


ಛಾಯಾಚಿತ್ರಗಳು 


ಅಧ್ಯಾಯ-! 

ಪ್ರಸ್ತಾವನೆ 
ವಿಶ್ವದ ಭೂಮಂಡಲದಲ್ಲ ಮಾನವ ಮತ್ತು ಇತರೆ ಜೀವಿಗಳು ಜೀವಿಸಲು ನೀರು 
ಅತ್ಯವಶ್ಯಕವಾಗಿದೆ. ಆದುದರಿಂದಲೇ ಭೂಮಿಯ ಮೇಲೆ ಉಗಮವಾದ ಮಾನವನು 
ಪ್ರಾರಂಭದಲ್ಲ ನದಿಯ ತಟಗಕಳಲ್ಲ ಜೀವಿಸಲು ಆರಂಭಸಿದನು. ಕಾಲಾನಂತರ ಮಾನವನ 
ಜ್ಞಾನವು ವಿಸ್ನಾರವಾದಂತೆಲ್ಲ ತನಗೆ ದಿನನಿತ್ಯದ ಬಳಕೆಗೆ ಬೇಕಾಗುವ ಆಹಾರ ಧಾನ್ಯಗಳನ್ನು 
ಬೆಳೆಯಲು ಪ್ರಾರಂಭಸಿ ತದನಂತರ ಸಾಕುಪ್ರಾಣಿಗಳನ್ನು ಸಾಕಲು ಮುಂದಾದನು. ಈ 
ರೀತಿಯ ಒಂದು ಬೆಳವಣಿಗೆಯ ಹಂತವನ್ನು ನಾವು ಪ್ರಾಚೀನ ಕಾಲದಿಂದಲೂ ಕಾಣಬಹುದು. 


ನದಿಗಳು ಮಾನವನ ಜೀವನದ ಮೇಲೆ ಅತ್ಯ೦ತ ಪಭಾವವನ್ನು ಜರುತ್ತಲೇ ಬಂದಿವೆ 
ಎಂದರೆ ತಪ್ಪಾಗಲಾರದು. ಅನಾದಿ ಕಾಲದಿಂದಲೇ ಇವು ಮಾನವನಿಗೆ ಅಪಾರ ಕೊಡುಗೆಗಳನ್ನು 
ನೀಡಿರುವುದರಿಂದ ಇವುಗಳನ್ನು 'ದೇವತೆ'ಗಳೆಂದು ಗೌರವಿಸಿ ಪೂಜಸುತ್ತಾ ಬಂದಿದ್ದಾರೆ. 
ಉದಾ:- ಸಿಂಧೂ, ಗಂಗಾ, ಯಮುನಾ, ಸರಸ್ತತಿ. ಕಾವೇರಿ ಮತ್ತು ಕೃಷ್ಣ ನದಿಗಳನ್ನು 
ಇಂದಿಗೂ ಭಾರತೀಯರಾದ ನಾವು ದೇವತೆಗಳೆಂದು ಆರಾಧಿಸುತ್ತಿರುವುದುಂಟು.' 


ಹೀಗೆ ಪ್ರಾಚೀನ ಕಾಲದಿಂದಲೇ ಆರಂಭವಾದ ನೀರಿನ ಪ್ರಾಮುಖ್ಯತೆ ಗೌರವ. 
ಪೂಜನೀಯ ಮನೋಭಾವ ಮುಂದೆ ಚಾರಿತ್ರಿಕ ಆಳಜ್ವಕೆಯ ಕಾಲಕ್ಸೂ ಮುಂದುವರೆಯುತ್ತಾ. 
ನೀರಿಗೆ ಅಧಿಕ ಪ್ರಾಶಸ್ತ್ಯ ದೊರೆತು ಈ ಕಾಲಕ್ಷೆ 'ನೀರಾವರಿ'ಯಾಗಿ ಮಾರ್ಪಟ್ಟತು. ಹರಿದು 
ಬರುವ ನದಿಯ ನೀರನ್ನು ಒಂದೆಡೆ ಸಂಗ್ರಹ ಮಾಡುವ ಕಾರ್ಯಗಳು ಆರಂಭವಾಲುತು 
ಹಾಗೂ ರೈತರು ಮಳೆಯನ್ನವಲಂಜಸದೆ ನದಿ, ನಾಲೆ. ಬಾವಿ, ಕೆರೆಗಣಂದ ಹೊಲ-ಗಥದ್ದೆಗಳಗೆ 
ನೀರು ಹಾಯುಸಿ ತಮಗೆ ಬೇಕಾದ ಬೆಳೆಯನ್ನು ಬೆಳೆದುಕೊಳ್ಳುವಂತಹ ಒಂದು ಪ್ರಾಜೀನ ಕೃಷಿ 
ಪದ್ಧತಿಯು ಮುಂದೆ ನೀರಾವರಿಯಾಗಿ ಅಪ್ಪಿತ್ತವನ್ನು ಪಡೆಯಿತು. ಭಾರತದಲ್ಪ್ಲಯೂ ಸಹ ಇದೇ 
ರೀತಿಯಲ್ಲ ರೈತರಿಗೆ ನೀರನ್ನು ಒದಗಿಸುವಂತಹ ಪ್ರಯತ್ನವನ್ನು ಮಾಡಿರುವಂತಹ 
ಗುರುತುಗಳು ನಮಗೆ ಶಾಸನಾಧಾರಗಳಂ೦ದ ತಿಆದು ಬಂದಿವೆ. ನೀರಾವರಿಯು ಮುಖ್ಯವಾಗಿ 
ನದಿ. ಬಾವಿ, ಕೆರೆ ಕಟ್ಟೆಗಳನ್ನು ಅವಲಂಭಸಿದ್ದು, ಇಂತಹ ವ್ಯವಸ್ಥೆಯು ಹೆಚ್ಚನದಾಗಿ ಕಡಿಮೆ 
ಮಳೆ ಜೀಳುವ ಪ್ರದೇಶಗಕ್ಲ ಅಂದರೆ ಉದಾಹರಣಿಗೆ ಹರಪ್ಪ, ಮಹೆಂಜೋದಾರೋ, 
ಧೋಲವಿರಾ, ಸುರಕೋಟ್ಟ ಇನ್ನು ಅನೇಕ ನಗರಗಳಲ್ಲ ಅಧಿಕವಾಗಿ ಈ ರೀತಿಯ ನೀರಾವರಿ 
ವ್ಯವಸ್ಥೆ ಕಂಡುಬಂದಿದೆ. ಇಂತಹ ವ್ಯವಸ್ಥೆಯನ್ನು ಪ್ರಾಚೀನ ಕಾಲದಿಂದಲೂ 


ಅನುಸರಿಸುತ್ತಿದ್ದುದರಿಂದ ಈೇ ನಗರಗಳು ಸಮೃದ್ಧಿಯಾಗಿ ಬೆಕೆಯಲು ಅವಕಾಶವಾಲುತೆಂದು 
ಹೇಳಬಹುದಾಗಿದೆ. 


ಈ ರೀತಿಯ ಕೆರೆ-ಕಟ್ಟಿಗಳನ್ನು ನಿರ್ಮಾಣ ಮಾಡಿ, ನೀರನ್ನು ಒಂದೆಡೆ ಸಂಗ್ರಹ 
ಮಾಡುವ ಪದ್ಧತಿಯುಂದಾಗಿ, ದೀರ್ಪಾವಧಿಯ ಬರಗಾಲವನ್ನು ಯಶಸ್ವಿಯಾಗಿ ಎದುರಿಸಲು 
ಸಾಧ್ಯವಾಗುತ್ತದೆ೦ಬ ಮನೋಭಾವನೆ ಪ್ರಾಚೀನ ಕಾಲದಿಂದಲೂ ಜನರ ಮನದಲ್ತ್ಪ ಬೇರೂರಿತ್ತು 
ಎಂದು ಹೇಕಬಹುದು. ಒಟ್ಲನಲ್ಲ ನಿರಂತರವಾಗಿ ಮಳೆ ಬರದಿದ್ದರೂ ಕೃಷಿ ಮತ್ತು ನೀರಿಗೆ 
ತೊಂದರೆಯಾಗದಂತೆ ಜನರಿಗೆ ಈ ಕೆರೆ-ಕಲ್ಲೆಗಳ ನೀರು ಇಂದಿಗೂ ಸಹಾಯಕವಾಗುತ್ತಿವೆ. 
ಕೆಲವೊಂದು ಕೆರೆ-ಕಲ್ಲೆಗಕಲ್ಲ ಪೂರ್ಣವಾಗಿ ತುಂಬದ ನೀರಿನಿಂದಾಗಿ, ಮುಂದಿನ ವರ್ಷಗಳಗೂ 
ಬೇಕಾಗುವಷ್ಟು ನೀರಿನ ಸಂಗ್ರಹದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಕೆಲವು ಅತಿ ದೊಡ್ಡ 
ಅಂದರೆ ನಂದನ್‌ವಾರ್‌ ಜಲಾಶಯದಂತಿರುವ ದೊಡ್ಡ ಜಲಾಶಯಗಳವೆ ಕಾಲುವೆಗಳನ್ನು 
ಕಟ್ಟದೇ. ಭೂಜಲವನ್ನು ಮತ್ತೇ ಹೆಚ್ಚಿಸುವಂತೆ ಮಾಡಿ ಭೂಮಿಯ ಮಟ್ಟವನ್ನು 
ಕಾಯ್ದುಕೊಳ್ಳುವುದು ಮತ್ತು ಪ್ರವಾಸಿ ತಾಣವನ್ನಾಗಿಯು ಮಾರ್ಪಡಿಸುವುದು ಇನ್ನೂ ಕೆಲವು 
ಕಡೆಗಲ್ಲ ಸ್ತಾಭಾವಿಕ ಭೂಗುಣವನ್ನು ಸರಿಯಾಗಿ ಗ್ರಹಿಸಿ ಅತೀ ದೀರ್ಪವಾದ ಕೊಳ್ಳ ಮತ್ತು 
ನೀರು ಸಂಗ್ರಹಕ್ಕೆ ಅನುಕೂಲಕರವಾದ ವಿಶಾಲವಾದ ತಗ್ಗು ಬಯಲು ಪ್ರದೇಶವುಳ್ಳ ಆಯಕಟ್ಟನ 
ಸ್ಥಳದ ಆಯ್ದೆಯನ್ನು ಮಾಡಿ. ಅಧಿಕ ನೀರನ್ನು ಸಂಗ್ರಹಿಸುವ ಮತ್ತು ಹರಿದ ನೀರು ಕಟ್ಟೆಯನ್ನು 
ಬಂದು ಸೇರುವ ಹಾಗೆ ಉತ್ತಮ ವ್ಯವಸ್ಥೆಯನ್ನು ಕಲ್ಪಸುವಂತಹ ಒಂದು ತಂತ್ರಜ್ಞಾನದ 
ಮೂಲಕ ಪ್ರಾಚೀನ ಕಾಲದಿಂದಲೂ  ಕೆರೆ-ಕಲ್ಲೆಗಳ ನಿರ್ಮಾಣವನ್ನು ಮಾಡಿರುವುದು 
ಕಂಡುಬಂದಿದೆ. ಇವರು ಕೊಳಗಳನ್ನು ಕಟ್ಟಲು ಆಯ್ದುಕೊಳ್ಳುತ್ತಿದ್ದಂತಹ ಸ್ಥಳವು 
ಅಕ್ಷಪಕ್ಷದಲ್ಲರುವ ಕಲ್ಲುಬಂಡೆಗಳು ಅತಿ ದೃಢವಾಗಿದ್ದು. ಯಾವ  ಹಂತದಲ್ಪಯೂ 
ಸೋರಿಕೆಯಾಗದಂತಿರಬೇಕು ಎಂಬ ಮನೋಧದೋರಣಿಯಂದ ನಿರ್ಮಾಣ ಮಾಡುತ್ತಿದ್ದರು. 
ಇಂತಹ ನೀರಾವರಿ ವ್ಯವಸ್ಥೆಯು ಕೃಷಿ ಭೂಮಿಗೆ ನೀರನ್ನು ಪೂರೈಸಲು ಹೆಚ್ಚು 
ಸಹಾಯಕವಾಗಿವೆ. ಆದರೆ ಇಂತಹ ಜಲಾಶಯಗಳಗೆ ಕಾಲುವೆಗಳ ವ್ಯವಸ್ಥೆಯನ್ನು 
ಕಲ್ಪಸಬೇಕಾದರೆ ಸ್ಥಳದ ಏರಿಆತ ಗಮನಿಸಿ ಇಳಜಾರು ಪ್ರದೇಶಗಳನ್ನು ಗಮನಿಸಿ 
ಕಾಲುವೆಗಳನ್ನು ತೋಡಬೇಕಾಗುತ್ತದೆ. ಇದು ಶ್ರಮದಾಯದ ಕೆಲಸ ಹಾಗೂ ಅಧಿಕ ಬರ್ಜಿನ 
ಕೆಲಸವಾಧ್ದರಿಂದ., ಜಲಾಶಯಗಳಗೆ ಕಾಲುವೆಗಳನ್ನು ಮಾಡಲು ಸಾಧ್ಯವಾಗುತ್ತಿಲ್ಲವಾದರೂ 
ಸಹ ಜಲಾಶಯಗಳ ನೀರು ಕೃಷಿಗೆ ಉಪಯುಕ್ತವಾಗುತ್ತದೆ. ಕೆರೆಯನ್ನು ಯಾರೇ ಕಟ್ಟಸಲ., 
ಅದರ ರಕ್ಷಣಿಯ ಹೊಣಿಯನ್ನು ಆ ಊರಿನ ಜನರೇ ನಿರ್ವಹಿಸುತ್ತಿದ್ದರು. ಕೆರೆ, ಕಟ್ಟೆ 
ಒಡೆಯಬಹುದು. ಯಾವುದೇ ಒಂದು ಸನ್ನೆವೇಶಕ್ಕೆ ತುತ್ತಾಗಬಹುದು. ತೂಬುಗಳು 


2 


ಹಾಳಾಗಬಹುದು. ಮರಳನಿಂದ ಹೂತು ಹೋಗಬಹುದು ಇವುಗಳೆಲ್ಲವನ್ನು ಸರಿಪಡಿಸಲು 
ಅಥವಾ ದುರಸ್ತಿ ಮಾಡಿಸಲು ಹಣದ ಅವಶ್ಯಕತೆ ಪ್ರಮುಖವಾಗಿತ್ತು. ಇದಕಾಗಿ ಅಲ್ಲನ ಸಮಸ್ತ 
ಜನರು ಸೇರಿ ಕೆರೆಗಾಗಿ ಒಂದು ಜಮೀನನ್ನು ಬಡುತ್ತಿದ್ದರು. ಇದನ್ನೇ 'ಜತ್ತುವಾಟ ಅಥವಾ 
ಚತ್ತುವಟ್ಟ' ಎಂದು ಶಾಸನಗಳಲ್ಲ ಉಲ್ಲೇಣಸಲಾಗಿದೆ.  ಕೆರೆ-ಕಟ್ಟೆಗಳ ಜಲನಿರ್ವಹಣೆ 
ಮುಖ್ಯವಾದುದ್ದಾಗಿತ್ತು. ಇದರ ವೆಚ್ಚವನ್ನು ಭರಿಸಲು ಕೆರೆಯನ್ನು, ಮೀನು ಸಾಕಾಣಿಕೆಯ 
ಗುತ್ತಿಗೆಗೆ ನೀಡಿ ಅದರಿಂದ ಬಂದಂತಹ ಹಣದಿಂದ ಕೆರೆ ನಿರ್ವಹಣಿಯನ್ನು ಮಾಡುತ್ತಿದ್ದರು. 
ಹೀಗೆ ನೀರಿನ ಅವಶ್ಯಕತೆಯು ಬಹಳ ಪ್ರಾಚೀನ ಕಾಲದಿಂದಲೂ ಮತ್ತು ಇಂದಿನ ಕಾಲದವರೆಗೆ 
ಮಾನವನ ಹಾಗೂ ಸಕಲ ಜೀವಿಗಳಗೆ ಅತ್ಯಂತ ಅವಶ್ಯಕವಾದುದೆಂದು ತಿಆಯಬಹುದು. 


ಚಾರಿತ್ರಿಕ ಕಾಲದ ನೀರಾವರಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಶಾಸನಗಳಲ್ಲ ಕೆರೆ- 
ಕಟ್ಟೆಗಳನ್ನು ಅಂ೦ಬುದಿ. ತಟಾಕ, ಸಮುದ್ರ. ಕುಂಟಿ, ಕಾಲುವೆಗಳ ನಿರ್ಮಾಣ. ಒಡ್ಡುಗಳನ್ನು 
ಹಾಕುವುದು. ಬಾವಿಗಳನ್ನು ತೋಡಿಸುವುದು. ಕೊಳ, ತೂಬು, ಹೊಂಡ ಮುಂತಾದ 


ಹೆಸರುಗಆ೦ದ ಉಲ್ಲೇಖಸಲಾಗಿದೆ.” 


ಕೆರೆ-ಕಟ್ಟೆಗಳನ್ನು ತೋಡಿಸುವುದು. ದೇಗುಲ ಬಸದಿಗಳನ್ನು ನಿರ್ಮಿಸುವುದು ಹಾಗೂ 
ಅವುಗಳನ್ನು ಜೀರ್ಣೋದ್ದಾರಗೊಳಸುವುದು ಪುಣ್ಯದ ಕೆಲಸವೆಂಬ ಮನೋಭಾವನೆ ಚಾರಿತ್ರಿಕ 
ಆಳಜ್ವಕೆಯ ಕಾಲದಿಂದ ಎಲ್ಲರ ಮನದಲ್ಲೂ ಬೇರೂರಲ್ಪಟ್ಟತು. ಹೀಗೆ ಕಟ್ಟಸಿದ ರಚನೆಗಳು 
ಅರಸನ ಹೆಸರಿನಲ್ಲೋ ಅಥವಾ ಅರಸನ ತಂದೆ, ತಾಯು ಮತ್ತು ಪತ್ನಿಯ ಹೆಸರಿನಲ್ಲೋ 
ಇರುತ್ತಿದ್ದುದು ಸಾಮಾನ್ಯವಾಗಿತ್ತು. ಇಂತಹ ಪ್ರಾಚೀನ ಕಾಲದ ಕೆಲವೊಂದು ಕೆರೆ-ಕಲ್ಲೆಗಳು 
ಇಂದಿಗೂ ಸುಳ್ತಿತಿಯಲ್ಲರುವುದನ್ನು ಕಾಣಬಹುದಾಗಿದೆ. 


ಪ್ರಾಚೀನ ಹಾಗೂ ಚಾರಿತ್ರಿಕ ಕಾಲದ ನದಿಗಳ, ಕೆರೆ. ಕಲ್ಲೆಗಳ ಬಗ್ಗೆ ಅವಲೋಕಿಸಿದಾಗ 
ಅದಿಮಾನವನ ಕಾಲದಿಂದಲೂ ನೀರಿಗೆ ಬಹಳ ಪ್ರಾಶಸ್ಯ ನೀಡಲಾಗುತ್ತಿತ್ತು ಎಂದು 
ತಿಆದುಬರುತ್ತದೆ. ನಂತರ ಚಾರಿತ್ರಿಕ ಕಾಲದಲ್ಲ ಮೊಟ್ಟ ಮೊದಲು ಆಳ್ವಕೆ ಮಾಡಲು ಅಧಿಕಾರಕ್ಕೆ 
ಬಂದಂತಹ ನಂದರು, ಮೌರ್ಯರು, ಗುಪ್ತರು. ಶಾತವಾಹನರು ಮುಂತಾದ ರಾಜವಂಶಜರು 
ವ್ಯವಸಾಯಕ್ಕೆ ಹೆಚ್ಚು ಒತ್ತನ್ನು ನೀಡುತ್ತಿದ್ದರೆಂದು ಕೆಲವು ಶಾಸನಾಧಾರಗಳಂದ ತಿಆದು 
ಬರುತ್ತದೆ. ಉದಾ: ಅತೀ ಪ್ರಾಚೀನ ಕಾಲದ ಕೆರೆಯ ಬಗ್ಗೆ ಉಲ್ಲೇಖವಿರುವ ಮೊಟ್ಟ ಮೊದಲ 
ಶಾಸನವೆಂದೇ ಹೇಳಬಹುದಾದ ರುದ್ರದಾಮನ 'ಜುನಾಗಡ್‌ ಶಾಸನ'. ಈ ಶಾಸನದಲ್ಲಿ 
ಸುದರ್ಶನ ಸರೋವರ ಎಂಬ ತಟಾಕದ ಉಲ್ಪೇಖವಿರುವುದು ಕಂಡುಬಂದಿದೆ.” ಇದು ಪ್ರಾಚೀನ 
ವಿಶಾಲವಾದ ಕೆರೆಯ ಒಡ್ಡನ್ನು ಹೊಂದಿತ್ತೆಂದು.. ಈ ಒಡ್ಡು ಒಡೆದು ಹೋಗಿ ಕೆರೆಬುಂದ 


ಬಂದಂತಹ ರಭಸವಾದ ನೀರಿನಿಂದ ಹೊಲಗದ್ದೆಗಳು ಕೊಚ್ಚಿ ಹೋಗಿ ರೈತರೆಲ್ಲರೂ 
ಕಂಗಾಲಾಗಿದ್ದ ಸಂದರ್ಭದಲ್ಲ, ಸೌರಾಷ್ಟ್ರದ ರಾಜ್ಯಪಾಲನಾಗಿದ್ದ 'ಸುವಿಶಾಖ'ನೆ೦ಬ 
ಅಧಿಕಾರಿಯು ಕೆರೆಯ ಒಡ್ಡನ್ನು ಕಟ್ಟುತ್ತಾನೆಂದು ಹಾಗೂ ಇದಕ್ಕೆ ಆದಂತಹ ವೆಚ್ಚವನ್ನು 
ಕ್ರಿ.ಪೂ.4ನೇ ಶತಮಾನದಲ್ಲ ಅಧಿಕಾರದಲ್ಪದ್ದ ಮೌರ್ಯ ದೊರೆಯಾದ 'ಚಂದ್ರಗುಪ್ತ'ನ 
ಪ್ರಾಂತ್ಯಾಧಿಕಾರಿಯಾಗಿದ್ದ 'ವೈಶ್ಯಪುಷ್ಣಗುಪ್ತ'ನು ತನ್ನು ರಾಜ್ಯದ ಖಜಾನೆಯಿಂದ ನೀಡಿದನೆಂದು., 
ಅದರಿಂದ ಯಾವುದೇ ತೆರಿಗೆ, ದೇಣಿಗೆಯನ್ನು ಸಂಗ್ರಹಿಸಅಲ್ಲವೆಂದೂ ಹಾಗೂ ರಾಜನ, 
ಪ್ರಾಂತ್ಯಾಧಿಕಾರಿಯ ಉದಾರ ಮನೋಭಾವವನ್ನು ತಿಆಸುತ್ತದೆ." ಮುಂದೆ ಅಶೋಕನ 
ಕಾಲದಲ್ಲ ಅಶೋಕನ ಆದೇಶದಂತೆ ಇವನ ಅಧಿಕಾರಿಯೂ ಈ ತಟಾಕವನ್ನು 
ವಿಸ್ತರಿಸುತ್ತಾನೆಂದು ಹಾಗೂ ಕ್ರಿ.ಶ.5ನೆಯ ಶತಮಾನದಲ್ಲ ಈ ಕೆರೆಯು ಮತ್ತೊಮ್ಮೆ ದುಸ್ಸಿತಿಗೆ 
ಬಂದ ಸಂದರ್ಭದಲ್ಲ. ಗುಪ್ತಮನೆತನದ ಸ್ಥಂದಗುಪ್ತನ ಅಧಿಕಾರಿಯು ಈ ತಬಾಕಕ್ಷೆ ಪುನಃ 
ಕಲ್ಲೆಯನ್ನು ಕಟ್ಟಸುತ್ತಾನೆಂದು ಈ ಶಾಸನದಲ್ಲ ಉಲ್ಲೇಖಸಲಾಗಿದೆ. ಹೀಗೆ ಮಂಡ್ಯ ಜಲ್ಲೆಯಲ್ಲೂ 
ಆಳಜ್ವಕೆ ಮಾಡಿದ ಗಂಗರ ಕಾಲದಿಂದ ಹಿಡಿದು ಮೈಸೂರು ಒಡೆಯರ ಕಾಲದವರೆಗೂ ಅನೇಕ 
ಕೆರೆ, ಕಟ್ಟೆ ತೂಬು ನಾಲೆಗಳು ನಿರ್ಮಾಣಗೊಂಡಿವೆ. 


ಆದ್ದರಿಂದ ಮಾನವನ ಜೀವನ ಬದುಕನ ಹಿತದೃಷ್ಟಿ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲ 
ತೊಡಗುವ ಉದ್ದೇಶದಿಂದ ಸರ್ವರಿಗೂ ಒಳ್ಳೆಯದಾಗಿ. ಸರ್ವರು ಸುಬ ಶಾಂತಿ, ನೆಮ್ಮದಿಯುಂದ 
ಜೀವಿಸಲೆಂದು ಅನೇಕ ರಾಜವಂಶಸ್ಥರು ಪ್ರಾಚೀನ ಕಾಲದಿಂದಲೂ ಅಲ್ಲಲ್ಲ ಕೆರೆಕಲ್ಟಿಗಳನ್ನು 
ನಿರ್ಮಾಣ ಮಾಡಿರುವುದು ನಮಗೆ ದೊರೆತಿರುವ ಕೆಲವು ಶಾಸನಗಳ ಅಧ್ಯಯನದ 
ಆಧಾರಗಳಂ೦ದ ತಿಆದು ಬರುತ್ತದೆ. ಆದ್ದರಿಂದಲೇ ಶಾಸನಗಳಲ್ಪ ಉಲ್ಲೇಖವಾದ 
ಮಾಹಿತಿಗಳನ್ನಾಧರಿಸಿ ಪ್ರಾಚೀನ ಕಾಲದಿಂದಲೂ ನಮ್ಮ ಪೂರ್ವಜರ ಆಶೋತ್ಸ್ತರಗಳಗೆ ಮನ್ನಣೆ 
ನೀಡುವ ಅಮೂಲ್ಯವಾದ ವಿಷಯಗಳಲ್ಲ ಕೆರೆ-ಕಲ್ಲೆಗಳ ಪಾತ್ರ ಬಹಳ ಮುಖ್ಯವಾದುದು. 
ಹಾಗಾಗಿ ಕೃಷಿಯನ್ನು ತನ್ನು ಜೀವನದಾರವಾಗಿ ರೂಢಿಸಿಕೊಂಡ ದಿನದಿಂದಲೇ ಮಳೆ ಮತ್ತು 
ಹೊಳೆಯ ನೀರನ್ನು ಸಾಕಷ್ಟು ಕಾಲ ಹಿಡಿದಿಟ್ಟುಕೊಳ್ಳುವ ಅವಶ್ಯಕತೆ ಕಂಡುಬಂದಿತು ಹಾಗೂ 
ಕೆರೆಗಳನ್ನು ನಿರ್ಮಾಣ ಮಾಡುವುದು ಒಂದು ಸಾರ್ವಜನಿಕ ಹಿತಾಸಕ್ಷಿಬುಂದ ಕೂಡಿದಂತಹ 
ಕಾರ್ಯವಾಗಿತ್ತು. ಇದರೊಂದಿಗೆ ಅವರ ಸಪ್ವಹಿತವೂ ಇತ್ತು. "ಸತ್ತವನ ಪ್ರೇತವು 
ಬಾಯಾರಿಕೆಯಿಂದ ಬಳಕಲುವುದೆಂದು" ಕೆರೆ-ಕಟ್ಟೆಗಳನ್ನು ನಿರ್ಮಾಣ ಮಾಡುತ್ತಿದ್ದರೆಂದು 
ಶಾಸನಗಳಲ್ತ ಮಾಹಿತಿಯು ಉಲ್ಲೇಖತಗೊಂಡಿದೆ.ನ ಎಲ್ಲ ನೀರಾವರಿ ವ್ಯವಸ್ಥೆ 
ಉತ್ತಮವಾಗಿರುತ್ತದೆಯೋ. ಅಲ್ಲ ಕೃಷಿ ಕ್ಷೇತ್ರವು ಉತ್ತಮವಾಗಿದ್ದು, ಪ್ರಾಣಿಗಳಗೂ ಆಹಾರ 
ಒದಗಿಸಿ. ನೆಲೆ ಕೊಟ್ಟಂತಾಗಿ, ಮಾನವನ ಜೀವನವು ನೆಮ್ಮದಿಯುಂದ ಕೂಡಿರುತ್ತದೆ. ಹಾಗೂ 


4 


ಆಯಾ ಪ್ರಾಂತ್ಯ, ರಾಜ್ಯ, ಗ್ರಾಮೀಣ ಪ್ರದೇಶಗಳು, ಸದಾಕಾಲ ಶಾಂತಿಯುಂದ, 
ನೆಮ್ಮದಿಯುಂದ, ಸುಭೀಕ್ಷತೆಯಿಂದ ಕೂಡಿರುತ್ತದೆಂಬ ನಂಜಕೆಯು ಪ್ರಾಚೀನ ಕಾಲದಿಂದಲೂ 
ಮನುಷ್ಯರಲ್ಲ ಬೇರೂರಿತ್ತೆಂದು ತಿಆಯಬಹುದು. 


ಕರ್ನಾಟಕ ರಾಜ್ಯದ ದಕ್ಷಿಣ ಮೈದಾನ ಪ್ರದೇಶದಲ್ಪರುವ ಮಂಡ್ಯ ಜಲ್ಲೆಯ ಬಹುಭಾಗ 
ಹಚ್ಚ ಹಸುರಿನಿಂದ ಕೂಡಿದ ಪ್ರದೇಶವಾಗಿದೆ. ಇಪ್ಪತ್ತನೆಯ ಶತಮಾನದ ಪ್ರಾರಂಭದವರೆಗೂ 
ಒಣಭೂಮಿ ಪ್ರದೇಶವಾಗಿದ್ದು. ಕೃಷ್ಣರಾಜಸಾಗರ ಅಣೆಕಟ್ಟು ನಿರ್ಮಾಣವಾದ ನಂತರ ಈ 
ಜಲ್ಲೆಯು ನೀರಾವರಿ ಸೌಲಭ್ಯ ಪಡೆದು ಆರ್ಥಿಕ ಪ್ರಗತಿಯತ್ತ ಸಾಗಿದೆ. ಪ್ರಮುಖ ನೀರಾವರಿ 
ಬೆಳೆಗಳಾದ ಕಬ್ಬು ಮತ್ತು ಭತ್ತವನ್ನು ಈ ಪ್ರದೇಶದಲ್ಲ ಹೆಚ್ಚಾಗಿ ಬೆಳೆಯುವುದರಿಂದ ಜಲ್ಲೆಯನ್ನು 
ರಾಜ್ಯದ ಸಕ್ಕರೆ ಮತ್ತು ಭತ್ತದ ಕಣಜವೆಂದೂ ಕರೆಯುವುದುಂಟು. ಜಲ್ಲೆಯ ಪಿವನಸಮುದ್ರದಲ್ಲ 


1೨೦2 ರಲ್ತ್ಪ ಪ್ರಾರಂಭವಾದ ಜಲವಿದ್ಯುತ್‌ ಯೋಜನೆ ಏಷ್ಯಾದಲ್ಲೇ ಎಏರಡನೆಯದಾದ ವಿದ್ಯುತ್‌ 
ಕೇಂದ್ರ ಎಂಬ ಹೆಗ್ಗಳಕೆಗೆ ಪಾತ್ರವಾಗಿದೆ. ಜಲ್ಲೆಯ ಏಳೂ ತಾಲೂಕುಗಳು ಕಾವೇರಿ ಅಚ್ಚುಕಟ್ಟು 
ಪ್ರದೇಶ ಅಭವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಸೇರಿವೆ. ಜಲ್ಲೆಯಲ್ಲ ರೇಷ್ಯೆ ವ್ಯವಸಾಯವು 
ಲಾಭದಾಯಕವಾಗಿದ್ದು. ಎಲ್ಲಾ ತಾಲೂಕುಗಳಗೂ ಹಿಪ್ಪುನೇರಳೆ ವ್ಯವಸಾಯವು ವ್ಯಾಪಿಸುತ್ತಿದೆ. 
ಜಲ್ಲೆಯ ಎಲ್ಲಾ ಪಟ್ಟಣಗಳಗೂ, ಗ್ರಾಮ ಹಾಗೂ ಉಪಗ್ರಾಮಗಳಗೂ ವಿದ್ಯುತ್‌ ಸೌಲಭ್ಯ 
ಒದಗಿಸಲಾಗಿದೆ. ಜಲ್ಲೆಯು ಉತ್ತಮ ಸಂಚಾರ ಮಾರ್ಗ ಹಾಗೂ ಸಂಪರ್ಕಗಳನ್ನು ಹೊಂದಿದೆ. 
ಮೈಸೂರು-ಬೆಂಗಳೂರು ರೈಲು ಹಾಗೂ ರಸ್ತೆ ಮಾರ್ಗಗಳು ಈ ಜಲ್ಲೆಯಲ್ಲ ಹಾದು 
ಹೋಗುತ್ತವೆ. ಇತ್ತೀಚಿನ ಎರಡು ದಶಕಗಳ ಠೀ ಜಲ್ಲೆಯ ಶೈಕ್ಷಣಿಕ ಪಗತಿ 
ಉಲ್ಲೇಖನೀಯವಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾತಕೋತ್ತರ ಕೇಂದ್ರ ಹಾಗೂ 
ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಮಹಾವಿದ್ಯಾಲಯವೂ ಸೇರಿದಂತೆ ಅನೇಕ 
ಶೈಕ್ಷಣಿಕ ಸಂಸ್ಥೆಗಳನ್ನು ಇಲ್ಲ ಸ್ಥಾಪಿಸಲಾಗಿದೆ. ಸಾಂಸ್ಕೃತಿಕ ರಂಗದಲ್ಲ ಈ ಜಲ್ಲೆಯ ಸಾಧನೆ 
ಗಣನೀಯವಾಗಿದೆ. ಜಲ್ಲೆಯಲ್ಲ ಅನೇಕ ಪ್ರೇಕ್ಷಣೀಯ ಮತ್ತು ಇತಿಹಾಸ ಪ್ರಸಿಧ್ಧ ಸ್ಥಳಗಳವೆ. 
ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿ 1610 ರಿಂದ 179೨ ರವರೆಗೆ ಮೆರೆದ 
ಶ್ರೀರಂಗಪಟ್ಟಣ, ಕಾವೇರಿಯ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳರುವ ಶಿವಸಮುದ್ರ, 
ಧನಗೂರು ಬಳಯ ಶಿಂಷಾ ಜಲಪಾತ, ಸುಂದರ ಉದ್ಯಾನದಿಂದ ಕಂಗೊಳಸುತ್ತಿರುವ 


ಕೃಷ್ಣರಾಜಸಾಗರ ಇವು ವಿಶ್ವ ಪ್ರಸಿದ್ಧವಾಗಿವೆ. 


ಅಧ್ಯಯನದ ಉದ್ದೇಶ 


ಭಾರತದ ಹಲವು ಭಾಗಗಳಲ್ಲ ಬಹಳ ಹೆಚ್ಚನ ಸಂಖ್ಯೇಯಲ್ಲ ಶಾಸನಗಳು ದೊರಕುತ್ತವೆ. 
ಅದರಲ್ಲೂ ಕರ್ನಾಟಕದಲ್ಲ ದೊರೆತಿರುವಷ್ಣು ಶಾಸನಗಳು ಬೇರೆ ಯಾವುದೇ ಪ್ರಾಂತ್ಯಗಳಲ್ಲೂ 
ದೊರೆತಿಲ್ಲವೆಂದು ಹಲವು ವಿದ್ದಾಂಸರು ಅಭಿಪ್ರಾಯಪಡುತ್ತಾರೆ. ಈ ಶಾಸನಗಳಂದ ನಮಗೆ 
ದೊರೆಯದ ವಿಷಯವೇ ಇಲ್ಲ. ಇವುಗಳಂದ ಆ ಕಾಲದ ಭಾಷೆ, ಜನರ ಮತ್ತು ಅವರ ಬದುಕಿನ 
ಹೋರಾಟ. ರಾಜಕೀಯ. ಸಾಮಾಜಕ. ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾದ ಎಲ್ಲಾ ಜೀವನದ 
ವಿಚಾರಗಳನ್ನು ಇದು ತಿಆಸುತ್ತದೆ. ನಮ್ಮ ಪ್ರಾಂತ್ಯದ ಇತಿಹಾಸಗಳು ರಾಜಕೀಯ ವಿಚಾರಕ್ಕೆ 
ಎಷ್ಟು ಮಹತ್ವವನ್ನು ಕೊಡುತ್ತವೆಯೋ ಅದಕ್ಕಿಂತ ಹೆಚ್ಚಿನದಾಗಿ ಮನುಷ್ಯನ ಸಾಂಸ್ಕೃತಿಕ 
ವಿಚಾರಕ್ಷೆ ಹೆಚ್ಚು ಹೊತ್ತು ನೀಡುವುದೇ ಒಂದು ಪ್ರಮುಖವಾದ ಅಧ್ಯಯನವಾಗಿದೆ. ಆದುದರಿಂದ 
ವಿದ್ಧಾಂಸರಾದಶ ಎಂ. ಚಿದಾನಂದ ಮೂರ್ತಿಯವರು ಒಂದು ನಾಡು ಎಂದರೆ ಆ 
ಪ್ರಾಂತ್ಯವನ್ನು ಆಅದ ರಾಜರ ವಿಷಯಗಳೆ ಅಲ್ಲ, ಅಲ್ಲ ಬದುಕಿದ ಜನ. ಹೀಗೆ ಬದುಕಿದ ಜನರ 
ಸಾಂಸ್ಕೃತಿಕ ಅಂಶಗಳು, ಆ ಪ್ರಾಂತ್ಯವನ್ನಾಳದ ರಾಜರುಗಳು, ಅಲ್ತ್ಲನ ಧರ್ಮ, ಕಲೆ, ಜನರ 
ಜೀವನ ಸಮಸ್ಯೆಗಳು. ಅವರ ಜೀವನದ ಮೌಲ್ಯಗಳು ಮುಂತಾದ ಅಂಶಗಳನ್ನು 
ಒಳಗೊಂಡಂತೆ ಮಾಡುವ ಸಾಮಾಜಕ ಅಧ್ಯಯನವೇ ಒಂದು ಸಾಂಸ್ಕೃತಿಕ 
ಅಧ್ಯಯನವಾಗಿದೆ. ಈ ಮೇಲೆ ಉಲ್ಲೇಖಸಿದ ಎಲ್ಲಾ ಅಂಶಗಳನ್ನು ಸಹ ಅಧ್ಯಯನ 
ಮಾಡಬೇಕಾದರೆ ನಮಗೆ ಶಾಸನಗಳು ಬಹಳ ಅತ್ಯವಶ್ಯಕವಾಗಿವೆ. ಇವುಗಳ ಮೂಲಕವೇ 
ನಾವು ಜನರ ಮತ್ತು ದೇಶದ ಸಾಂಸ್ಕೃತಿಕ ಅಂಶಗಳನ್ನು ನಿಖರವಾಗಿ ತಿಆಸಲು ಬಹಳ 
ಸಹಕಾರಿಯಾಗಿವೆ. 


ಕರ್ನಾಟಕವನ್ನಾಆದ ಅನೇಕ ರಾಜಮನೆತನಗಳು ತಮ್ಮದೇ ಆದಂತಹ 
ಕೊಡುಗೆಯನ್ನು ನೀಡಿದ್ದಾರೆ. ಅವರ ಕಾಲದ ರಾಜಕೀಯ, ಆರ್ಥಿಕ. ಧಾರ್ಮಿಕ ಮತ್ತು 
ಸಾಂಸ್ಕೃತಿಕ ರಂಗಗಳಲ್ಪಯೂ ಸಹ ತಮ್ಮದೆ ಆದ ಛಾಪನ್ನು ಮೂಡಿಸಿದ್ದಾರೆ. 
ಕರ್ನಾಟಕವನ್ನಾಆಕದ ಪಮುಖ ರಾಜ ಮನೆತನಗಳೆಂದರೆ,. ಕದಂಬರು, ಶಾತವಾಹನರು, 
ಗಂಗರು. ಚಾಲುಕ್ಯರು. ಚೋಳರು, ಹೊಯ್ದಳರು. ವಿಜಯನಗರದ ಅರಸರು ಮತ್ತು ಅನೇಕ 
ಪಾಳೆಯಪಟ್ಟುಗಳು ಇವರುಗಳ ಅಆಳ್ವಕೆಯ ಕಾಲದಲ್ಲ ತಮ್ಮದೇ ಆದಂತಹ ವಿಶಿಷ್ಠ 
ಕೊಡುಗೆಗಳನ್ನು ನೀಡಿದ್ದಾರೆ ಕರ್ನಾಟಕದ ಚಾರಿತ್ರಿಕ ಭೂಪಟದಲ್ಲ ಆ ಕಾಲದ ಸಕಲ 
ಚಟುವಟಕೆಗಳ೦ಂದ ತಮ್ಮ ಹೆಸರು ಉಳಯುವಂತೆ ಮಾಡಿದ್ದಾರೆ. ಈಗಾಗಲೇ ಹಲವಾರು 
ವಿದ್ದಾಂಸರು ಹಲವಾರು ಅಧ್ಯಯನಗಳನ್ನು ಮಾಡಿದ್ದಾರೆ. 


ಪ್ರಸ್ತುತ ಅಧ್ಯಯನದ ಶೀರ್ಷಿಕೆ "ಮಂಡ್ಯ ಜಲ್ಲೆಯ ಕೆರೆ-ಕಟ್ಟಿಗಳ ನಿರ್ಮಾಣ ಮತ್ತು 
ನಿರ್ವಹಣಿ-ಒಂದು ಸಮಗ್ರ ಅಧ್ಯಯನ”. (ಗಂಗರ ಕಾಲದಿಂದ ಮೈಸೂರು ಒಡೆಯರ 
ಕಾಲದವರೆಗೆ) ಕರ್ನಾಟಕ ರಾಜ್ಯದ 30೦ ಜಲ್ಲೆಗಳಲ್ಲ ಒಂದಾದ ಮಂಡ್ಯ ಜಲ್ಲೆಯು ಅನೇಕ 
ಪ್ರಾಚೀನ ಕಾಲದ ಕೆರೆ-ಕಟ್ಟೆಗಳನ್ನು. ಕೊಳಗಳನ್ನು. ಹೊಂಡ. ಕಾಲುವೆ. ತೂಬು. ನಾಲೆ 
ಇತ್ಯಾದಿಗಳು ನೀರಾವರಿ ವ್ಯವಸ್ಥೆಯಿಂದ ಕೂಡಿದ್ದು, ಜಲ್ಲೆಯು ಆರ್ಥಿಕವಾಗಿ ಮುಂದುವರೆದು, 
ಎಲ್ಲಾ ಕ್ಷೇತ್ರಗಕಲ್ಲೂ ಪ್ರಗತಿಯನ್ನು ಸಾಧಿಸಲು ಅನುಕೂಲವಾಗಿದೆ. ಹಾಗೂ ಈ ಪ್ರಾಚೀನ 
ಕಾಲದ ಕೆರೆ-ಕಲ್ಲೆಗಳು ಯಾರ ಕಾಲದಲ್ಲ ನಿರ್ಮಾಣವಾದವು? ಇದರ ಉದೇಶವೇನಿತ್ತು? 
ಎಂಬುದರ ಬದ್ಗೆ ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಇನ್ನಿತರ ಮಾಹಿತಿಗಳು ಶಾಸನಗಳಲ್ಲ 
ಉಲ್ಲೇಬಗೊಂಡಿವೆ. ಆದ್ದರಿಂದ ಅವುಗಳನ್ನು ಪರಾಮರ್ಶಿಸಿ, ಪ್ರಸ್ತುತ ಕೆರೆ-ಕಟ್ಟಿಗಳ ಸ್ಥಿತಿ 
ಹೇಗಿದೆ? ಇವು ಇಂದಿಗೂ ಸುರಕ್ಷಿತವಾಗಿವೆಯೇ? ಅಥವಾ ಇಲ್ಲವೇ? ಎಂಬುದರ ಬದ್ಗೆ ಮತ್ತು 
ಜನರಲ್ಲ ಪ್ರಾಚೀನ ಕೆರೆ-ಕಲ್ಪೆಗಳ ಬಗ್ಗೆ ಐತಿಹಾಸಿಕ ಪ್ರಜ್ಞೆಯನ್ನು ಬೆಳೆಸಿ, ಇಂತಹ ಅತಿ ಪ್ರಾಚೀನ 
ಕೆರೆ-ಕಛ್ಲೆಗಳ ಬಗ್ಗೆ ನಾಲೆ. ತೂಲು. ಕೊಳ, ಬಾವಿ ಇತ್ಯಾದಿಗಳನ್ನು ಸಂರಕ್ಷಣಿ ಮಾಡುವ 
ಹಾಗೂ ಇದರ ಉಪಯುಕ್ತತೆಯನ್ನು ತಿಆಸಿಕೊಡುವ ಉದ್ದೇಶದಿಂದ ಮಂಡ್ಯ ಜಲ್ಲೆಯ ಏಳು 
ತಾಲೂಕುಗಕಲ್ಲೂ ಕಂಡುಬರುವಂತಹ ಕೆರೆ ಕಟ್ಟೆಗಳ ಕೆಲಸ ಕಾರ್ಯಗಳ ನಿರ್ಮಾಣ ಮತ್ತು 
ನಿರ್ವಹಣಿಯ ಒಂದು ಸಮರ್ರ ಸಂಶೋಧನೆಯನ್ನು ನಡೆಸುವ ಉದ್ದೇಶವನ್ನು ಹೊಂದಲಾಗಿದೆ 
ಮಂಡ್ಯ ಜಲ್ಲೆಯಲ್ಲ ಬೃಹತ್‌ ಶಿಲಾಯುಗದ ಸಂಸ್ಕೃತಿಯ ಕಾಲದಲ್ಲ ಕೆರೆಗಳ ನಿರ್ಮಾಣ 
ಪ್ರಾರಂಭವಾಯತೆಂದು ಪ್ರಾಗಿತಿಹಾಸದ ವಿದ್ವಾಂಸರ ಏಕಭಪ್ರಾಯವಾಗಿರುವ ಹಿನ್ನೆಲೆಯಲ್ಲ 
ಮಂಡ್ಯ ಜಲ್ಲೆಯ ಭೌಗೋಳಕ ವ್ಯಾಪ್ತಿಯಲ್ಲಿ ನಿರ್ಮಾಣವಾದ ಕೆರೆಕಟ್ಟೆಗಳ ಸಮೀಕ್ಷೆಯನ್ನು 
ಮಾಡಲಾಗುವುದು. ಇತಿಹಾಸ ಆರಂಭಕಾಲದಿಂದ ಹಿಡಿದು ಮಂಡ್ಯ ಜಲ್ಲೆಯ ಆಳ್ವಕೆ ನಡೆಸಿದ 
ಮೌರ್ಯ, ಶಾತವಾನರ ಕಾಲದಲ್ಲ ಮತ್ತು ಪ್ರಾರಂಭದ ರಾಜಮನೆತನಗಳಾದ ಕದಂಭರು, 
ಗಂಗರು. ಬಾದಾಮಿ ಚಾಲುಕ್ಯರು. ಹೊಯ್ದಳ. ವಿಜಯನಗರ ಅರಸರು ಮತ್ತು ಮೈಸೂರು 
ಒಡೆಯರ ಕಾಲಫಘಟ್ಟದಲ್ಲ ನಿರ್ಮಾಣದ ಕೆರೆಕಲ್ಲೆಗಳ ಅಧ್ಯಯನವನ್ನು ಮಾಡುವ ಪ್ರಮುಖ 
ಉದ್ದೇಶವನ್ನು ಹೊಂದಿದೆ. 


ಅಧ್ಯಯನ ಕ್ಷೇತ್ರದ ವ್ಯಾಪ್ತಿಯನ್ನು ನಿಗದಿಪಡಿಸಿ ಆ ಚೌಕಟ್ಟನಲ್ಲ ಅಧ್ಯಯನ 
ಕೈಗೊಂಡು ವಿಷಯವನ್ನು ವಿಶ್ಲೇಷಿಸಿದಾಗ ಅದು ಅರ್ಥಪೂರ್ಣಗೊಳ್ಳುವುದು ಯಾವುದೇ 
ಒಂದು ಅಧ್ಯಯನದ ವ್ಯಾಪ್ತಿಯನ್ನು ನಿಖರವಾಗಿ ತಿಆಯಪಡಿಸುವಾಗ ಆಯಾ ಕಾಲಫಟ್ಟದ 


ಅದೂ ಭೌಗೋಜಕ 
ಆಯ್ದೆಮಾಡಿಕೊಳ್ಳುತ್ತೇನೆ. 


ದೇಶವೊಂದರ ಎಲ್ಲೆಯನ್ನು ಅಧ್ಯಯನ ಕ್ಷೇತ್ರವನ್ನಾಗಿ 


ನವಿ 
ಮು 
ಪ್ರ 


ಸ್ತುತ ನನ್ನ 


ಮಂಡ್ಯಜಲ್ಲೆಯ ಕೆರೆ ಕಟ್ಟೆಗಳ ನಿರ್ವಹಣೆಗೆ ಸಂಬಂಧಿಸಿದಂತೆ ಆರಂಛಕಾಲದಿಂದ 


ಪ್ರ ಸಂಶೋಧನೆಯ ಅಧ್ಯಯನದ ವ್ಯಾಪ್ತಿಯು, 
ಪ್ರಾರಂಭವಾಗಿ ಮೈಸೂರು ಒಡೆಯರ ಕಾಲದವರೆಗೆ ಸಪೀಮಿತಗೊಳಸಲಾಗಿದೆ. ಹೀಗಾಗಿ 
ಮಂಡ್ಯಜಲ್ಲೆಯಲ್ಲ ಕಂಡುಬರುವ ನಾಗಮಂಗಲ. ಕೃಷ್ಣರಾಜಪೇಟೆ, ಶ್ರೀರಂಗಪಟ್ಟಣ. 
ಪಾಂಡವಪುರ, ಮಳವಳ್ಳ, ಮಂಡ್ಯ, ಮದ್ದೂರು ತಾಲೂಕುಗಳ ವ್ಯಾಪ್ಲಿಯಲ್ಲ ಕಂಡುಬರುವ 
ಕೆರೆಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಕುರಿತು ಪ್ರಸ್ಲುತ ಮಹಾಪ್ರಬಂಧದಲ್ಲ ಚರ್ಚಿಸಲಾಗಿದೆ. 


ಆಕರಗಳು 


ಈ ಜಲ್ಲೆಯಲ್ಲ ದೊರೆತಿರುವ ಶಾಸನಗಳಲ್ಲ ಪ್ರಾಚೀನ ಕಾಲದಲ್ಲ ನೆಲೆಸಿದ ಜನರ ವಿವಿಧ 
ರೀತಿಯ ಜೀವನದ ಶೈಅಗಳನ್ನು ಗುರುತಿಸಬಹುದಾಗಿದೆ. ಇದ್ದರಿಂದಾಗಿ ಅವರ ಜೀವನದ ಬಧ್ವೆ 
ಅಧ್ಯಯನ ನಡೆಸಲು ಮುಖ್ಯುವಾದಂತಹ ಆಧಾರಗಳೆಂದರೆ ಶಾಸನಗಳು. ಈ ಜಲ್ಲೆಯಲ್ಲ 
ಹೀಗಾಗಲೇ ಪ್ರಕಟಣೆಗೊಂಡಿರುವ ನೂರಾರು ಶಾಸನಗಳು ನನ್ನ ಪ್ರಬಂಧವನ್ನು ರಚಿಸಲು 
ಸಹಾಯಕವಾಗಿವೆ. ಇವುಗಳನ್ನು ಎಪಿಗ್ರಾಫಿಯಾ ಕರ್ನಾಟಕ್‌ ಸಂಪುಟ-6 ಮತ್ತು 7 
(ಪರಿಷ್ಕೃತ) ರಲ್ಲ ಮೈಸೂರು ವಿಶ್ವವಿಧ್ಯಾನಿಲಯ, ಮೈಸೂರು. ಇದರ ಜೊತೆಗೆ ಮೈಸೂರು 
ಅರ್ಕೀಯಾಜಕಲ್‌ ರಿಪೋರ್ಟ್‌ (ಎಂ.ಎ.ಆರ್‌) ಗಳಲ್ಪರುವ ಮಾಹಿತಿಗಳನ್ನು ಸಹ ಇದರಲ 
ಬಳಸಿಕೊಳ್ಳಲಾಗಿದೆ. ಅಲ್ಲದೇ 'ಸೌತ್‌ ಇಂಡಿಯನ್‌ ಇನ್‌್‌ಕ್ರಿಪುನ್‌' 'ಜರ್ನಲ್‌ ಆಫ್‌ 
ಎಪಿಗ್ರಾಫಿಕಲ್‌ ಸೊಸ್ಯೈಟ ಆಫ್‌ ಇಂಡಿಯಾ', "ಮಾನವಿಕ ಕರ್ನಾಟಕ', "ಕಾರ್ಪಸ್‌ ಆಫ್‌ 
ಕದಂಬ ಇನ್ಸ್‌ಕ್ರಿಪುನ್ದ್‌' ಎಂಬ ರಗ್ರಂಥಗಳಲ್ಲ ಪ್ರಕಟಗೊಂಡಿರುವ ಶಾಸನಗಳನ್ನು ಹಾಗೂ 
ಶಾಸನಗಳ ಬದ್ದೆ ಬರೆದಂತಹ ಬಡಿ ಬಡಿಯಾಗಿರುವ ಲೇಖನಗಳನ್ನು ನನ್ನು ಸಂಶೋಧನಾ 
ಬರವಣಿಗೆಗೆ ಬಳಸಿಕೊಂಡಿದ್ದೇನೆ. ಪ್ರಸ್ತುತವಾಗಿ ಹೀಗಾಗಲೇ ಪ್ರಕಟವಾಗಿರುವ ಶಾಸನಗಳು 
ಹಾಗೂ ಅವುಗಳಗೆ ಸಂಬಂಧಿಸಿದ ಗ್ರಂಥಗಳು, ಲೇಖನಗಳು, ನಿಯತಕಾಲಅಕೆಗಳನ್ನು 
ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸಿಕೊಂಡಿಡ್ದೇನೆ. 


ಇವುಗಳು ತಿಆ೪ಸುವಂತ ಸಾರಾಂಶವು ಮಂಡ್ಯ ಜಲ್ಲೆಯ ಕೆರೆ-ಕಟ್ಟೆಗಳ ಸಾಂಸ್ಕೃತಿಕ 
ಇತಿಹಾಸವನ್ನು ತಿಆಸುವಲ್ಲ ಪ್ರಧಾನವಾದ ಪಾತ್ರವಹಿಸುತ್ತದೆ. ಇವುಗಳ ಜೊತೆಗೆ ಕೆರೆಕಟ್ಟೆಗಳು 
ಸಾಮಾಜದ ಸರ್ವತೋಮುಖ ಅಭವೃದ್ಧಿಗೆ ವಿಶೇಷವಾಗಿ ಮಾನವನ ಜೀವನದ ಏಳುಬೀಳನ 
ಕಥೆಯೇ ನಾಗರೀಕತೆ ಎಂಬ ವಿಷಯಕ್ಕೆ ಅರ್ಥಗರ್ಭತವಾದ ಮಾಹಿತಿಯನ್ನು ತಿಆಸುವಲ್ಲ 
ಕೈಗನ್ನಡಿಯಂತಿದೆ ಎಂದರೆ ಅತಿಶಯವಾಗಿರಲಾರದು. ಹೀಗಾಗಿ ಕೆರೆ-ಕಲ್ಲೆಗಳ ಉಲ್ಲೇಖಗಳನ್ನು 


ತಿಆಸುವಂತಹ ಶಾಸನಗಳು ಅಂದಿನ ಕಾಲದಲ್ಲ ನಡೆದ ಜೀವನದ ಘಟನೆಗಳನ್ನು ಆಧರಿಸಿ 


ನೋಡಿಥ್ದೆ ಆದರೆ ಸಾಂಸ್ಕೃತಿಕ ಇತಿಹಾಸ ರಚನೆಯಲ್ಲ ತುಂಬಾ ಸಹಾಯಕವಾಗಿದೆ. 
ಅಧ್ಯಯನದ ವಿಧಾನಗಳು 


ಸಂಶೋಧನೆಗೆ ಪೂರ್ವಯೋಜತ ಅಧ್ಯಯನ ವಿಧಾನವನ್ನು ಅನುಸರಿಸುವುದು ಅತಿ 
ಮುಖ್ಯ. ಅಧ್ಯಯನ ಕ್ರಮವು ಸಂಶೋಧನೆಗೆ ವ್ಯಾಖ್ಯಾನಿತವಾದ ಮಾರ್ಗವಾಗಿದ್ದು 
ಮಹಾಪ್ರಬಂಧವನ್ನು ವ್ಯವಸ್ಥಿತ ಹಾಗೂ ಸುಲಭವಾಗಿ ರಚಿಸಲು ಸಹಾಯಕವಾದುದು. 
ಸಂಶೋಧನಾ ಪಬಂಧಕ್ಷೆ ಪ್ರಥಮ ಹಾಗೂ ಅಂತಿಮ ರೂಪವನ್ನು ಅಧ್ಯಯನ ಕ್ರಮವು 
ನೀಡುವುದು ಗಮನಿಸಬೇಕಾದ ಸಂಗತಿ. ಪ್ರಸುತ ಸಂಶೋಧನಾ ವಿಷಯವು ಕೆಲವು 
ಅಧ್ಯಯನ ಕ್ರಮಗಳನ್ನು ರೂಪಿಸಿಕೊಂಡಿವೆ. ಮೊದಲಗೆ ಸಂಶೋಧನಾ ವಿಷಯವಾದ ಮಂಡ್ಯ 
ಜಲ್ಲೆಗೆ ಸಂಬಂಧಿಸಿದಂತೆ ಇದುವರೆವಿಗೂ ಹೊರ ಬಂದಿರುವ ಉತ್ಸನನದ ವರದಿ, 
ಸಂಶೋಧನಾ ಕೃತಿ. ಲೇಖನ, ನಿಯತಕಾಲಕೆ ಹಾಗೂ ಪಬಂಧಗಳನ್ನು ಸಂರಗ್ರಹಿಸುವುದಾಗಿದೆ. 
ಸಂರ್ರಹವಾದ ಆಕರಗಳ ರಗ್ರಂಥಸೂಚಿಗಳನ್ನು ತಯಾರಿಸಿ ಆಕರ ರ್ರಂಥಗಳಾಗಿ 
ಮಾಡಿಕೊಳ್ಳಲಾಲಯುತು. ನಂತರ ಸಂಶೋಧನಾ ವಿಷಯಕ್ಕೆ ವ್ಯವಸ್ಥಿತವಾದ ಹಾಗೂ 
ಪೂರ್ವಯೋಜತವಾದ ವಿಧಿ ವಿಧಾನವಾದ ಕ್ಷೇತ್ರಕಾರ್ಯವನ್ನು ಕೈಗೊಳ್ಳಲಾಲಯುತು. 


ಮಂಡ್ಯ ಜಲ್ಲೆಯಲ್ಲನ ಶಾಸನಗಳು ಒದಗಿಸುವ ಮಾಹಿತಿಗಳ ಸಾರಾಂಶವನ್ನು ಕಲೆಹಾಕಿ 
ನನ್ನು ಮಹಾಪ್ರಬಂಧದ ಅಧ್ಯಯನದ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಥಮಿಕ ಮತ್ತು ದ್ವಿತೀಯ 
ಆಕರಗಳನ್ನು ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡಿ ಸಂದರ್ಭಕ್ಷನುಸಾರವಾಗಿ 
ವಿಷಯವನ್ನು ವಿವರಿಸಲಾಗಿದೆ. ಹಾಗೂ ಜಲ್ಲೆಯಲ್ಲರುವ ವಿವಿಧ ತಾಲೂಕು ಮತ್ತು 
ಗ್ರಾಮಗಕಳಲ್ಲ ದೊರೆತ ಶಾಸನಗಳಲ್ಲ ಕೆರೆಕಟ್ಟೆಗಳ ಉಲ್ಲೇಖವಿರುವ ಮಾಹಿತಿಯನ್ನು 
ಕಾಲಾನುಕ್ರಮವಾಗಿ. ಇಂಡೆಕ್ಟ್‌ ಕಾರ್ಡುಗಳಲ್ಲ ಜೋಡಿಸಿ ಪಟ್ಟಯನ್ನು ತಯಾರಿಸಿ ಅವುಗಳು 
ಒದಗಿಸುವ ಮಾಹಿತಿಗಳಗನುಸಾರವಾಗಿ ಆ ಪ್ರಾಂತ್ಯದಲ್ಲ ಆಳ್ವಕೆ ಮಾಡಿದ ರಾಜಮನೆತನಗಳು. 
ರಾಜಮಹಾರಾಜರುಗಳು, ದಂಡನಾಯಕರು ಮತ್ತು ಸಾಮಾನ್ಯ ಜನರು ಅಂದಿನ ಕಾಲದಲ್ಲ 
ಕಟ್ಟಸಿದ ಕೆರೆಗಳ, ಮಾಡಿದ ಸಾಧನೆಗಳನ್ನು ಕುರಿತ ಮಾಹಿತಿಯನ್ನು ದಾಬಲಸಿಕೊಂಡಿದ್ದೇನೆ. 


[x] 
ಇಷ್ಟೇ ಅಲ್ಲದೆ ನನ್ನು ಸಂಶೋಧನಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚನ ಮಾಹಿತಿಯು ನನ್ನು 
ಸಂಶೋಧನಾ ವಿಷಯದ ಬಣ್ದೆ ಆಳವಾಗಿ ತಿಆಯಲು ಸಹಾಯಕವಾಲುತು. ಜೊತೆಗೆ 
ಹಲವಾರು ಬಾರಿ ಕ್ಷೇತ್ರಕಾರ್ಯ ಮಾಡಿ, ಮಾಹಿತಿ ಸಂಗ್ರಹಿಸಿಕೊಂಡಿರುತ್ತೇನೆ. ಕ್ಷೇತ್ರಕಾರ್ಯ 


ಮಾಡುವಾಗ ದೊರೆತಂತಹ ಕೆರೆಕಲ್ಲೆಗಳ ಸುಮಾರು 6೦೦ಕ್ಕೂ ಹೆಚ್ಚು ಛಾಯಾಚಿತ್ರಗಳನ್ನು 


ತೆಗೆದುಕೊಂಡಿರುತ್ತೇನೆ. ಹೀಗೆ ಸಂಗ್ರಹಿಸಲಾದ ಮಾಹಿತಿಗಳನ್ನು ನನ್ನು ಸಂಶೋಧನಾತ್ಮಕ 
ಅಧ್ಯಯನ ಉದ್ದಕ್ಕೂ ವಿವರಣೆಯನ್ನು ಸಂದರ್ಭೊಚಿತವಾಗಿ ಬಳಸಿಕೊಂಡು ಈ 
ಮಹಾಪ್ರಬಂಧವನ್ನು ರಚಿಸಿದ್ದೇನೆ. 


ಅಧ್ಯಯನ ಸ್ವರೂಪ 


ಪ್ರಸ್ಲುತ ಸಂಶೋಧನಾ ಪಬಂಧವು ಏಳು ಅಧ್ಯಾಯಗಳನ್ನು ಒಳಗೊಂಡಿದೆ. 
ಮೊದಲನೇ ಅಧ್ಯಾಯವು ಪ್ರಸ್ಲಾವನೆ ಆಗಿದ್ದು ಭೌಗೋಳಆಕ ಲಕ್ಷಣಗಳು, ಅಧ್ಯಯನದ ಉದ್ದೇಶ. 
ವ್ಯಾಪ್ತಿ. ಸ್ಥ್ಷರೂಪ, ಆಕರಗಳು. ಸಂಶೋಧನಾ ವಿಧಾನಗಳು ಮತ್ತು ಇದುವರೆವಿಗೂ ನಡೆದಿರುವ 
ಅಧ್ಯಯನದ ವರದಿಗಳನ್ನು ಈ ಅಧ್ಯಾಯದಲ್ಲ ಗುರುತಿಸಲಾಗಿದೆ. 


ಎರಡನೇ ಅಧ್ಯಾಯವು ರಾಜಕೀಯ ಇತಿಹಾಸಕ್ಷೆ ಸಂಬಂಧಿಸಿದಂತೆ ಮಂಡ್ಯ 
ಜಲ್ಲೆಯಲ್ಲ ಆಳ್ವಕೆ ಮಾಡಿದ ರಾಜಮನೆತನಗಳು ಆರಂಭದಿಂದ ಮೈಸೂರು ಒಡೆಯರ 
ಕಾಲದವರೆಗೆ ತಮ್ಮದೇ ಆದ ಆಳಜ್ವಕೆಯನ್ನು ಅದರಲ್ಲೂ ರಾಜಕೀಯ, ಆಡಳತ, ಆರ್ಥಿಕ, 
ಸಾಮಾಜಕ, ಧಾರ್ಮಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ನೆಲೆಗಲ್ಪನಲ್ಲ ಆಳ್ವಕೆ 
ಮಾಡಿದಂತಹ ರಾಜಮಹಾರಾಜರುಗಳ ಸಾಧನೆಗಳನ್ನು ಇತಿಹಾಸದ ಆಕರಗಳಾದ 
ಶಾಸನಗಳನ್ನು ಬಳಸಿಕೊಂಡು ಅಧ್ಯಯನ ಮಾಡಲಾಗಿದೆ. 


ಮೂರನೇ ಅಧ್ಯಾಯ ಕೆರೆ-ಕಲ್ಲೆಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ್ದು 
ಪ್ರಾಚೀನ ಕಾಲದ ಇತಿಹಾಸ ಕಾಲಘಟ್ಟವನ್ನು ತಿಆಯುವಾಗ ಮಾನವನ ಬದುಕನ ಏಳು 
ಚಬೀಳುವಿನ ಕಥೆಯ ಇತಿಹಾಸ ಎನ್ನುವ ಅರ್ನಾಲ್ಡ್‌ ಲಾಯ್ದಜರವರ ವ್ಯಾಖ್ಯಾನವನ್ನು 
ಪುಷ್ಠಿಕರಿಸುವ ನಿಟ್ಟನಲ್ಲ ಮನುಷ್ಯ ತನ್ನ ಮೂಲಭೂತ ಅವಶ್ಯಕತೆಗಳಗೊಂಡ ನೀರನ್ನು 
ಸಧ್ಯಳಕೆ ಮಾಡುವಲ್ಲ ಮನುಷ್ಯನ ಪಾತ್ರ ಬಹಳ ಮುಖ್ಯ ಹೇಗೆಂದರೆ ಮನುಷ್ಯ ಜೀವಿಸಲು. 
ವ್ಯವಸಾಯ ಮಾಡಲು, ಪಶುಸಂಗೋಪನೆಗೆ ಎಲ್ಲದರ ದೃಷ್ಟಿಯಿಂದ ನೀರು ಅವಶ್ಯಕ ಹೀಗಾಗಿ 
ಕೆರೆಗಳ ನಿರ್ಮಾಣ ಧಾರ್ಮಿಕ ಕಾರ್ಯಗಳಲ್ಲ ಪುಣ್ಯದ ಕೆಲಸವೆಂದು ಇತಿಹಾಸಕಾರರು 
ತಿಆಸುವ ನಿಟ್ಟನಲ್ಲ ಕೆರೆಗಳ ನಿರ್ಮಾಣ ನಿರ್ವಹಣೆ ಕೆರೆಗಳ ವರ್ಗೀಕರಣ ಕೆರೆ ನಿರ್ಮಾಣದ 
ಕ್ರಮ ಉದ್ದೇಶಗಳು. ದಾನದತ್ತಿ ಫಲಾನುಭವಿಗಳು. ಹೂಳೆತ್ತುವ ನಿರ್ವಹಣಿ, ಹೂಳು 
ತೆಗೆಯುವುದು, ನಾಲೆ, ತೂಬು. ಕೆರೆಗಳು ದುರಸ್ಲಿಯಾಗುವ ಸಂರಕ್ಷಣಿ ಕುರಿತಂತೆ 


ವಿವರಿಸಲಾಗಿದೆ. 


10 


ನಾಲ್ದನೇ ಅಧ್ಯಾಯದಲ್ಲಿ ಶಾಸನೋಕ್ಷ ಕೆರೆ-ಕಲ್ಲೆಗಳಗೆ ಸಂಬಂಧಿಸಿದಂತೆ ಕೆರೆ ಕಟ್ಟೆ. 
ತೂಬು, ಕೊಳ, ಹೊಂಡ, ತಟಾಕ, ಕಾಲುವೆಗಳು ಮುಂತಾದ ಕೃಷಿ ಮತ್ತು ಪಶುಪಾಲನೆಗೆ 
ಸಂಬಂಧಿಸಿದಂತೆ ಶಾಸನಗಳೂ ಉಲ್ಲೇಖತವಾದ ಮಾಹಿತಿಗಳನ್ನು ಸಮಗ್ರವಾಗಿ ಈ 


ಅಧ್ಯಾಯದಲ್ಲ ವಿವರಿಸಲಾಗಿದೆ. 


ಐದನೇ ಅಧ್ಯಾಯದಲ್ಲಿ ಮಂಡ್ಯ ಜಲ್ಲೆಯ ಐತಿಹಾಸಿಕ ಕೆರೆಕಟ್ಟೆಗಳು ಎಂಬ ವಿಷಯಕ್ಕೆ 
ಸಂಬಂಧಿಸಿದಂತೆ ಚಾರಿತ್ರಿಕವಾಗಿ ಮತ್ತು ಜಲ ಸಂಪತ್ತು ಪಂಚಭೂತಗಳಲ್ಲ ಒಂದಾಗಿದ್ದು ಇದು 
ಕೋಟ್ಯಾಂತರ ಜೀವರಾಶಿಗಳಾದ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಗೆ ಅತ್ಯಂತ 
ಅವಶ್ಯಕವಾಗಿದೆ. ಇಂದು ನಮಗೆ ಕಾಣಿಸುವ ಅನೇಕ ಜೀವರಾಶಿಗಳು ಪ್ರಮುಖವಾಗಿ 
ಪ್ರಾಣಿಗಳು ನೀರಿನಿಂದ ಕೂಡಿರುವುದು ಸಹಜವಾಗಿದೆ. ಈ ಹಿನ್ನೆಲೆಯಲ್ಲ ಮಂಡ್ಯ ಜಲ್ಲೆಯಲ್ಲ 
ಕಂಡುಬರುವ ಪ್ರಾಚೀನ ಕಾಲದಲ್ಲ ನಿರ್ಮಾಣವಾದ ಕೆರೆಗಳ ಬದ್ಗೆ ಮಾಹಿತಿಯನ್ನು ಈ 
ಅಧ್ಯಾಯದಲ್ಲ ನೀಡಲಾಗಿದೆ. 


ಆರನೇ ಅಧ್ಯಾಯದಲ್ಲ ಸಾಮಾಜಕ ಮತ್ತು ಆರ್ಥಿಕ ಅಂಶಗಳಗೆ ಸಂಬಂಧಿಸಿದಂತೆ 
ವ್ಯವಸಾಯ, ನೀರಾವರಿ ಬೆಳೆಗಳು, ವ್ಯಪಾರ ವ್ಯವಹಾರ, ಸುಂಕ, ಸಾರಿಗೆಗಳು, ವೃತ್ತಿಪದ್ಧತಿ. 
ದೇವಾಲಯಗಳು. ಮಠಗಳು. ಸಾಮಾಜಕ ರೀತಿನೀತಿಗಳು ಇನ್ನಿತರ ಮಾಹಿತಿಗಳ ಬಗ್ಗೆ ಈಂ 


ಅಧ್ಯಾಯದಲ್ಲ ಚರ್ಚಿಸಲಾಗಿದೆ. 


ಏಳನೇ ಅಧ್ಯಾಯದಲ್ಲಿ ಉಪಸಂಹಾರವಾಗಿದ್ದು ಮೇಲೆ ತಿಆಸಿದ ಎಲ್ಲಾ ಅಧ್ಯಯನದಲ್ಲಿ 
ಕಂಡು ಕೊಂಡ ಒಬ್ಬಾರೆ ಸಂಶೋಧನೆಯ ಫಅತಾಂಶಗಳನ್ನು ನೀಡುವ ಪ್ರಯತ್ನವನ್ನು 
ಮಾಡಲಾಗಿದೆ. ಕೊನೆಯಲ್ಲ ಪೂರಕ ಮಾಹಿತಿಗಳಾದ ಗ್ರಂಥಯಣ, ಭೂಪಟಗಳು ಮತ್ತು 
ಛಾಯಾಚಿತ್ರಗಳನ್ನು ನೀಡಲಾಗಿದೆ. ಈ ಪೌೌಢಪಬಂಧವು ಒಟ್ಟು 26೮ರ ಪುಟಗಳನ್ನು 
ಒಳಗೊಂಡಿದೆ ಹಾಗೂ ನಾಲ್ದು ಮತ್ತು ಐದನೇ ಅಧ್ಯಾಯದಲ್ಲಿ ಛಾಯಾಚಿತ್ರಕ್ಷೆ 
ಸಂಬಂಧಿಸಿದಂತೆ ಶಾಸನಗಳ ಉಲ್ಲೇಣತವಾದ ಕಾಲಾನುಕ್ರಮಣಿಕೆ ಮತ್ತು ಕೆರೆಗಳ 
ಉಲ್ಲೇಬದನ್ಪುಯ ಸಂದರ್ಭೊಚಿತವಾಗಿ ಛಾಯಾಚಿತ್ರಗಳನ್ನು ನೀಡಲಾಗಿದೆ. 


ಭೌಗೋಳಆಕ ಲಕ್ಷಣಗಳು 


ಕರ್ನಾಟಕ ರಾಜ್ಯದ ಪ್ರಮುಖ ಜಿಲ್ಲೆಗಳಲ್ಲ ಮಂಡ್ಯ ಜಿಲ್ಲೆಯು ಒಂದಾಗಿದೆ. ಈ 
ಜಲ್ಲೆಯು ಏಳು ತಾಲ್ಲೂಕುಗಳನ್ನು ಹೊಂದಿದೆ. ಮಂಡ್ಯವನ್ನು ಒಳಗೊಂಡಂತೆ ಕೃಷ್ಣರಾಜಪೇಟೆ, 
ಮದ್ದೂರು.  ಮಳವಳ್ಳ, ನಾಗಮಂಗಲ, ಪಾಂಡವಪುರ ಮತ್ತು ಶ್ರೀರಂಗಪಣ್ಟಣ 


11 


ತಾಲ್ಲೂಕುಗಳನ್ನೊಳಗೊಂಡಿದೆ. ಈ ಜಲ್ಲೆಯ ಬಹುಭಾಗ ಹಚ್ಚಹಸುರಿನಿಂದ ಕೂಡಿರುವ 
ಪದೇಶವಾಗಿದೆ. ಕ್ರಿ.ಶ. 19ನೆಯ ಶತಮಾನದವರೆಗೂ ಒಣಭೂಮಿ ಪ್ರದೇಶವಾಗಿದ್ದು, ಕೃಷ್ಣರಾಜ 
ಸಾಗರ ಅಣೆಕಟ್ಟು ನಿರ್ಮಾಣವಾದ ನಂತರ ಜಲ್ಲೆಯ ಹಲವು ಭಾಗಗಳು ನೀರಾವರಿ 
ಸೌಲಭ್ಯವನ್ನು ಪಡೆದು ಆರ್ಥಿಕವಾಗಿ ಪ್ರಬಲವಾಗಿದೆ. ಈ ಜಲ್ಲೆಯಲ್ಲ ಹೆಚ್ಚಾಗಿ ಭತ್ತ ಮತ್ತು 
ಕಬ್ದನ್ನು ಬೆಳೆಯುವುದರಿಂದ ಸಕ್ಷರೆ ಮತ್ತು ಭತ್ತದ ಕಣಜವೆಂದು ಕರೆಯುತ್ತಾರೆ. ಈ ಜಲ್ಲೆಯು 
ಗಂಗರ ಕಾಲದಿಂದ ಹಿಡಿದು ಮೈಸೂರು ಒಡೆಯರ ಕಾಲದವರೆಗೆ ಆಜ್ವಕೆಗೆ ಒಳಪಟ್ಟತ್ತು. ಹಲವು 
ಐತಿಹಾಸಿಕ ಸ್ಥಳಗಳನ್ನು ಹೊಂದಿದೆ. ಶ್ರೀರಂಗಪಟ್ಟಣ ಪ್ರಾಂತ್ಯವು ಕ್ರಿ.ಶ.1610೦ರಿಂದ 
17೨೨ರವರೆಗೆ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿಯೂ ಇದ್ದಿತು. 


ಮಂಡ್ಯ ಜಲ್ಲೆಯ ವಾಯುವ್ಯ ಭಾಗದಲ್ಲ ಹಾಸನಜಲ್ಲೆಯ ಚನ್ನರಾಯಪಟ್ಟಣ ಮತ್ತು 
ಹೊಳೆನರಸೀಪುರ ತಾಲ್ಲೂಕುಗಳವೆ. ಉತ್ತರ ಭಾಗದಲ್ಲ ತುಮಕೂರು ಜಲ್ಲೆಯ ತುರುವೆಕೆರೆ 
ತಾಲ್ಲೂಕು ಈಶಾನ್ಯಕ್ಕೆ ಕುಣಿಗಲ್‌ ತಾಲ್ಲೂಕು ಪ್ರದೇಶಗಳವೆ. ಪೂರ್ವದಲ್ಲ ಬೆಂಗಳೂರು 
ಗ್ರಾಮಾಂತರ ಜಲ್ಲೆಯ ಕನಕಪುರ ಮತ್ತು ಚನ್ನರಾಯಪಟ್ಟಣ ದಕ್ಷಿಣ ಮತ್ತು ನೈಖುತ್ಯಕ್ಕೆ 
ಮೈಸೂರು ಜಲ್ಲೆಯ ಮೈಸೂರು. ಅ. ನರಸೀಪುರ ಮತ್ತು ಕೃಷ್ಣರಾಜನಗರ ಮತ್ತು 
ಚಾಮರಾಜನಗರ ಜಲ್ಲೆಯ ಕೊಳ್ಳೇಗಾಲ ತಾಲ್ಲೂಕುಗಳವೆ. ಜಲ್ಲೆಯು 76-19” ರಿಂದ 77”- 
೦7” ಪೂರ್ವ ರೇಖಾಂಶ ಹಾಗೂ 12°-1" ರಿಂದ 13°-೦೦° ಉತ್ತರ ಅಕ್ಷಾಂಶಗಳ ನಡುವೆ 


ಇದೆ. ಜಲ್ಲೆಯ ಒಟ್ಟು ಭೌಗೋಳಕ ವಿಸ್ಟೀರ್ಣವು 4.೨61 ಚ.ಕಿ.ಮೀಟರ್‌ಗಳಾಗಿವೆ. 


12 


30 0 30 60 Kilometers 


ಕರ್ನಾಟಕ ಭೂಪಟ, ಕೃಪೆ, ಅಂತರ್ಜಾಲ 


13 


ಮಂಡ್ಯ ಜಲ್ಲೆ ಕರ್ನಾಟಕದ ಜಲ್ಲೆಗಳಲ್ಲ ಪ್ರಮುಖವಾದುದಾಗಿವೆ. ಇದು ಕರ್ನಾಟಕದ 
ದಕ್ಷಿಣ ಭಾಗದಲ್ಲರುವ ಜಲ್ಲಾ ಕೇಂದ್ರವಾಗಿದ್ದು ಬಯಲು ಪ್ರದೇಶಗಳನ್ನು ಹೊಂದಿದವುಗಳಾಗಿವೆ. 
ಇವುಗಳು ಐತಿಹಾಸಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿಯೂ ಬಹಳ ಶ್ರೀಮಂತಿಕೆಯನ್ನು 
ಹೊಂದಿವೆ. ಕರ್ನಾಟಕವನ್ನಾಳಅದ ಹಲವು ರಾಜಮನೆತನಗಳ ಆಳ್ವಕೆಗೆ ಈ ಪ್ರದೇಶವು 
ಒಳಪಟಲ್ಪದ್ದವು. ಗಂಗರಸರಿಂದ ಪ್ರಾರಂಭವಾಗುವ ಆಳ್ವಕೆ ಅದಕ್ಕೂ ಹಿ೦ದೆ ಅಥವಾ ಅದೇ 
ಕಾಲದಲ್ಲ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರ ಛಾಯೆಯು ಇದ್ದು ನಂತರದಲ 
ಚೋಳರ ಸ್ತಾಧೀನವಾಗಿ. ಹೊಯ್ತ್ದಳ ಪ್ರಭಾವವು ವಿರಳವಾಗಿ ವ್ಯಾಪಿಸಿ, ವಿಜಯನಗರ ಅರಸರ 
ತಾಣವಾಗಿ, ಪಾಳೆಗಾರರ ನೆಲೆಗಳಾಗಿ, ಮೈಸೂರು ಅರಸರ ದಳವಾಲುಗಳ ರಾಜ್ಯಭಾರ 
ನಡೆದು. ಹೈದರ್‌ ಮತ್ತು ಟಪಷ್ಟು ಅವರ ಕೈಸೇರಿ. ಅವರ ಮರಣಾನಂತರ ಆಧುನಿಕ ಕಾಲಕ್ಕೆ 
ಬಂದಿತು. ನಂತರ ಜ್ರಟಷರ ದರ್ಬಾರಿನೊಂದಿಗೆ ಮೈಸೂರು ಅರಸರ ಪುನರ್‌ ಆಳಜ್ವಕೆಯೂ 
ಮುಗಿದು ಪ್ರತಂತ್ರ ಭಾರತದ ಪ್ರಜಾತಂತ್ರದಲ್ಲ ವಿಅೀನಗೊಂಡಿತು. ಅದರ ಕುರುಹುಗಳಾಗಿ 
ಶಾಸನಗಳು, ನಾಣ್ಯಗಳು, ಕೆರೆಗಳು, ಪುಷ್ಟರಣಿಗಳು ಹಾಗೂ ದೇವಾಲಯಗಳು ಹಾಗೂ 
ಇನ್ನಿತರ ಐತಿಹಾಸಿಕ ದಾಖಲೆಗಳು ದೊರೆಯುತ್ತಿರುವುದೆ ಸಾಕ್ಷಿಯಾಗಿವೆ. 


ಜಲ್ಲೆಯ ಭೂಭಾಗವು ದಕ್ಷಿಣ ಪ್ರ 
ಬಯಲುಗಳಂ೦ದ ಕೂಡಿದೆ. ಅಲ್ಲಲ್ಲ ಕೆಲವು ಪ್ರಮುಖ ಬೆಟ್ಟ ಗುಡ್ಡಗಳವೆ. ಈ ಪ್ರದೇಶವು ಸಮುದ್ರ 
ಮಟ್ಟದಿಂದ ಸರಾಸರಿ 76೦ ರಿಂದ ೨೭2೦ ಮೀಟರುಗಳಷ್ಟು ಎತ್ತರದಲ್ಲಿದೆ. ಜಳಗಿರಿರಂಗನ 
ಬೆಟ್ಟದ ಸಾಅನಿಂದ ಮುಂದುವರಿದ ಗಿರಿ ಶ್ರೇಣಿಯೇ, ಜಲ್ಲೆಯ ಮಳವಳ್ಳ ತಾಲೂಕಿನ ಪೂರ್ವದ 
ಅಂಚಿನಲ್ಲ ಹರಡಿಕೊಂಡಿರುವ ಏಕ್ಕಕ ಪ್ರಮುಖ ಪರ್ವತ ಶ್ರೇಣಿಯಾಗಿದೆ. ಶಿವಸಮುದದ ಬಳ 
ಕಾವೇರಿ ನದಿಯು ಈ ಶ್ರೇಣಿಯನ್ನು ಭೇದಿಸಿ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತಗಳನ್ನು 
ಸೃಷ್ಟಿಸಿದೆ. ಪಾಂಡವಪುರ. ತೊಣ್ಣೂರು. ಮೇಲುಕೋಟಿ, ನಾರಾಯಣದುರ್ಗ ಮತ್ತು 
ಬಸವನಕಲ್ಲು ಬೆಟ್ಟಗಳು ಜಲ್ಲೆಯಲ್ಲ ಕಂಡುಬರುತ್ತವೆ. ಜಲ್ಲೆಯ ದಕ್ಷಿಣದ ಅಂಚಿನಲ್ಲ ಹುಲಕೆರೆ 
ಮತ್ತು ಕರಿಘಟ್ಟ ಬೆಟ್ಟಗಳ ಶ್ರೇಕಿಯು ಗಮನ ಸೆಳೆಯುತ್ತದೆ. ಕೃಷ್ಣರಾಜಪೇಟಿ ಮತ್ತು 


ನಾಗಮಂಗಲ ತಾಲೂಕುಗಳಲ್ಪಯೂ ಸಹ ಅಲ್ಲಲ ಪ ಬೆಟ್ಟಗುಡ್ಡಗಳನ್ನು ಕಾಣಬಹುದು. 


೨೦] 
[35] 
ಅವುಗಳಲ್ಲ ಚುಂಚನಗಿರಿಯು ಪ್ರಮುಖವಾಗಿದೆ. ಈ ಬೆಟ್ಟ ಶ್ರೇಕಿಗಳನ್ನು ಹೊರತುಪಡಿಸಿದಲ್ಲ 


ಉಳದ ಪ್ರದೇಶವು ನಯವಾದ ಏರಿಆತಗಆ೦ದ ಕೂಡಿದ ಬಯಲು ಪ್ರದೇಶವಾಗಿದೆ." 


ಜಲ್ಲೆಯ ಗಡಿಯಲ್ಲರುವ ನೆರೆಯ ಕನಕಪುರ ತಾಲೂಕಿನ ಕಬ್ದಾಕದುರ್ಗ ಬೆಟ್ಟ 
(ಸಮುದಮಣ್ಪದಿಂದ 1.೦63ಮೀ ಅಥವಾ 3,5೦7 ಅಡಿಗಳು) ಪ್ರಮುಖವಾಗಿದೆ.” ಈ ಬೆಟ್ಟದ 


14 


ಒಂದು ಪಾರ್ತ್ರ್ಯ ಕಡಿದಾಗಿದ್ದು. ಇನ್ನೊಂದು ಭಾಗದಿಂದ ಈ ಬೆಟ್ಟವನ್ನು ಏರಬಹುದು. ಕರಿಘಟ್ಟ 
(ಸಮುದ್ರ ಮಟ್ಟದಿಂದ 726 ಮೀ./2.697 ಅಡಿಗಳು) ಬೆಟ್ಟವು ಶ್ರೀರಂಗಪಟ್ಟಣಕ್ಕೆ 
ಸಮೀಪದಲ್ತ್ಪದೆ. ಮೇಲುಕೋಟಿ (ಸಮುದ್ರ ಮಟ್ಟದಿಂದ 1088 ಮೀ/ 3,ರಣ೨ ಅಡಿಗಳು) ಯ 
ಗ್ರಾನೈಟ್‌ ಬೆಟ್ಟವು ಒಂದು ಪ್ರಮುಖ ಪ್ರವಾಸಿ ಆಕರ್ಷಣಿಯಾಗಿದ್ದು, "ಯದುಗಿರಿ" ಎಂದೂ 
ಕರೆಯಲ್ಪಟ್ಟಿದೆ. ಸಿಂಧಫಟ್ಟದ ಬಳಯ ನಾರಾಯಣದುರ್ಗ ಬೆಟ್ಟವು ಸಮುದ್ರ ಮಟ್ಟದಿಂದ 1088 


ಮೀ/ 3,58೨ ಅಡಿಗಳಷ್ಟು ಎತ್ತರವಾಗಿದೆ.” 


ಜಲ್ಲೆಯಲ್ಲ ಉನ್ನತ ಶಿಖರ ಶ್ರೇಣಿಗಅಲ್ಲದಿದ್ದರೂ ಪೂರ್ವದ ಅಂಚಿನ ಬೆಟ್ಟಸಾಅನ 
ಮುಂದುವರಿದ ಭಾಗ ಮತ್ತು ಅವುಗಳ ಚಾಚನ್ನೂ ಕಾಣಬಹುದು. ಜಲ್ಲೆಯ ಪ್ರದೇಶದ 
ಭೂದ್ಯಶ್ಯವು ಸಾಧಾರಣ ಏರುತಗ್ಗುಗಳ೦ಂದ ಕೂಡಿದೆ. ಮೃದು ಪಿಲಾಭಾಗಗಳು ಹಳ್ಳಗಳ 
ಕೊರೆತದಿಂದ ಸವೆದಿದ್ದು, ಸೀಳುಗಳು ಮತ್ತು ಬರುಕುಗಳಂದ ಏರುತಗ್ಗುಗಕ ವ್ಯತ್ಯಾಸವು 
ಹೆಚ್ಚಾಗಿದೆ. ನಡುನಡುವೆ ಗ್ರಾನೈಟ್‌ ಶಿಲಾ ರಚನೆಯ ಬೋಳು ಬಂಡೆಗಳ ಭೂಪದೇಶವನ್ನೂ 
ಕಾಣಬಹುದು. ಹಲವೆಡೆ ಮಂದಗತಿಯಲ್ಲ ಹರಿಯುವ ಕಾವೇರಿಯು ಇಲ್ಲನ ಬಯಲು 
ಪದೇಶಕ್ಷೆ ನಯವಾದ ಏರಿಆತವನ್ನು ಒದಗಿಸಿದೆ. 


ಜಲ ಸಂಪನ್ಮೂಲಗಳು 


ಜಲ್ಲೆಯಲ್ಲ ಕಾವೇರಿ, 2. ಶಿಂಷಾ ಮತ್ತು 3. ಲೋಕಪಾವನಿ ನದೀ ಜಲಾನಯನಗಳದ್ದು, 
ಅನೇಕ ಹಳ್ಳ ಮತ್ತು ತೊರೆಗಳು ಈ ನದಿಗಳನ್ನು ಸೇರುತ್ತವೆ. ಕಾವೇರಿ, ಹೇಮಾವತಿ, 
ಲೋಕಪಾವನಿ, ಶಿಂಷಾ ಮತ್ತು ವೀರವೈಷ್ಟವಿ ಜಲ್ಲೆಯ ಪ್ರಮುಖ ನದಿಗಳಾಗಿವೆ. ಬಂಡೇನಹಳ್ಣ 
ತೊರೆ, ಅಮೃತೂರು ತೊರೆ, ನಿಡಶಾಲೆ ತೊರೆ, ಹಂದಿಹಳ್ಳ., ಹೆಬ್ಗಳ್ಲ ಹಾಗೂ ಭೀಮಾ 
ಮುಖ್ಯವಾದ ತೊರೆಗಳು. ಜಲ್ಲೆಯ ಜಲಸಂಪನ್ಮೂಲಗಳನ್ನು ಬಳಸಿಕೊಂಡು ಈವರೆಗೆ 
ಜಲ್ಲೆಯಲ್ಲ ಒಟ್ಟು ಜತ್ತನೆಯಾದ ಪ್ರದೇಶದಲ್ಲ 1.43 ಲಕ್ಷ ಹೆಕ್ಟೇರ್‌ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ 
ಒದಗಿಸಲಾಗಿದೆ. ಜಲ್ಲೆಯಲ್ಲರುವ ಒಟ್ಟು ಜಲಾಶಯಗಳ ಜಲಾವೃತ ಪ್ರದೇಶವು 14.735 
ಹೆಕ್ಷೇರ್‌ಗಳಾಗಿದ್ದು, ಇದರಲ್ಲ ಕೃಷ್ಣರಾಜಸಾಗರವು 12.೨೭24 ಹೆಕ್ಷೇರ್‌ ಪ್ರದೇಶವನ್ನು 
ಒಳಗೊಂಡಿದೆ(ಮುಳುಗಡೆಯಾದ ಪ್ರದೇಶ). ಜಲ್ಲೆಯಲ್ಲ 2೭4 ದೊಡ್ಡಕೆರೆಗಳದ್ದು ಅವುಗಳ 
ಜಲಾವೃತ ಪ್ರದೇಶ ೨,77೨ ಹೆಕ್ಷೇರ್‌ಗಳಾಗಿವೆ.” ಜಲ್ಲೆಯಲ್ಪ್ಲರುವ 5೨6 ಸಣ್ಣ ಕೆರೆಗಳ 
ಜಲಾವೃತ ಪ್ರದೇಶವು 1.733 ಹೆಕ್ಷೇರ್‌ಗಳಾಗಿವೆ. ಜಲ್ಲೆಯ ಭೂ ಪ್ರದೇಶವು ಪೂರ್ವದೆಡೆ 
ಇಳಜಾರಾಗಿದ್ದು, ನದಿಯ ನೀರು ಬಂಗಾಳಕೊಲ್ಲಗೆ ಸೇರುತ್ತದೆ. ಕಾವೇರಿ: ಜಲ್ಲೆಯ ಮುಖ್ಯ 
ನದಿಯಾದ ಕಾವೇರಿಯು ಕೊಡಗು ಜಲ್ಲೆಯ ಮಡಿಕೇರಿ ತಾಲೂಕನಲ್ಲ ಭಾಗಮಂಡಲ 


15 


ಸಮೀಪ ಬ್ರಹ್ಮಗಿರಿ ಬೆಟ್ಟದ ತಲಕಾವೇರಿಯಲ್ಲ ಉಗಮಿಸಿ ಹಾಸನ ಹಾಗೂ ಮೈಸೂರು ಜಲ್ಲೆಗಳ 
ಮೂಲಕ ಹರಿದು, ಕೃಷ್ಣರಾಜಸಾಗರದಲ್ಲ ಹೇಮಾವತಿಯನ್ನು ತನ್ನೊಡಲಗೆ ಸೇರಿಸಿಕೊಳ್ಳುತ್ತದೆ. 
ನಂತರ ಕಾವೇರಿ ನದಿಯು ಶ್ರೀರಂಗಪಟ್ಟಣ ತಾಲೂಕನ್ನು ಪ್ರವೇಶಿಸಿ ಪಾಂಡವಪುರ ಹಾಗೂ 
ಶ್ರೀರಂಗಪಟ್ಟಣ ತಾಲೂಕುಗಳ ಗಡಿ ರೇಖೆಯಂತೆ ಪೂರ್ವಾಭಿಮುಖವಾಗಿ ಹರಿಯುತ್ತದೆ. 
ಮುಂದೆ ರಂಗನತಿಟ್ಟು ಮತ್ತು ಶ್ರೀರಂಗಪಣ್ದಣ ದ್ವೀಪಗಳನ್ನು ಬಳಸಿ ಮಹದೇವಪುರದ ಬಳ 
ಆಗ್ದೇಯಾಭಿಮುಖವಾಗಿ ಹರಿದು ತಿರುಮಕೂಡಲು ನರಸೀಪುರ ತಾಲೂಕನ್ನು ಪ್ರವೇಶಿಸುತ್ತದೆ. 
ಅಲ್ಲಂದಾಚೆಗೆ ಇದು ಜಲ್ಲೆಯ ಆಗ್ದೇಯ ಅಂಚಿನಲ್ಲ ಮಳವಳ್ಳ ಮತ್ತು ಕೊಳ್ಳೇಗಾಲ 
ತಾಲೂಕುಗಳ ಗಡಿಯಾಗಿ ಹರಿಯುತ್ತದೆ. ಈ ನದಿಯು ಮಳವಳ್ಳ ತಾಲೂಕಿನ ಆಗ್ದೇಯದ 
ಅಂಚಿನಲ್ಲ ಬೆಳಕವಾಡಿಯ ಬಳ ಇಬ್ಭಾಗವಾಗಿ ಶಿವನಸಮುದ್ರ ದ್ವೀಪವನ್ನು ಸೃಷ್ಟಿಸುತ್ತದೆ. ಇಲ್ಲ 
ಇಕ್ಕಟ್ದಾದ ಕಂದರದ ಮೂಲಕ ಹರಿದು ಸುಮಾರು ೨2 ಮೀ. ಎತ್ತರದಿಂದ ಗಗನಚುಕ್ಕಿ ಮತ್ತು 
ಭರಚುಕ್ಕಿಗಳೆಂಬ ಜಲಪಾತಗಳಾಗಿ ಧುಮುಕುತ್ತದೆ. ಮತ್ತೆ ಒಂದುಗೂಡಿ ಪೂರ್ವಗಾಮಿಯಾಗಿ 
ಕೊಳ್ಳೇಗಾಲ ತಾಲೂಕಿನ ಈಶಾನ್ಯ  ಮೂಲೆಯಲ್ಲ ಹೊಗೇನಕಲ್‌ ಜಲಪಾತವಾಗಿ 
ರೂಪುಗೊಳ್ಳುತ್ತದೆ. ಮಹದೇಶ್ವರ ಬೆಟ್ಟಶ್ರೇಕಿಯ ಆಗ್ದೇಯ ಅಂಚಿನಲ್ಲ ಬೋಡಮಲ್ಯೆ ಬೆಟ್ಟದ 
ಬಳ ರಾಜ್ಯದ ಎಲ್ಲೆಯನ್ನು ಜಟ್ಟು ತಮಿಳುನಾಡನ್ನು ಹಸಿರಾಗಿಸಿ ಮುಂದೆ ಬಂಗಾಳಕೊಲ್ಲಯನ್ನು 
ಸೇರುತ್ತದೆ. ಜೂನ್‌ನಿಂದ ಸೆಫ್ಲೆಂಬರ್‌ವರೆಗೆ ಪಶ್ಲಿಮ ಘಟ್ಟದಲ್ಲ ವಿಶೇಷ ಮಳೆಯಾಗುವುದರಿಂದ, 
ಆ ಕಾಲದಲ್ಲ ಕಾವೇರಿಯು ತುಂಜ ಹರಿಯುತ್ತದೆ. 


ಕಾವೇರಿ ನದಿಗೆ ಅಡ್ಡಲಾಗಿ ಅನೇಕ ಅಣಿಕಟ್ಟುಗಳನ್ನು ಕಟ್ಟಿ ನೀರಾವರಿ ಸೌಲಭ್ಯವನ್ನು 
ಕಲ್ತ್ಪಸಲಾಗಿದೆ. ನದಿಯ ಇಕ್ಲೆಲಗಳಲ್ಲರುವ ವಿಶಾಲ ಮೆಕ್ಕಲು ಹರವುಗಳಗೆ ನೀರಾವರಿ 
ಸೌಕರ್ಯವೂ ಇರುವುದರಿಂದ ಈ ಭಾಗದಲ್ಲ ಸಮೃದ್ಧ ಬೆಕೆಯಾಗುತ್ತದೆ. ಕೃಷ್ಣರಾಜಸಾಗರ 
ಅಣೆಕಟ್ಟನ್ನು ಬಟ್ಟರೆ ಉಳದವೆಲ್ಲಾ ಚಿಕ್ಕ ಅಣಿಕಟ್ಟುಗಳು. ಕೃಷ್ಣರಾಜಸಾಗರದಿಂದ ಕೇವಲ ಮೂರು 
ಕಿ.ಮೀ ಕೆಳಗೆ ಸೀತಾಪುರದ ಬಳ 'ಮಾಡದಕಲ್ಲೆ' ಇದೆ. ಠೀ ಚಿಕ್ಕ ಅಣಿಕಟ್ಟನಿಂದ 
ಎಡದಂಡೆಯಲ್ಲ ಹೊರಡುವ ಚಿಕ್ಕದೇವರಾಯನಾಲೆ ಮಂಡ್ಯ ಮತ್ತು ಮೈಸೂರು ಜಲ್ಲೆಯ 
ಪದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ತಸಿದೆ. ಮಾಡದಕಲ್ಲೆಯಿಂದ ಕೆಲವೇ ಮೀಟರುಗಳ ಕೆಳಗೆ 
'ದೇವರಾಯ ಅಣಿಕಲ್ಪದೆ'. ಮತ್ತಷ್ಟು ಕೆಳಗೆ ಬೆಕಗೊಳದಿಂದ ಸುಮಾರು ಮೂರು ಕಿ.ಮೀ. 
ದೂರದಲ್ಲ ಬಲಮುರಿ ಅಣಿಕಣ್ಪದೆ. ಇಲ್ಲಂದ ಹೊರಡುವ ವಿರಿಜಾ ನಾಲೆ ಸು.6೦ 
ಕಿ.ಮೀ.ಉದ್ದವಿದ್ದು. ಮಂಡ್ಯ ಮತ್ತು ಮೈಸೂರು ಜಲ್ಲಾ ಪದೇಶಕ್ಷೆ ನೀರಾವರಿ ಸೌಲಭ್ಯ 
ಒದಗಿಸಿದೆ. ಅಲ್ಲಂದ ಮುಂದೆ ಬಂಗಾರದೊಡ್ಡಿ ಅಣಿಕಟ್ಟದೆ. ಇದನ್ನು ಕಾವೇರಿಬುಂದ ಕವಲಾದ 


ಪಶ್ಲಿಮವಾಹಿನಿಗೆ ಅಡ್ಡವಾಗಿ ನಿರ್ಮಿಸಲಾಗಿದೆ. ಕಾವೇರಿಯು ಕಲೆಯ ಎಡದಂಡೆ ದಾಟ, 


16 


ಶ್ರೀರಂಗಪಟ್ಟಣವನ್ನು ತಲುಪಿ, ಅಲ್ಲ ಮೂರು ಕವಲಾಗುತ್ತದೆ. ಶ್ರೀರಂಗಪಟ್ಟಣ ದ್ವೀಪದಿಂದ ಪ್ವಲ್ಪ 
ಕೆಳಗೆ ರಾಮಸ್ತಾಮಿ ಕಲ್ಲೆಯುದೆ. ಇಲ್ಲಂದ ಎಡದಂಡೆಯಲ್ಲ ಹೊರಡುವ ರಾಮಸ್ತಾಮಿ ನಾಲೆ 
ಸು.5೦ ಕಿ.ಮಿ. ಹಾಗೂ ಬಲದಂಡೆಯ ರಾಜಪರಮೇಶ್ವರಿ ನಾಲೆ ಸು.3೦ ಕಿ.ಮೀ. ಉದ್ದವಿದ್ದು. 
ಮಂಡ್ಯ ಮತ್ತು ಮೈಸೂರು ಜಲ್ಲಾ ಪ್ರದೇಶಗಳಗೆ ನೀರಾವರಿ ಸೌಲಭ್ಯ ಕಲ್ತಸಿದೆ. 
ಶಿವನಸಮುದ್ರದ ವಿದ್ಯುದುತ್ತಾದನಾ ಕೇಂದ್ರಕ್ಕೆ ನೀರೊದಗಿಸುವ ಸಲುವಾಗಿ ಜಲಪಾತದಿಂದ 
ಸ್ವ್ಷಲ್ಲ ಮೇಲೆ ಚಕ್ಕ ಅಣಿಕಟ್ಟನ್ನೂ ಕಟ್ಟಲಾಗಿದೆ. ಹೇಮಾವತಿ: ಕಾವೇರಿ ನದಿಯ ಪ್ರಮುಖ 
ಉಪನದಿಯಾದ ಹೇಮಾವತಿಗೆ ಎಣ್ಣಿಹೊಳೆ ಎಂಬ ಹೆಸರೂ ಇದೆ. ಈ ನದಿಯು 
ಚಿಕ್ಕ್ಷಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲ ಮೆಲಬಂಗಾಡಿಯ ಜಾವಳಯ ಬಳ ಹುಟ್ಟಿ 
ದಕ್ಷಿಣಾಭಿಮುಖವಾಗಿ ಹರಿಯುತ್ತದೆ. ಮಂಡ್ಯ ಜಲ್ಲೆಯ ಪಶ್ಚಿಮದ ಅಂಚಿನಲ್ಲ ಇದು ಸ್ವಲ್ಪ ದೂರ 
ಹಾಸನ. ಮಂಡ್ಯ ಜಲ್ಲೆಗಳ ಗಡಿಯಾಗಿ ದಕ್ಷಿಣಾಭಿಮುಖವಾಗಿ ಹರಿಯುತ್ತದೆ. ನಂತರ 
ಕೃಷ್ಣರಾಜಪೇಟಿ ತಾಲೂಕಿನ ಗುಡ್ಡೆಹೊಸಹಳ್ಳಯ ಬಳ ಮಂಡ್ಯ ಜಲ್ಲೆಯನ್ನು ಪ್ರವೇಶಿಸಿ. ಉತ್ತರ 
ದಕ್ಷಿಣವಾಗಿ ಹರಿದು ಮುಂದೆ ಕೃಷ್ಣರಾಜಸಾಗರದ ನೈಖುತ್ಯದಲ್ಲ ಕಾವೇರಿಯನ್ನು 
ಕೂಡಿಕೊಳ್ಳುತ್ತದೆ. ಈ ನದಿಗೆ ಕೃಷ್ಣರಾಜಪೇಟಿ ತಾಲೂಕಿನ ಮಂದಗೆರೆ ಹಾಗೂ ಹೇಮಗಿರಿ 
(ಬಂಡಿಹೊಳೆ) ಗಳ ಬಳ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ." 


ಲೋಕಪಾವನಿ 


ಲೋಕಪಾವನಿ ನದಿಯು ಕಾವೇರಿ ನದಿಯ ಇನ್ನೊಂದು ಉಪನದಿ. ಜಲ್ಲೆಯ 
ನಾಗಮಂಗಲ ತಾಲೂಕಿನ ಹೊಣಕೆರೆ ಹೋಬಳಯಲ್ಲ ಹುಟ್ಟ ಉತ್ತರ ದಕ್ಷಿಣಾಭಿಮುಖವಾಗಿ 
ನಾಗಮಂಗಲ, ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ತಾಲೂಕುಗಳಲ್ಲ ಹರಿದು 
ಶ್ರೀರಂಗಪಟ್ಟಣದ ಸಂಗಮದ ಬಳ ಕಾವೇರಿ ನದಿಯನ್ನು ಸೇರುತ್ತದೆ. ಎಲ್ಲಾ ಕಾಲಗಳಲ್ಲೂ 
ಹರಿಯುವ ಈ ನದಿಯ ಅಗಲ ಸು. 15೦ ಅಡಿಗಳಾಗಿದೆ. ಕಾವೇರಿಯನ್ನು ಸೇರುವ ಮೊದಲು 
ಈ ನದಿಗೆ ಮೋತಿತಲಾಬ್‌ನಿಂದ ಹರಿದು ಬರುವ ತೊರೆಯೊಂದು ಕೂಡಿಕೊಳ್ಳುತ್ತದೆ. ಈ 
ನದಿಗೆ ನಾಗಮಂಗಲ ತಾಲೂಕಿನ ಉಯ್ಯನಹಳ್ಳ ಬಳ ಹಾಗೂ ಮೇಲುಕೋಟಿ ಹೋಬಳಯ 
ಬೋಕೇನಹಳ್ನ ಬಳ ಅಣೆಕಟ್ಟನ್ನು ಕಟ್ಟಲಾಗಿದೆ.” 


ಶಿಂಷಾ 


ತಾಲೂಕಿನ ಕಾವೇರಿಯ ಇನ್ನೊಂದು ಉಪನದಿಯಾದ ಪಿಂಷಾ ನದಿಗೆ ಕದಂಬ, 
ಕಡಬಕೊಳ ಎಂಬ ಹೆಸರುಗಳು ಇವೆ. ಈ ನದಿಯು ತುಮಕೂರು ಜಲ್ಲೆಯ ದೇವರಾಯನ 
ದಮರ್ಗದ ದಕ್ಷೀಣ ಭಾಗದಲ್ಲ ಹುಟ್ಟಿ. ನೈಖತ್ಯದತ್ತ ಸಾಗಿ ತುರುವೇಕೆರೆ ತಾಲೂಕನ್ನು ಪ್ರವೇಶಸಿ 


17 


ಅಲ್ತ್ಲಂದ ಆಗೇಯಾಭಿಮುಖವಾಗಿ ಕುಣಿಗಲ್‌ ಪಶ್ಚಿಮ ಭಾಗದಲ್ತ್ಲ ಹರಿಯುತ್ತದೆ. ನಂತರ 
ದಕ್ಷಿಣಾಭಿಮುಖವಾಗಿ ಪ್ರವಹಿಸಿ ಮದ್ದೂರು ತಾಲೂಕಿನ ವಾಯವ್ಯ ದಿಕ್ಷನಲ್ಪರುವ ಕರಂಗೂರಿನ 
ಬಳ ಮಂಡ್ಯ ಜಲ್ಲೆಯನ್ನು ಪ್ರವೇಶಿಸುತ್ತದೆ. ಇದು ಮದ್ದೂರಿನ ಪಕ್ಕದಲ್ಲ ಹರಿಯುವುದರಿಂದ 
ಇದನ್ನು ಮದ್ದೂರು ಹೊಳೆ ಎಂದೂ ಕರೆಯುತ್ತಾರೆ. ಮದ್ದೂರು ತಾಲೂಕನ್ನು ದಾಟ ಆಗ್ದೇಯ 
ದಿಕ್ಕಿನಲ್ಲಿ ಹರಿದು ಮಳವಳ್ಳ ತಾಲೂಕನ್ನು ಪ್ರವೇಶಿಸಿ, ಧನಗೂರಿನ ಬಳ ಶಿಂಷಾ ಜಲಪಾತವನ್ನು 


ಸೃಷ್ಟಿಸಿ ಸಲ್ಪ ಮುಂದೆ ಕಾವೇರಿಯನು 


Ay ್ಸಿ ಸೇರುತ್ತದೆ. ಮಳೆಗಾಲದಲ್ಲ ಮಾತ್ರ ತುಂಬ ಹರಿಯುವ 


ಶಿಂಷಾ ನದಿಗೆ (ಹರಿವಿನ ಒಟ್ಟು ಉದ್ದ 130 ಕಿ.ಮೀ.) ಶಿಂಷಾಪುರದ ಬಳ 194೦ರಲ್ಲ 


ಸ್ಥಾಪಿಸಲ್ಪಟ್ಟರುವ "ಶಿಂಷಾ ವಿದ್ಯುತ್‌ ಉತ್ಪಾದನಾ ಕೇಂದ್ರ'ದಲ್ಲ ವಿದ್ಯುತನ್ನು 


< 
9 
D 
೩ 


ಲಾಗುತ್ತಿದೆ.” ಈ ನದಿಗೆ ತಗಹಳ್ಲ (ಮದ್ದೂರು ತಾಲೂಕು) ಬಳ ಅಣೆಕಟ್ಟನ್ನು 


ನಿರ್ಮಿಸಲಾಗಿದೆ. 
ವೀರವೈಷ್ಣವಿ 


ಶಿಂಷಾ ನದಿಯ ಉಪನದಿಯಾದ ಇದು ನಾಗಮಂಗಲ ತಾಲೂಕನ ಬೆಳ್ಳೂರು 
ಹೋಬಳಯಲ್ಲ ಜಲ್ಲೆಯನ್ನು ಪ್ರವೇಶಿಸಿ ಪೂರ್ವಾಭಿಮುಖವಾಗಿ ಹರಿದು ಮುಂದೆ ಶಿಂಷಾ 
ನದಿಯನ್ನು ಸೇರುತ್ತದೆ. ಇದಕ್ಕೆ ನಾಗಮಂಗಲ ತಾಲೂಕಿನ ದುಮ್ಮಸಂದ್ರದ ಬಳ ಅಣೆಕಟ್ಟನ್ನು 


ನಿರ್ಮಿಸಲಾಗಿದೆ. 
ವಾಯುಗುಣ 


ಪಕ್ಕದ ಮೈಸೂರು ಹಾಗೂ ಬೆಂಗಳೂರು ಜಲ್ಲೆಗಳಂತೆ ಮಂಡ್ಯ ಜಲ್ಲೆಯ ಹವಾಮಾನವೂ 
ಆಹ್ಲಾದಕರವಾಗಿದೆ. ಜಲ್ಲೆಯಲ್ಲ ನಾಲ್ಲು ಖತುಗಳನ್ನು ಗುರುತಿಸಲಾಗಿದೆ. ಡಿಸೆಂಬರ್‌ ನಿಂದ 
ಫೆಬವರಿ ತಿಂಗಳನವರೆಗಿನ ಖತುವಿನಲ್ಪ್ಲ ಚಳ ಇದ್ದು. ಶುಭ್ರ ವಾತಾವರಣ ಹಾಗೂ ಒಣ 
ಹವೆಯು ಕಂಡುಬರುತ್ತದೆ. ಮಾರ್ಜ ತಿಂಗಳನಿಂದ ಮೇ ತಿಂಗಳವರೆಗಿನ ಅವಧಿಯನ್ನು 
ಬೇಸಿಗೆ ಕಾಲವೆಂದೂ. ಜೂನ್‌ ತಿಂಗಳಂ೦ಂದ ಸೆಫ್ಲೆಂಬರ್‌ ತಿಂಗಳವರೆಗಿನ ಅವಧಿಯನ್ನು 
ಮಳೆಗಾಲವೆಂದೂ ಹಾಗೂ ಅಕ್ಟೋಬರ್‌-ನವೆ೦ಬರ್‌ ತಿಂಗಳುಗಳ ಅವಧಿಯನ್ನು 
ಮಳೆಗಾಲೋತ್ತರ ಅವಧಿಯೆಂದು ವಿಭಾಗಿಸಲಾಗಿದೆ. 


ಮಳೆ 


ಜಲ್ಲೆಯ ಎಲ್ಲಾ ತಾಲೂಕುಗಳ ಮಳೆ ಮಾಪನ ಕೇಂದ್ರಗಳ 23 ರಿಂದ ಹಿಡಿದು 82 
ವರ್ಷಗಳ ವರೆಗಿನ ಮಳೆಯ ಅಂಕಿಅಂಶಗಳು ದೊರೆಯುತ್ತವೆ. 19೦1-1೨5೦ರವರೆಗೆ ಮಳೆ 


18 


ಮಾಪನ ಕೇಂದ್ರವಾರು ಮತ್ತು ಮಾಹೆವಾರು ಮಳೆಯಾದ ವಿವರಗಳನ್ನು ಕೋಷ್ಟಕ 1.1೦ ರಲ್ಲ 
ಕೊಟ್ಪದೆ. ಜಲ್ಲೆಯ ವಾರ್ಷಿಕ ಸರಾಸರಿ ವಾಡಿಕೆ ಮಳೆಯ ಪ್ರಮಾಣ 6೨1.೭ ಮಿ.ಮೀ.ಆಗಿದೆ."” 
ಜಲ್ಲೆಯ ಪಶ್ಚಿಮ ಭಾಗಗಳಲ್ಲ ಉಳದೆಡೆಗಳಗಿಂತ ಹೆಚ್ಚನ ಮಳೆಯಾಗುತ್ತದೆ. ಸಾಮಾನ್ಯವಾಗಿ 
ಏಪ್ರಿಲ್‌ ತಿಂಗಳನಿಂದ ನವೆಂಬರ್‌ ತಿಂಗಳ ಅವಧಿಯಲ್ಲ ಮಳೆಯಾಗುತ್ತದೆ. ನೈಖತ್ವ ಮತ್ತು 
ಈಶಾನ್ಯ ಮಾರುತಗಳ೦ದ ಜಲ್ಲೆಯಲ್ಲ ಮಳೆ ಬೀಳುತ್ತಿದ್ದು, ಅದರ ಗರಿಷ್ಠ ಪ್ರಮಾಣ ಅಕ್ಟೋಬರ್‌ 
ತಿಂಗಳನಲ್ಲ ತಲುಪುತ್ತದೆ. ಕೆಲವೊಮ್ಮೆ ಗುಡುಗಿನಿಂದ ಕೂಡಿದ ಜರುಮಳೆಯಾಗುವುದು 
ಕಂಡುಬರುತ್ತದೆ. ಜಲ್ಲೆಯ ವಾರ್ಷಿಕ ಮಳೆಯಲ್ಪ್ಲ ಏರಿಆತಗಳು ಕಂಡುಬಂದಿದೆ. 19೦1 ರಿಂದ 
1೨5೦ರ ಅವಧಿಯಲ್ಲ ವಾಡಿಕೆ ಮಳೆಯ ಶೇ. 166 ರಷ್ಟು ಹೆಚ್ಚು ಮಳೆಯು 1೨೦3 ರಲ್ಲೂ. 
ವಾಡಿಕೆ ಮಳೆಯ ಶೇ.63 ರಷ್ಟು ಕಡಿಮೆ ಮಳೆಯು 19೨೭27ರಲ್ಲೂ ಆಗಿರುವುದು ದಾಬಲಾಗಿದೆ. 
ಇದೇ ಅವಧಿಯಲ್ಪ್ಲ ವಾಡಿಕೆ ಮಳೆಗಿಂತ ಶೇ.80 ರಷ್ಟು ಕಡಿಮೆ ಮಳೆಯು ಎಂಟು ವರ್ಷಗಳಲ್ಲ 
ದಾಖಲಾಗಿದೆ. ವರ್ಷದಲ್ಲ ಮಳೆ ಜೀಳುವ ದಿವಸಗಳ ಸಂಖ್ಯೆ 45 ಆಗಿದೆ. (ಪ್ರತಿ ದಿವಸ 2.5 
ಮಿ.ಮೀ.ಗಿಂತ ಹೆಚ್ಚು ಮಳೆಯಾಗಿರುವುದು). ಈ ಸಂಖ್ಯೆಯು ನಾಗಮಂಗಲದಲ್ಲ 41 ಆಗಿದ್ದರೆ. 
ಕೃಷ್ಣರಾಜಪೇಟಿಯಲ್ಲ 4೨ ಆಗಿದೆ. ನಾಗಮಂಗಲದಲ್ಲ 1925ನೇ ನವೆಂಬರ್‌ 12 ರಂದು ಬದ್ಧ 
2೦೦.7 ಮಿಮೀ. ಮಳೆಯ 24 ಗಂಟಿಗಕಲ್ಪ್ಲ ದಾಖಲಾದ ಗರಿಷ್ಠ ಮಳಯಾಗಿದೆ. ಜಲ್ಲೆಯಲ್ಲ 
1೨೦1 ರಿಂದ 19೨೨ ರವರೆಗೆ ತಾಲೂಕುವಾರು ವಾರ್ಷಿಕ ಮಳೆ ವಿವರಗಳನ್ನು ಕೋಷ್ಟಕ 1.1 
ರಲ್ಲ ನೀಡಿದೆ. ಕೋಷ್ಟಕ 112 ರಲ್ಲ ಮಳೆಮಾಪನ ಕೇಂದ್ರವಾರು ವಾರ್ಷಿಕ ಮಳೆಯ 
ವಿವರಗಳನ್ನು ಮಿಅ ಮೀಟರುಗಳಲ್ಲ ನೀಡಿದೆ. ಕೋಷ್ಟಕ 1.13ರಲ್ಲ 2೦೦1ರಲ್ಲ ತಾಲೂಕುವಾರು 


ಮಳೆಯಾದ ವಿವರಗಳನ್ನು ಮಿಅ ಮೀಟರುಗಳಲ ನೀಡಿದೆ.” 
ಉಷ್ಣತೆ 


ಜಲ್ಲೆಯಲ್ಲ ಮಾರ್ಜ ತಿಂಗಳನಿಂದ ಮೇ ತಿಂಗಳವರೆಗೆ ಉಷ್ಣತೆ ಏರುತ್ತಾ ಹೋಗುತ್ತದೆ. 
ಏಪ್ರಿಲ್‌ ತಿಂಗಳನಲ್ಲ ಅತಿ ಹೆಚ್ಚನ ಉಷ್ಟತೆ ಕಂಡು ಬರುತ್ತದೆ. ಆಗ ಸರಾಸರಿ ದೈನಂದಿನ ಉಷ್ಣತೆ 
39” ಸೆ್ರಯಸ್‌ ತಲುಪಿದ ದಾಬಲೆಯುದೆ. ಏಪ್ರಿಲ್‌ ಮತ್ತು ಮೇ ತಿಂಗಳನಲ್ಲ ಮಳೆಯಾದಾಗ 
ಉಷ್ಣತೆ ಇಳಯುತ್ತದೆ. ಮಾನ್ಸೂನ್‌ ಅವಧಿಯಲ್ಲ ಉಷ್ಣತೆಯು ಕಡಿಮೆಯಾಗಿ ವಾತಾವರಣವು 
ಆಹ್ಲಾದಕರವಾಗಿರುತ್ತದೆ. ಸಾಮಾನ್ಯವಾಗಿ ಡಿಸೆಂಬರ್‌ ತಿಂಗಳು ಅತಿ ಹೆಚ್ಚನ ಚಳ ಇರುವ 
ತಿಂಗಳಾಗಿದ್ದು ಆಗ ಸರಾಸರಿ ದೈನಂದಿನ ಗರಿಷ್ಠ ಉಷ್ಣತೆ ೨7” ಸೆ್ಪ್ತಯಸ್‌ ಹಾಗೂ ಕನಿಷ್ಟ 
ಉಷ್ಣತೆ 16” ಸೆ್ತಯಸ್‌ ಇರುತ್ತದೆ. ಕೆಲವು ವೇಳೆ ಅತಿ ಕಡಿಮೆ ಉಷ್ಣತೆ ಅಂದರೆ 10° 


ಸೆಲ್ತಯಸ್‌ ತಲುಪಿದ ದಾಖಲೆಯೂ ಣದೆ.” 


19 


ಸಾಪೇಕ್ಷ ಆರ್ದತೆ 


ಮಾನ್ನೂನ್‌ ಅವಧಿಯಲ್ಲ ಸಾಪೇಕ್ಷ ಆರ್ದ್ರತೆ ಶೇ.75 ರಷ್ಟಿರುತ್ತದೆ. ಮಾನ್ಸೂನ್‌ 
ನಂತರದ ಅವಧಿಯಲ್ಲ ಸಾಪೇಕ್ಷ ಆರ್ದ್ವತೆ ಸಾಮಾನ್ಯವಾಗಿರುತ್ತದೆ. ಡಿಸೆಂಬರ್‌ ತಿಂಗಳನಿಂದ 
ಮೇ ತಿಂಗಳನವರೆಗಿನ ಅವಧಿಯಲ್ಲ ಒಣ ಹವೆಯುದ್ದು. ಮಧ್ಯಾಹ್ನದ ಅವಧಿ ಯಲ್ಲ ಸಾಪೇಕ್ಷ 
ಆರ್ದ್ರತೆ ಶೇ.40೦ರಷ್ಟಿರುತ್ತದೆ. 


ಅರಣ್ಯ ಪ್ರದೇಶ 


ಪ್ರತೀ ಜಲ್ಲೆಯಲ್ಲೂ ಒಟ್ಟು ಭೌಗೋಳಕ ಪ್ರದೇಶದಲ್ಲ ಕನಿಷ್ಠ ಶೇಕಡ 33ರಷ್ಟು ಅರಣ್ಯ 
ಪ್ರದೇಶವಿರಬೇಕೆ೦ದು ಅರಣ್ಯ ನೀತಿಯು ಸೂಚಿಸುತ್ತದೆ. ಆದರೆ ಮಂಡ್ಯ ಜಲ್ಲೆಯಲ್ಲ ಮೀಸಲು 
ಅರಣ್ಯವೂ ಸೇರಿ ಶೇಕಡ ಎಂಟರಷ್ಟು ಮಾತ್ರ ಅರಣ್ಯ ಪ್ರದೇಶವಿದೆ. ಪ್ರಾಕೃತಿಕ ಸಮತೋಲನ 
ಕಾಪಾಡುವುದಕ್ಕಾಗಿ ಹಾಗೂ ಕನಿಷ್ಠ ಪರಿಸರ ನಿಯಮಪಾಲನೆಗಾಗಿ ಜಲ್ಲೆಯಲ್ಲ ಗಿಡಮರಗಳ 
ಬೆಳವಣಿಗೆ ಅವಶ್ಯಕವಾಗಿದೆ. ಸಸ್ಯ ಸಂಪತ್ತಿನಂತೆ ಪ್ರಾಣಿ ಸಂಪತ್ತೂ ಸಹ ಪ್ರಮುಖವಾಗಿದೆ. 
ಜಲ್ಲೆಯಲ್ಲ ಪಶುಸಂಗೋಪನೆ ಈಗ ಪ್ರಮುಖ ಉದ್ಯಮವಾಗಿದೆ. ಸಗಣಿಯಿಂದ ಪಡೆದ 
ಗೋಬರ್‌ ಅನಿಲವನ್ನು ಅಡುಗೆ ಮಾಡಲು. ದೀಪ ಉರಿಸಲೂ ಉಪಯೋಗಿಸಬಹುದು. 
ರೈತನು ರಾಷ್ಟ್ರದ ಬೆನ್ನೆಲುಬಾದರೆ ಜಾನುವಾರುಗಳು ರೈತನಿಗೆ ಬೆನ್ನೆಲುಬಾಗಿವೆ. ಆದುದರಿಂದ 
ಅವುಗಳ ರಕ್ಷಣೆ ಎಲ್ಲರ ಆದ್ಯ ಕರ್ತವ್ಯವಾಗಿದೆ. ಹಳ್ಳಗಳಲ್ಲ ಹಿ೦ದೆ ಜಾನುವಾರುಗಳ ಮೇವಿಗಾಗಿ 
ಗೋಮಾಳಗಳನ್ನು ಮೀಸಲಡಲಾಗುತ್ತಿತ್ತು. ಆದರೆ ಇತ್ತೀಚೆಗೆ ವಿವಿಧ ಕಾರಣಗಳಂದಾಗಿ 
ಹಳ್ಳಗಳಲ್ಲ ಗೋಮಾಳಗಳು ಕಡಿಮೆಯಾಗಿವೆ. ಕೆಲವು ಕಡೆ ನಾಶವಾಗುತ್ತಿವೆ. ಅಳದುಆದ 
ಕಾಡುಮೇಡುಗಳನ್ನು ರೈತರು ಒತ್ತುವರಿ ಮಾಡಿಕೊಂಡಿರುವುದಾಗಿ ತಿಆದುಬರುತ್ತದೆ. ಜೊತೆಗೆ 
ಪಾಥೇನಿಯಂ ಕಳೆ ಎಲ್ಲಾ ಕಡೆಯೂ ಹರಡಿ ದನಕರುಗಳ ಮೇವಿಗೆ ಹುಲ್ಲೂ ಕೂಡ 
ಸಿಗದಂತಾಗುತ್ತಿದೆ. ಈ ಕಾರಣಗಳಂದ ಹಳ್ಳಗಳಲ್ಲ ಜಾನುವಾರುಗಳ ಮೇವಿನ ಸಮಸ್ಯೆ 
ತೀಪವಾಗಿದೆ. ಅಲ್ಲದೆ ಬೇಸಿಗೆ ಕಾಲದಲ್ಲ ಕುಡಿಯುವ ನೀರಿಗೂ ತೊಂದರೆಯಾಗಿದೆ. 


ಜಲ್ಲೆಯಲ್ಲ ದೊಡ್ಡ ಪ್ರಮಾಣದ ಹಾಗೂ ಸಣ್ಣ ಪ್ರಮಾಣದ ಕಾರ್ಬಾನೆಗಳೂ ಸೇರಿ 173 
ಕಾರ್ಬಾನೆಗಳವೆ.'” ಅಲ್ಲದೆ ಹಲವಾರು ಸಣ್ಣ ಪುಟ್ಟ ಕಾರ್ಬಾನೆಗಳು ಅಣಬೆಗಳಂತೆ ಹುಟ್ತ್ಣಕೊಂಡು 
ಕೃಷಿ ಪ್ರದೇಶವನ್ನು ಆವರಿಸುತ್ತಿವೆ. ಮಂಡ್ಯ ನಗರದಲ್ಲ ಕಜ್ಜನ ಕಾರಾನೆ ಮತ್ತು ಅಸಿಬೇಲ್‌ 
ಕಾರಾನೆಗಳವೆ. ಅವುಗಳ೦ದ ಹೊರಬರುವ ವಿಷವಸ್ತುಗಳು ಅಲ್ಲನ ಗಾಆ ಮತ್ತು ನೀರನ್ನು 
ಮಲನಗೊಳಸುತ್ತಿವೆ. ಕಬ್ಬು ಅರೆಯುವ ಸಮಯದಲ್ಲ ಕಜ್ಣನ ಕಾರ್ನಾನೆಯ ಚಮಣಿಗಳು 
ದಟ್ಟವಾಗಿ ಉಗುಳುವ ಹೊಗೆಯ ಮೂಲಕ ಇಂಗಾಲದ ಸೂಕ್ಷ್ಮಕಣಗಳು ಗಾಳಆಗೆಸೇರಿ ನಗರದ 


20 


ಕಟ್ಟಡಗಳ ಹಾಗೂ ನಿವಾಸಗಳ ಒಳಗೂ, ಹೊರಗೂ ಮತ್ತು ಛಾವಣಿಯ ಮೇಲೂ 
ಶೇಖರಣೆಯಾಗುತ್ತಿವೆ. ಈ ಇಂಗಾಲದ ಕಣಗಳು ಗಾಆಯ ಮೂಲಕ ಬಂದು ಜನರ 
ಶ್ರಾಸಕೋಶಗಳನ್ನು ಸೇರುವುದರಿಂದ ಬ್ರಾಂಕೈಟಸ್‌ ಮತ್ತು ಅಸ್ತಮಾ ರೋಗಗಳಗೆ 
ಕಾರಣವಾಗಿವೆ. ಅಲ್ಲದೆ ಅಸಿಟೇಟ್‌ ಕಾರ್ಬಾನೆಯಬಿಂದ ಸೋರಿ ಹೊರಬರುತ್ತಿರುವ ಅಸಿಟೇಟ್‌ 
ಆಮ್ಲದ ಹಬಿ ಕಟು ವಾಸನೆಯುಳ್ಳದ್ದಾಗಿದ್ದು, ಆರೋಗ್ಯಕ್ಕೆ ಮಾರಕವಾಗಿದೆ. ಇದರಿಂದ 
ಕಣ್ಣುಬೇನೆ, ಗಂಟಲು ಉರಿ ಮತ್ತು ಬ್ರಾಂಕೈಟಸ್‌ ಮುಂತಾದ ರೋಗಗಳು ಬರುವ ಸಾಧ್ಯತೆ 
ಇದೆ. ಸಕ್ಕರೆ ಮತ್ತು ಅಸಿಟೇಟ್‌ ಕಾರಾನೆಗಳ೦ದ ಬರುವ ವಿಷಪೂರಿತ ಹಾಗೂ ಕಪ್ಪು ಬಣ್ಣಕ್ಕೆ 
ತಿರುಗಿದ ನೀರು ಹೆಬ್ಗಳ್ಳದ ಉದ್ದಕ್ಕೂ ಹರಿದು ಕೊನೆಗೆ ಸೂಳೆಕೆರೆಯನ್ನು ಸೇರುತ್ತದೆ. 
ಕುಡಿಯುವುದಕ್ಕೆ, ಸ್ನಾನಕ್ಕೆ. ಮತ್ತು ಕೃಷಿಗೆ ಈ ನೀರನ್ನು ಉಪಯೋಗಿಸುವುದರಿಂದ ಜನರಿಗೆ 
ಕರುಳನ ಬೇನೆ, ಚರ್ಮ ರೋಗ ಮುಂತಾದ ರೋಗಗಳು ಕಾಣಿಸಿಕೊಂಡಿವೆ ಎಂದು ತಿಆದು 
ಬಂದಿದೆ. ಜೊತೆಗೆ ಆ ಕೆರೆಯ ಮೀನುಗಳನ್ನು ತಿನ್ನುವುದರಿಂದಲೂ, ಆ ಪ್ರದೇಶಗಳಲ್ಲ 
ಬೆಳೆಯುವ ಆಹಾರ ಪದಾರ್ಥಗಳನ್ನು ಉಪಯೋಗಿಸುವುದರಿಂದಲೂ ಹಾಗೂ ಅಲ್ಲ ಬೆಳೆದ 
ಮೇವನ್ನು ತಿನ್ನುವ ಹಸು. ಎಮ್ಮೆಗಳ ಹಾಅನ ಮೂಲಕವೂ ವಿಷವಸ್ತುಗಳು ಜನರ ಶರೀರವನ್ನು 
ಸೇರಿ ನಾನಾ ರೋಗಗಳನ್ನು ತರುವ ಸಂಭವವಿದೆ. ಬೆಳಗೊಳದ ಗೊಬ್ಬರ ಹಾಗೂ ಕಾಗದ 
ಕಾರಾನೆಗಆಂದ ಕಾವೇರಿ ನದಿಗೆ ಬಂದು ಸೇರುವ ಕಲ್ಕಷ ನೀರು. ನದಿ ನೀರನ್ನು 
ಮಲನಗೊಳಸಿದೆ. ಇಂತಹ ನೀರನ್ನು ಕುಡಿಯುವ ಮತ್ತು ಅಲ್ಲ ಸ್ಥಾನ ಮಾಡುವ ಜನರಿಗೆ 
ರೋಗರುಜನಗಳು ಕಾಣಿಸಿಕೊಳ್ಳುತ್ತಿವೆ ಎಂದು ವರದಿಯಾಗಿದೆ. ಆದರೆ ಇತ್ತೀಚೆಗೆ ಕಾಗದ 
ಕಾರಾನೆಯ ನೀರನ್ನು ಪರಿಷ್ನರಿಸಿ ಬಡುತ್ತಿರುವುದರಿಂದ ನೀರಿನ ಮಲಅನತೆ ಸ್ವಲ್ಪ ಮಟ್ಪಗೆ 
ಕಡಿಮೆಯಾಗುತ್ತಿದೆ. ಕಾಳಮುದ್ದನದೊಡ್ಡಿ (ಭಾರತೀನಗರ) ಮತ್ತು ಪಾಂಡವಪುರ ಸಕ್ಕರೆ 
ಕಾರಾನೆಗಳಂದಲೂ ಆ ಪ್ರದೇಶಗಳ ಗಾಆ ಮತ್ತು ನೀರಿನ ಗುಣಮಟ್ಟ ಕೆಟ್ಪದೆ. ಅಲ್ಪನ ಗಾಳ 
ತು೦ಬಾ ದುರ್ವಾಸನೆಯಿಂದ ಕೂಡಿದ್ದು ಜನರ ಆರೋಗ್ಯದ ಮೇಲೆ ದುಷ್ಟರಿಣಾಮ 
ಜರಿದೆಯೆಂದು ತಿಆದುಬಂದಿದೆ. 


ಮಂಡ್ಯ ಜಲ್ಲೆಯಲ್ಲ ಹೆಚ್ಚುತ್ತಿರುವ ವಾಹನಗಳ೦ಂದ ಹೊರಬರುವ ಹೊಗೆಯಲ್ಪರುವ 
ಇಂಗಾಲದ ಡೈ ಅಕ್ಟೆಡ್‌, ಇಂಗಾಲದ ಮಾನಾಕ್ಟೈಡ್‌ ಮುಂತಾದ ವಿಷಾನಿಲಗಳು ಅಧಿಕ 
ಪಮಾಣದಲ್ಲ ವಾತಾವರಣಕ್ಕೆ ಪ್ರತಿದಿನವೂ ಸೇರುತ್ತಿರುವುದರಿಂದ ಮಲನತೆ ಹೆಚ್ಚುತ್ತಿದೆ. 
ಅಸಮರ್ಪಕವಾದ ಒಳಚರಂಡಿ ವ್ಯವಸ್ಥೆಯಿಂದ ನಗರದ ಚರಂಡಿ ನೀರು ಕೆಲವೆಡೆ ಹೆಬ್ಬಳ್ಳವನ್ನು 
ಸೇರಿ ಮಲನತೆಯನ್ನು ಹೆಚ್ಚಿಸುತ್ತಿದೆ. ಜನಜಂಗು೪ ಹೆಚ್ಚಾಗುತ್ತಿದ್ದರೂ ವ್ಯವಸ್ಥಿತ ಶೌಚಾಲಯ 
ವ್ಯವಸ್ಥೆ ಇಲ್ಲದಿರುವುದರಿಂದ ನಗರ ಪರಿಸರ ಮತ್ತಷ್ಟು ಹದಗೆಡುತ್ತಿದೆ. ಇತರೆಡೆಗಳ೦ದ ನಗರಕ್ಕೆ 


21 


ಬಂದು ನೆಲೆಸುವವರು ಹೆಚ್ಚುತ್ತಿರುವುದರಿಂದ ಕೊಳಗೇರಿಗಳೂ ಹೆಚ್ಚುತ್ತಿವೆ. ಜಲ್ಲೆಯ 
ಪ್ರೇಕ್ಷಣೀಯ ಸ್ಥಳಗಳಾದ ಮೇಲುಕೋಟೆ, ಕೆರೆತೊಣ್ಣೂರು. ಮುತ್ತತ್ತಿ, ಶಿವನಸಮುದ್ರ. 
ಪಶ್ಚಿಮವಾಹಿನಿ, ನಿಮಿಷಾಂಬ ದೇವಸ್ಥಾನ, ದರಿಯಾದೌಲತ್‌, ಬಲಮುರಿ, ರಂಗನತಿಟ್ಟು 
ಮುಂತಾದೆಡೆಗಳಗೆ ಬರುವ ಪ್ರವಾಸಿಗರು, ಬಳಸಿ, ಜಸಾಡುವ ಪ್ಲಾಸ್ಟಿಕ್‌ ಮತ್ತು ಇತರೇ ತ್ಯಾಜ್ಯ 
ವಸ್ತುಗಳ೦ದಾಗಿ ಪರಿಸರಕ್ಕೆ ಧಕ್ತೆ ಒದಗಿದೆ. ಮೇಲ್ಲಂಡ ಸ್ಥಳಗಳು ಚಲನಚಿತ್ರಗಳ 
ಚಿತ್ರೀಕರಣಗಳಗೆ ಸೂಕ್ತವಾಗಿರುವುದರಿಂದ, ಇಲ್ಲಗೆ ಬರುವ ಚಿತ್ರೀಕರಣ ತಂಡಗಳು ಆಯಾ 
ಸ್ಥಳದ ಐತಿಹಾಸಿಕ ಹಾಗೂ ಧಾರ್ಮಿಕ ಮೌಲ್ಯಗಳನ್ನರಿತು. ಅವನ್ನು ಕಾಪಾಡುವ ಅವಶ್ಯಕತೆ 
ಇದೆ. ಹಾಗೆಯೇ ಶಿಂಷಾ ಹಾಗೂ ಕಾವೇರಿ ನದೀ ಪಾತ್ರಗಳಲ್ಲ ಮರಳು ಸಾಗಾಣಿಕೆಯನ್ನು 
ನಿಷೇಧಿಸಿ ಕಾನೂನುಬಾಹಿರವೆಂದು ಘೋಷಿಸಿದ್ದರೂ ಹಲವೆಡೆ ಇನ್ನೂ ಸರ್ಕಾರದ ಗಮನಕ್ಕೆ 
ಬಾರದೆ ನಡೆಯುವ ಮರಳು ಸಾಗಾಣಿಕೆಗೆ ತಡೆ ಹಾಕಬೇಕಿದೆ. 


ವಿಸ್ತೀರ್ಣ ಮತ್ತು ಜನಸಂಖ್ಯೆ 


ಮಂಡ್ಯ ಜಲ್ಲೆಯ ಒಟ್ಟು ಭೌಗೋಆಕ ವಿಸ್ಟೀರ್ಣ 4,೨61 ಚದುರ 
ಕಿಲೋಮೀಟರ್‌ಗಳಾಗಿದ್ದು ರಾಜ್ಯದ ಒಟ್ಟು ಭೌಗೋಜಕ ವಿಸ್ಟೀರ್ಣದ ಶೇಕಡ ೭2.5೨ರಷ್ಟು 
ಭಾಗವನ್ನು ಹೊಂದಿದೆ. ವಿಸ್ತೀರ್ಣದಲ್ಲ ರಾಜ್ಯದ 27 ಜಲ್ಲೆಗಳಲ್ಲ ಇಪ್ಪತ್ತನೆಯ ಸ್ಥಾನವನ್ನು 
ಪಡೆದಿದೆ. 1991ರ ಜನಗಣತಿಯಂತೆ ಜಲ್ಲೆಯ ಒಟ್ಟು ಜನಸಂಖ್ಯೆ 16,44,374. ಇದು ರಾಜ್ಯದ 
ಒಟ್ಟು ಜನಸಂಖ್ಯೆಯ ಶೇಕಡ 3.66ರಷ್ಠಿದ್ದು, ರಾಜ್ಯದ ಒಟ್ಟು 27 ಜಲ್ಲೆಗಳ ಪೈಕಿ 
ಜನಸಂಖ್ಯೆಯಲ್ಲಿ ಒಂಭತ್ತನೆಯ ಸ್ಥಾನವನ್ನು ಪಡೆದಿದೆ. 2೦೦1ರ ಜನಗಣತಿಯ ತಾತ್ಲಾಅಕ 
ಅಂಕಿಅಂಶಗಳಂತೆ ಜಲ್ಲೆಯ ಒಟ್ಟು ಜನಸಂಖ್ಯೆಯು 17,61,718 ಇದ್ದು ಆ.87.3೦7 ಪುರುಷರು 
ಮತ್ತು 8,74,411 ಮಹಿಳೆಯರನ್ನೂ ಒಳಗೊಂಡಿದೆ. ಒಟ್ಟು ಜನಸಂಖ್ಯೆಯಲ್ಲ 14,79,534 
ಜನರು ಗ್ರಾಮೀಣ ಪ್ರದೇಶಗಕಲ್ಲ ವಾಸಿಸುತ್ತಿದ್ದಾರೆ. ಉಳದ 2.82.184 ಜನರು ನಗರ 
ಪ್ರದೇಶಗಕಲ್ತ ನೆಲೆಸಿದ್ದಾರೆ.” ತಾಲೂಕುಗಳ ಪೈಕಿ ವಿಸ್ತೀರ್ಣದಲ್ಲ ನಾಗಮಂಗಲ ತಾಲೂಕು 
ಜಲ್ಲೆಯ ಶೇಕಡ 21ರಷ್ಟು ಭಾಗವನ್ನು ಪಡೆದು ಪ್ರಥಮ ಸ್ಥಾನದಲ್ಲದ್ದರೆ. ಜಲ್ಲೆಯ ವಿಸ್ತೀರ್ಣದ 
ಶೇಕಡ ಮೂರರಷ್ಟು ಪ್ರದೇಶವನ್ನು ಹೊಂದಿರುವ ಶ್ರೀರಂಗಪಟ್ಟಣ ತಾಲೂಕು ಕೊನೆಯ 
ಸ್ಥಾನದಲ್ಲದೆ. ಜಲ್ಲೆಯ ಒಟ್ಟು ಜನಸಂಖ್ಯೇಯ ಶೇಕಡ 23 ರಷ್ಟನ್ನು ಹೊಂದಿರುವ ಮಂಡ್ಯ 
ತಾಲೂಕು, ತಾಲೂಕುಗಳ ಪೈಕಿ ಮೊದಲ ಸ್ಥಾನ ಪಡೆದಿದೆ. ಅತಿ ಚಿಕ್ಕದಾದ ಶ್ರೀರಂಗಪಟ್ಟಣ 
ತಾಲೂಕು ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಶೇಕಡ ಒಂಭತ್ತರಷ್ಟನ್ನು ಹೊಂದಿದೆ. ಜಲ್ಲೆಯಲ್ಲ 


2೦೦೨ ರಲ್ಲದ್ದಂತೆ ಏಳು ತಾಲೂಕುಗಳು, 31 ಹೋಬಳಗಳು, 1365ರ ಜನವಸತಿ ಇರುವ 


22 


ಹಾಗೂ 113 ಜನವಸತಿ ಇಲ್ಲದ ಗ್ರಾಮಗಳು ಮತ್ತು ಏಳು ಪಟ್ಟಣಗಳವೆ. ಜಲ್ಲೆಯಲ್ಲ ಎರಡು 
ಕಂದಾಯ ಉಪವಿಭಾಗಗಳದ್ದು. ಮಂಡ್ಯ ಉಪವಿಭಾಗಕ್ಕೆ ಮಂಡ್ಯ, ಮದ್ದೂರು ಹಾಗೂ 
ಮಳವಳ್ಣ ತಾಲೂಕುಗಳು ಮತ್ತು ಪಾಂಡವಪುರ ಉಪವಿಭಾಗಕ್ಷೆ ಕೃಷ್ಣರಾಜಪೇಟೆ. 


ನಾಗಮಂಗಲ, ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ತಾಲೂಕುಗಳು ಸೇರಿವೆ. 


23 


ಭಗ ಉಂ *ಖಂ್ಲ 


oN 
Ae 


iver To Ad 
pe” ಎ 


24 


೨ಂಡ್ಕ ಜಲ್ಲೆ ಕರ್ನಾಟಕದ ಜಲ್ಲೆಗಕಲ್ಲ ಪ್ರಮುಖವಾದುದಾಗಿದೆ. ಇವುಗಳು ಕರ್ನಾಟಕದ 
ದಕ್ಷಿಣ ಭಾಗದಲ್ಲರುವ ಜಲ್ಲಾ ಕೇಂದ್ರಗಳಾಗಿದ್ದು. ಬಯಲು ಪ್ರದೇಶಗಳನ್ನು 
ಹೊಂದಿದವುಗಳಾಗಿವೆ. ಇವುಗಳು ಐತಿಹಾಸಿಕವಾಗಿಯೂ ಹಾಗೂ ಸಾಂಸ್ಕೃತಿಕವಾಗಿಯೂ 
ಬಹಳ ಶ್ರೀಮಂತಿಕೆಯನ್ನು ಹೊಂದಿವೆ. ಕರ್ನಾಟಕವನ್ನಾಆಕದ ಹಲವು ರಾಜಮನೆತನಗಳ 
ಆಳ್ವಕೆಗೆ ಈ ಪ್ರದೇಶವು ಒಳಪಲ್ಪದ್ದವು. ಗಂಗರಸರಿಂದ ಪ್ರಾರಂಭವಾಗುವ ಅಳ್ವಕೆ ಅದಕ್ಕೂ 
ಹಿಂದೆ ಅಥವಾ ಅದೇ ಕಾಲದಲ್ಲ ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಪಲ್ಲವರ ಛಾಯೆಯು 
ಇದ್ದು ನಂತರದಲ್ಲ ಚೋಳರ ಸ್ತಾಧೀನವಾಗಿ., ಹೊಯ್ದಳಕಳ ಪ್ರಭಾವವು ವಿರಳವಾಗಿ ವ್ಯಾಪಿಸಿ, 
ವಿಜಯನಗರ ಅರಸರ ತಾಣವಾಗಿ. ಪಾಳೆಗಾರರ ನೆಲೆಗಳಾಗಿ. ಮೈಸೂರು ಅರಸರ 
ದಳವಾಲುಗಳ ರಾಜ್ಯಭಾರ ನಡೆದು, ಹೈದರ್‌ ಮತ್ತು ಟಪ್ಪು ಅವರ ಕೈಸೇರಿ, ಅವರ 
ಮರಣಾನಂತರ ಆಧುನಿಕ ಕಾಲಕ್ಕೆ ಬಂದಿತು. ನಂತರ ಜ್ರಟಷರ ದರ್ಬಾರಿನೊಂದಿಗೆ ಮೈಸೂರು 
ಅರಸರ ಪುನರ್‌ ಆಳಜ್ವಕೆಯೂ ಮುಗಿದು ಪ್ರತಂತ್ರ ಭಾರತದ ಪ್ರಜಾತಂತ್ರದಲ್ಲ 
ವಿಅನಗೊಂಡಿತು. ಅದರ ಕುರುಹುಗಳಾಗಿ ಶಾಸನಗಳು. ನಾಣ್ಯಗಳು. ಕೆರೆಗಳು. 
ಪುಷ್ಣರಣಿಗಳು ಹಾಗೂ ದೇವಾಲಯಗಳು ಹಾಗೂ ಇನ್ನಿತರ ಐತಿಹಾಸಿಕ ದಾಬಲೆಗಳು 
ದೊರೆಯುತ್ತಿರುವುದೆ ಸಾಕ್ಷಿಯಾಗಿವೆ. 


ಪೌರಾಣಿಕ ಹಿನ್ನೆಲೆ 


ಸ್ಥಕಪುರಾಣದ ಪ್ರಕಾರ ಮಂಡ್ಯ ನಗರವಿರುವ ಪ್ರದೇಶವು ಕೃತಯುಗದಲ್ಲ 
ಮಹಾರಣ್ಯವಾಗಿದ್ದು. ಇಲ್ಲ ತಪಸ್ಸು ಮಾಡುತ್ತಿದ್ದ ಮುನಿಯೋರ್ವನು ಜನಾರ್ಧನ ಅಥವಾ 
ವರದರಾಜ ಮೂರ್ತಿಯನ್ನು 
ನಂಚಕೆಯುದೆ. ಈತನು ತನ್ನ ತಪಶಕ್ತಿಬುಂದ ಪ್ರಾಣಿಗಕಗೂ ವೇದಗಳನ್ನು ಹೇಆಕೊಡುತ್ತಿದ್ದ 


ಪ್ರತಿಷ್ಠಾಪಿಸಿ ಒಂದು ದೇವಾಲಯವನ್ನು ನಿರ್ಮಿಸಿದನೆಂಬ 


ಕಾರಣ ಈ ಸ್ಥಳಕ್ಕೆ ವೇದಾರಣ್ಯವೆಂಬ ಹೆಸರು ರೂಡಿಗೆ ಬಂದಿತ್ತೆಂಬ ನಂಜಕೆಯುದೆ.” ಪೌರಾಣಿಕ 
ಕಥೆಯ ಪ್ರಕಾರ ದ್ಹಾಪರಯುಗದಲ್ಲ ಸಂತಾನಾಪೇಕ್ಷೆಯಿಂದ ಈ ಸ್ಥಳಕ್ಕೆ ಬಂದು ಪೂಜಾ 
ಕೈಂಕರ್ಯದಲ್ಲ ತೊಡಗಿದ್ದ ಇಂದ್ರವರ್ಮ ದೊರೆಯು ತನಗೆ ವಂಶೋದ್ಧಾರಕ ಪುತ್ರನು 
ಜನಿಸಿದಾಗ ಆ ಶಿಶುವಿಗೆ ಸೋಮವರ್ಮನೆಂದು ನಾಮಕರಣ ಮಾಡಿದನು. ನಂತರ ಆ 
ಸೋಮವರ್ಮನು ಈ ಪ್ರದೇಶವನ್ನು ಒಂದು ಅಗ್ರಹಾರವನ್ನಾಗಿ ಮಾರ್ಪಡಿಸಿ ಊರಿನಲ್ಲ 
ಕೋಟಿಯನ್ನು ಕಟ್ಟಸಿ ಅದಕ್ಕೆ *'ಮಂಡೇವೇಮು' ಅಥವಾ "ಮಂಡೆಯ'' ಎಂದು ಕರೆದನೆಂದು 
ನಂಜಕೆಯುದೆ. ನಂತರ ಅದೇ ಮಂಡ್ಯವಾಲಯತ್ತೆಂಬ ಅಭಿಪ್ರಾಯವಿದೆ.*” ಈ ಪ್ರದೇಶವು ಹಿಂದೆ 
ಮಾಂಡವ್ಯ ಖಯಷಿಗಳ ವಾಸಸ್ಥಾನವಾಗಿದ್ದು ಅಲ್ತರುವ ಲಕ್ಷ್ಮೀಜನಾರ್ಧನ ಹಾಗೂ ಸಕಲೇಶ್ವರ 


25 


ಮೂರ್ತಿಗಳನ್ನು ಮಾಂಡವ್ಯರೇ ಪ್ರತಿಷ್ಠಾಪಿಸಿದರೆಂಬ 5ನಂಜಕೆಯುದೆ. ಮಾಂಡವ್ಯ 
ಮುನಿಗಳಂದಾಗಿ ಅದಕ್ಕೆ 'ಮಂಡೆಯ' (ಹಾಗೂ ಈ ಊರಿಗೆ ವಿಷ್ಣುಪುರವೆಂಬ ಹೆಸರೂ 
ಇತ್ತೆಂದು ತಿಆದು ಬರುತ್ತದೆ.) ಎಂಬ ಹೆಸರು ಬಂತೆಂದು ಸ್ಥಳ ಪುರಾಣವು ತಿಆಸುತ್ತದೆ.” ಇತರೆ 
ಕಥನಗಳ ಪ್ರಕಾರ ಈ ಜಲ್ಲೆಯು ಕದಂಬ, ಕಣ. ಮಹಾಖಯಷಿಗಳ ತಪೋಭೂಮಿಯಾಗಿತ್ತೆಂಬ 
ಪತೀತಿಯುದೆ. ಮದ್ದೂರು ಕದಂಬಖುಷಿಗಕ ಆಶ್ರಮವಾಗಿತ್ತೆಂದೂ ಹಾಗೂ ಈ ಉರಿಗೆ 
ಕದಂಬಕ್ಷೇತ್ರ. ಅರ್ಜುನಪುರಿ ಎಂಬ ಹೆಸರಿದ್ದು. ಇಲ್ಲರುವ ನರಸಿಂಹನ ವಿಗ್ರಹವನ್ನು 
ಕೃತಯುಗದಲ್ಲ ಬ್ರಹ್ಕದೇವರೇ ಪ್ರತಿಷ್ಠಾಪನೆ ಮಾಡಿದರೆಂಬ ನಂಬಕೆಯುದೆ. ನಂತರ 
ತ್ರೇತಾಯುಗದಲ್ಲ ಕದಂಬಯಷಿಗಳಂ೦ದ ಮತ್ತು ದ್ವಾಪರಯುಗದಲ್ಲ ಶ್ರೀಕೃಷ್ಣಾರ್ಜುನರಿಂದ ಈ 
ವಿಗ್ರಹವು ಆರಾಧಿಸಲ್ಪಟ್ಟದೆ ಎಂಬ ಪ್ರತೀತಿಯುದೆ. ಕಣ್ಣ ಖಯಷಿಯ ಹೆಸರಿನಿಂದ ಈ ಪ್ರದೆಶಕ್ಕೆ 
ಕಣಪುರಿ (ಈಗಿನ ಕನ್ನಂಬಾಡಿ) ಎಂದೂ ಗೌತಮ ಯಷಿಯ ನಿವಾಸ ಸ್ಥಳವಾಗಿದ್ದ 
ಪ್ರದೇಶವನ್ನು ಪಾಂಡವಪುರುವೆಂದೂ ಕರೆದಿರುವುದ ವ್ಯಕ್ತವಾಗುತ್ತದೆ. ಇದಕ್ಕೆ ಮೊದಲು 
ಮೊದಲು ಈ ಪ್ರದೇಶದ ಜನರು ನೆರೆಯ ಬೆಟ್ಟದ ಮೇಲೆ ನೆಲೆಸಿದ್ದ ಬಕಾಸುರನೆ೦ಬ ರಾಕ್ಷಸನಿಗೆ 
"ದೊಡ್ಡ ಎಡೆ' ಅಥವಾ "ಹಿರಿಯೆಡೆ'' ಇಡುತ್ತಿದ್ದುವರಿಂದ ಇದನ್ನು "ಹಿರಿಯಡೆ'*” ಎಂದು 
ಕರೆಯಲಾಗಿದ್ದು ನಂತರ ಹಿರೋಡೆಯಾಯುತೆಂಬ ನಂಜಕೆಯುದೆ. ಅಲ್ಲದೆ ಪ್ರತಿದಿನ 
ಸಾಯಂಕಾಲ ಬೆಟ್ಟದ ಪಕ್ಕದಲ್ಲಿರುವ ಗ್ರಾಮದವರು ಕಿರಿಯ ಎಡೆಯನ್ನು ಇಡುತ್ತಿದ್ದುದರಿಂದ ಆ 
ಗ್ರಾಮಕ್ಕೆ ಚಿಕ್ಷಯೆಡೆ ಎಂದು ಹೆಸರು ಬಂದಿತು, ನಂತರ ಚಿಕ್ಲಾಡೆ ಎಂದು ಎಂದು 
ಕರೆಯಲ್ಲಡುತ್ತಿದೆ ತಮ್ಮ ವನವಾಸದ ಅವಧಿಯಲ್ಲ ಪಾಂಡವರು ಇಲ್ಲಗೆ ಬಂದು ಸ್ವಲ್ಪಕಾಲ 
ನೆಲೆಸಿದ್ದಾಗ ಭೀಮನು ಬಕಾಸುರನನ್ನು ಸಂಹಾರ ಮಾಡಿದ ಸ್ಥಳವು ಇದೇ ನಂಬಲಾಗಿದೆ. 
ಪಾಂಡವರನ್ನು ಹೀಗೆ ತನ್ನು ಹಿನ್ನೆಲೆಯಲ್ಲ ಹೊಂದಿರುವ ಇಲ್ಲಯ ಕುಂತೀಬೆಟ್ಟವು 
ಮಹಾಭಾರತದೊಡನೆ ತನ್ನ ಸಂಬಂಧವನ್ನು ಥಳಕು ಹಾಕಿಕೊಂಡಿದೆ. ಈ ಜಲ್ಲೆಯ ಪ್ರಮುಖ 
ಶ್ರೀವೈಷ್ಣವ ಕೇಂದ್ರ ವಾದ ಮೇಲುಕೋಟಿಯು ಚತರ್ತುಯುಗಗಳಲ್ಲೂ ಮಹತ್ವ ಪಡೆದಿದ್ದು. 
ಪುರಾಣ ಪಸಿದ್ಧ ಪುರುಷರಿಂದ ಆರಾಧಿಸಲ್ಪಟ್ಟರುವ ಅಂಶವನ್ನು ಇಲ್ಲರುವ ಸ್ಥಳಮುರಾಣಗಳು 
ದಾಖಲಸಿವೆ. ವಿಶಿಷ್ಞಾದೈತದ ಪ್ರತಿಪಾದಕರಾದ ರಾಮಾನುಜಾಚಾರ್ಯರು ಇಲ್ಲ ಬಂದು 
ನೆಲೆಸಿದ್ದರು. ರಾಮಾನುಜಾಚಾರ್ಯರು ಮೇಲುಕೋಟಿಯ ಸಮೀಪವಿರುವ ತೊಂಡನೂರಿನಲ್ಲ 
ತಮ್ಮ ಪೌಢ ದಿನಗಳನ್ನು ಕಳೆದಿದ್ದರು. ಮದರಾಸಿನ ಸಮೀಪವಿರುವ ಶ್ರೀಪೆರಂಬೂದೂರಿನಲ್ಲ 
ಅಸೂರಿ ಕೇಶವ ಪೆರುಮಾಳ್‌ ಹಾಗೂ ಭೂಮಿ ಪಿರಾಂಡಿ (ಕಾಂತಿಮತಿ) ಎಂಬ ಧರ್ಮನಿಷ್ಠ 
ದಂಪತಿಗಳಗೆ ಮುತ್ತರಾಗಿ ಜನಿಸಿದ ರಾಮಾನುಜಾಚಾರ್ಯರು ಕಾಂಚೀಪುರದ 


ಯಮುನಾಚಾರ್ಯ  ಯಾದವಪ್ರಕಾಶ ಎಂಬ ಶುದ್ಧ ಅದ್ದೊತೀಯ ಬಳ ಆಧ್ಯಾತ್ಯಿಕ 


26 


ವಿದ್ಯಾಭ್ಯಾಸವನ್ನು ಪಡೆದು ಶ್ರೀವೈಷ್ಣವ ತತ್ವವನ್ನು ಪ್ರತಿಪಾದಿಸಿ. ತಮಿಳುನಾಡಿನಲ್ಲ ಸಂಭವಿಸಿದ 
ಧಾರ್ಮಿಕ ಘರ್ಷಣಿಯುಂದಾಗಿ ಇಲ್ಲಗೆ ವಲಸೆ ಬಂದ ರಾಮಾನುಜಾಚಾರ್ಯರು 
ನಾಗಮಂಗಲದ ಆಡಳತ ಕೇಂದವಾಗಿದ್ದ ಪಡುವಲ ಪಟ್ಟಣಕ್ಕೆ ಮೊದಲು ಬಂದರು. ಆನಂತರ 
ತೊಂಡನೂರಿಗೆ ವಲಸೆ ಹೋದರೆಂದು ಹೇಳಲಾಗುತ್ತದೆ. ಇಲ್ಲಂದ ಮೇಲುಕೋಟಿಗೆ ಹೋಗಿ 
ತಿರುಪತಿಯ ಮೂಲಕ ಕಂಚಿಗೆ ಪ್ರಯಾಣ ಮಾಡಿದರೆಂಬ ನಂಜಕೆಯುದೆ. ಮುತ್ತತ್ತಿ ಈ 
ಜಲ್ಲೆಯ ಕಾವೇರಿತೀರದಲ್ಲರುವ ಒಂದು ಧಾರ್ಮಿಕ ಕ್ಷೇತ್ರವಾಗಿದೆ. ಲಂಕೆಯಿಂದ 
ಹಿಂದಿರುಗುವಾಗ ರಾಮ. ಲಕ್ಷ್ಯಣ. ಸೀತೆ ಹಾಗೂ ಆಂಜನೇಯ ಇಲ್ಲ ಪಸ್ಹಲ್ಲ ಕಾಲ 
ತಂಗಿದ್ದರೆಂದು ಸ್ಥಳಮುರಾಣದಿಂದ ತಿಆದುಬರುತ್ತದೆ. ಈ ಪುರಾಣ ಕಥೆಯ ಅನುಸಾರ 
ಸೀತೆಯು ಕಾವೇರಿಯಲ್ಲ ಸ್ಥಾನ ಮಾಡುತ್ತಿದ್ದಾಗ ಅವಳ ಮೂಗುತಿಯ ಮುತ್ತು ನೀರಿನಲ್ಲ 
ಬದ್ದು ಹೋಗಿದ್ದರಿಂದ ಸೀತೆಗೆ ಬಹಳ ವ್ಯಸನ ಉಂಬಾಗಿ, ಕಡೆಗೆ ಈ ವಿಷಯ ತಿದ 
ಆಂಜನೇಯನು ನೀರಿನ ಧುಮುಕಿ ಆ ಮುತ್ತನ್ನು ಹುಡುಕ ತಂದನಂತೆ. ಆಗ ಪೀತೆ 
ಅವನನ್ನು ಹರಸಿ ಈ ಕ್ಷೇತ್ರವು ಮುತ್ತು ಎತ್ತಿ (ಮುತ್ತೆತ್ತಿ) ತಂದ ಹನುಮಂತನ ಕ್ಷೇತ್ರವೆಂದು 
ಪ್ರಸಿದ್ದಿ ಪಡೆಯಅ ಎಂದು ನುಡಿದಳೆಂಬ ಪ್ರತೀತಿಯುದೆ. ಈಗ ಇಲ್ಲೊಂದು ಆಂಜನೇಯನ 
ದೇವಾಲಯವಿದ್ದು ಅದನ್ನು ಮುತ್ತತ್ತಿರಾಯ ಎಂದು ಕರೆಯಲಾಗುತ್ತಿದೆ.*" ಹೇಮಗಿರಿಯು 
ಹೇಮಾವತಿ ತೀರದ ಒಂದು ಧಾರ್ಮಿಕ ಸ್ಥಳವಾಗಿದ್ದು, ಎತ್ತರವಾದ ಬೆಟ್ಟದ ಮೇಲೆ ರಂಗನಾಥನ 
ದೇವಾಲಯವಿದೆ. ಇಲ್ಲಯ ಸ್ಥಳ ಪುರಾಣದ ಪ್ರಕಾರ ಮಹಾವಿಷ್ಣುವು ವೈಕುಂಠದಲ್ಲ 
ಬೇಸರವಾದಾಗ ಕೆಲವು ಕಾಲ ಇಲ್ಲ ಬಂದು ವಿಶ್ರಾಂತಿ ಪಡೆಯುತ್ತಿದ್ದನೆಂದೂ ಆದ ಕಾರಣ, 
ಇದನ್ನು ಪುಣ್ಯಕ್ಷೇತ್ರವೆಂದು ನಂಬಲಾಗಿದೆ. ಇದನ್ನು ಭೃಗಖಯಷಿಗಳ ತಪೋಭೂಮಿ ಎಂದೂ 
ಕರೆಯಲಾಗುತ್ತದೆ. ಕಾವೇರಿ ದಂಡೆಯಲ್ಲರುವ ಬಲಮುರಿಯು ಅಗಸ್ತ್ಯ ಕ್ಷೇತ್ರವೆಂದು 
ಜನಪ್ರಿಯವಾಗಿದ್ದು, ಈಗ ಇಲ್ಲ ಅಗಸ್ಟೇಶ್ಯರ ದೇವಾಲಯವಿದೆ. ಮಾರೇಹಳ್ಳಯ ಲಕ್ಷ್ಮೀ 
ನರಸಿಂಹನನ್ನು ಹಿಂದೆ ಗಜಾರಣ್ಯದಲ್ಲ ಲಂಬ-ಕರ್ಣರೆಂಬ ಮುನಿಗಳು ಪ್ರತಿಷ್ಠಾಪಿಸಿದರೆ೦ಬ 
ನಂಚಕೆಯುದೆ. ನಾಗಮಂಗಲವು ಪುರಾಣ ಪ್ರಸಿದ್ಧ ಬಭ್ರವಾಕುಾನನೊಂದಿಗೆ ಸಂಬಂಧ 
ಹೊಂದಿದ್ದು, ಸಮೀಪದ ಅಲತಿ (ಹಾಲ್ರ್ಲ) ಗಿರಿಯು ಪರಶುರಾಮ  ಕ್ಷೇತ್ರವಾಗಿತ್ತೆಂಬ 
ದಂತಕತೆಯೂ ಇದೆ.*” ಮಳವಳ್ಳ ಸಮೀಪವಿರುವ ಕುಂದೂರು ಬೆಟ್ಟವು. ಹಿಂದೆ ಕಶ್ಯಪ ಹಾಗೂ 
ಅಗಸ್ತ್ಯ ಖಷಿಗಳ ಆಶ್ರಮವಿದ್ದ ಸ್ಥಳವೆಂಬ ನಂಜಕೆಯುದ್ದು, ಇದರ ಬಳಯ ಗವಿರಾಯಸ್ವಾಮಿ 
ಬೆಟ್ಟದಲ್ಲ ಗವಕನೆಂಬ ರಾಕ್ಷಸನನ್ನು, ಶ್ರೀರಾಮನು ಕೊಂದನೆಂದು ಹೇಳಲಾಗುತ್ತದೆ.*” ಮಳವಳ್ನ 
ತಾಲೂಕಿನ ಗಡಿಯಲ್ಲರುವ ಭೀಮನಕಂಡಿ ಬೆಟ್ಟ” (ಕನಕಪುರ ತಾಲೂಕು) ವನ್ನು 
ಪಾಂಡವರೊಂದಿಗೆ ನಿಕಟ ಸಂಬಂಧ ಹೊಂದಿದ್ದ ಕೇಂದ್ರವೆಂದು ನಂಬಲಾಗಿದೆ. 


27 


ಇದುವರೆಗಿನ ಅಧ್ಯಯನಗಳ ಸಮೀಕ್ಷೆ 


ಸಾಹಿತ್ಯ ಕೃತಿಗಳು ಸಮಕಾಲೀನ ಮಾನವ ಜೀವನದ ಅಧ್ಯಯನಕ್ಕೆ ಬೇಕಾದ 
ಅಮೂಲ್ಯ ಸಾಮಾದ್ರಿಗಳನ್ನು ಒಳಗೊಂಡ ಆಕರಗಳಾಗಿವೆ. ಈ ದೃಷ್ಟಿಬುಂದ ಮಂಡ್ಯದ ಕೆರೆ- 
ಕಟ್ಟೆಗಳ ಸಾಂಸ್ಕೃತಿಕ ಇತಿಹಾಸ ರಚನೆಗೆ ಸಹಾಯಕವಾಗುವ ಕೃತಿಗಳನ್ನು ಅಧ್ಯಯನಕ್ಕೆ 
ಬಳಸಿಕೊಳ್ಳಲಾಗಿದೆ. 


ಮಂಡ ಶಾಸನಗಳಲ್ಲ ಉಲ್ಲೇಖತ ಕೆರೆಕಲ್ಲೆಗಳ ಸಮದ್ರ ಸಾಂಸ್ಕೃತಿಕ ಇತಿಹಾಸವನ್ನು 
ಕುರಿತಂತೆ ಸಮಗ್ರವಾದ ಅಧ್ಯಯನ ನಡೆದಿಲ್ಲ. ಕೆಲವು ನಿಯತಕಾಲಅಕೆಗಳು ಅಭಿನಂದನಾ 
ಗ್ರಂಥಗಳು ಸ್ವರಣ ಸಂಚಿಕೆಗಳಲ್ಪನ ಬಡಿಲೇಖನಗಳನ್ನು ಬಟ್ಟರೆ ಮೈಸೂರು ಆರ್ಕೀಯಾಲಜಕಲ್‌ 
ವರದಿಗಳು ಮತ್ತು ಎಪಿಗ್ರಾಫಿಯಾ ಕರ್ನಾಟಕ ಶಾಸನ ಸಂಪುಟಗಳೇ ಇಲ್ಪ್ಲಯವರೆಗಿನ 
ಅಧ್ಯಯನದ ಆಕರಗಳಾಗಿವೆ. ಕರ್ನಾಟಕದ ಸಾಂಸ್ಕೃತಿಕ ಇತಿಹಾಸ, ಶಾಸನ, ಸಾಹಿತ್ಯ, ವಾಸ್ತು 
ಕಲೆ ಮತ್ತು ಶಿಲ್ಪಕಲೆಗಳನ್ನು ಕುರಿತಂತೆ ಕಳೆದ ಕೆಲವು ದಶಕಗಳಂದಲೂ ಹಲವಾರು 
ಅಧ್ಯಯನಗಳು ನಡೆದಿವೆ. ಅವುಗಕಲ್ಲ ದೇವಾಲಯಗಳಗಿಂತ ಮೊದಲು ಹೆಚ್ಚು ಗಮನ ಸೆಳೆದ 
ವಿಷಯವೆಂದರೆ ಶಾಸನಗಳು. ರೈಸ್‌, ಜ. ಎಲ್‌ (ಎಪಿಗ್ರಾಫಿಯ ಕರ್ನಾಟಕ ಸಂಪುಟಗಳು)” 
ನರಸಿಂಹಚಾರ್‌. ಆರ್‌., ಶಾಮಶಾಸ್ತಿ ಆರ್‌.. ಕೃಷ್ಣ ಎಂ.ಎಚ್‌.. ರಮೇಶ, ಕೆ.ವಿ. ಹೀಗೆ 
ಹಲವಾರು ವಿದ್ದಾಂಸರುಗಳು ದೇವಾಲಯಗಳ ಬದ್ದೆ ಶಾಸನಗಳ ಬದ್ದೆ ರ್ರಂಥಗಳನ್ನು 
ರಚಿಸಿದ್ದಾರೆ. ಇನ್ನೂ ಶಾಸನಗಳ ಬಣ್ಣೆ ಹೇಳುವುದಾದರೆ ಸಂಗ್ರಹಿತವಾದ ಶಾಸನಗಳು 
ಎಪಿಗ್ರಾಫಿಯ ಕರ್ನಾಟಕ ಎಂಬ ಸಂಪುಟಗಕಲ್ಲ ಪ್ರಕಟಗೊಂಡಿವೆ. ಅಲ್ಲದೇ ಸೌತ್‌ ಇಂಡಿಯನ್‌ 
ಇನ್ಸ್‌ಕ್ರಿಪ್‌ಷನ್‌ ಗ್ರಂಥಗಕಳಲ್ಲಯೂ ಹಲವಾರು ಶಾಸನಗಳು ಪ್ರಕಟಗೊಂಡಿವೆ. ಅನಂತರದಲ್ಲ 
ಅಪ್ರಕಟತ ಶಾಸನಗಳನ್ನು ಬೇರೆ ಬೇರೆ ಸಂದರ್ಭಗಳಲ್ಲ ಪ್ರಕಟಸಲಾಗಿದೆ. 


ಕರ್ನಾಟಕದ ಕೆರೆ ನೀರಾವರಿಯ ಬಗೆಗೆ ಈವರೆಗೆ ಸಮಗ್ರವಾದ ಮತ್ತು 
ತಳಸ್ಪರ್ಶೀಯಾದ ಅಧ್ಯಯನ ರೂಪುಗೊಂಡಿಲ್ಲ ಎಂಬುದು ಗಮನಾರ್ಹ. ಎಂ.ಎಲ್‌. 
ಸರಸ್ಷತಿಯವರು ವಿಜಯನಗರ ಕಾಲದ ನೀರಾವರಿ ಪದ್ಧತಿಯನ್ನು ಕುರಿತು 
ಸಂಶೋಧನೆಯನ್ನು ನಡೆಸಿದ್ದಾರೆ. ಹಿರಿಯ ವಿದ್ದಾಂಶರಾದ ಜ.ಎಸ್‌.ದೀಕ್ಷೀತ್‌, 
ಜ.ಆರ್‌.ಕುಪ್ಪೇಸ್ತಾಮಿ ಮತ್ತು ಎಸ್‌.ಕೆ. ಮೋಹನ್‌ ಅವರುಗಳು ಕರ್ನಾಟಕದ ಕೆರೆಗಳನ್ನು 


ಕುರಿತಂತೆ ಸಂಶೋಧನೆಯನ್ನು ಮಾಡಿ ಗ್ರಂಥವನ್ನು (Tank Irrigation in Karnataka-A 


Historical survey) 1993 ಪ್ರಕಟಸಿರುತ್ತಾರೆ.”” ಈ ಪುಸ್ತಕವು ಕರ್ನಾಟಕದಲ್ಪ ಕೆರೆ 


ನೀರಾಚರಿ ಎಂಬ ಶೀರ್ಷಿಕೆಯೊಂದಿಗೆ ಪ್ರಕಟವಾಗಿದೆ. ಜ.ಆರ್‌.ಕುಪಸ್ತಾಮಿ ರವರು 


28 


ವಿಜಯನಗರ ಪೂರ್ವದ ಕೆರೆಗಳು ಮತ್ತು ನೀರಾವರಿ ಪದ್ಧತಿಯನ್ನು ಆಳವಾಗಿ ಅಭ್ಯಸಿಸಿದ್ದಾರೆ. 
ಇತ್ತಿಚೆಗೆ ಸಿ.ಟಿ.ಎಂ.ಕೊಟ್ಟಯ್ಯನವರು ವಿಜಯನಗರ ನೀರಾವರಿ ಪದ್ಧತಿಯನ್ನು ಕುರಿತು 
ಸಂಶೋಧಿಸಿದ್ದಾರೆ. (॥rigation system Under vijayanagara Empire) ಇವರ 
ಪುಸ್ತಕವು ಸಹ ವಿಜಯನರ ಸಾಮ್ರಾಜ್ಯದ ನೀರಾವರು ವ್ಯವಸ್ಥೆ ಎಂದು ಕನ್ನಡಕ್ಕೆ 
ಅನುವಾದಿತವಾಗಿ ಪ್ರಕಟವಾಗಿದೆ. ಕೊಟ್ಟಯ್ಯನವರನ್ನು ಹೊರತುಪಡಿಸಿ ಮಿಕ್ನೆಲ್ಲಾ ವಿದ್ವಾಂಸರು 
ಕರ್ನಾಟಕಕ್ಕೆ ತಮ್ಮ ಅಧ್ಯಯನವನ್ನು ಸೀಮಿತಗೊಳಸಿಕೊಂಡಿದ್ದಾರೆ. ಕೊಟ್ಟಯ್ಯನವರು ದಕ್ಷಿಣ 
ಭಾರತದಾದ್ಯಂತ ವ್ಯಾಪಿಸಿದ್ದ ವಿಜಯನಗರ ಕಾಲದ ನೀರಾವರಿ ವ್ಯವಸ್ಥೆಯನ್ನು ಬಹಳ 


ಅತ್ಯುತ್ತಮವಾಗಿ ಸಂಶೋಧಿಸಿದ್ದಾರೆ. ಡಾಮನಿಕ್‌ ಜೆ.ಡೇವಿಸನ್‌-ಜೆನ್‌ಕಿನ್ನ್‌ರವರ ದಿ 
ಇರ್ರಿಣೇಶನ್‌ ಅಂಡ್‌ ವಾಟರ್‌ ಸಪ್ಲೆ ಸಿಸ್ಟಮ್‌ ಆಪ್‌ ವಿಜಯನಗರ (The Irrigation abd 
Water supply System of vijayanagara) ಎ೦ಬ ಪುಸ್ತಕದಲ್ಲ ವಿಜಯನಗರ ಪಟ್ಟಣದ 
ನೀರಾವರಿ ವ್ಯವಸ್ಥೆಯನ್ನು ಕುರಿತು "ಸೂಕ್ಷ ಅಧ್ಯಯನ" (Micro-Study) ಮುಖ್ಯವಾದುದು. 
ಇದರಲ್ಪ್ಲ ಲೇಖಕರು ರಾಜಧಾನಿ ಪಟ್ಟಣಕ್ಕೆ ನೀರು ಸರಬರಾಜನ ನಗೆಗೆ ಪುರಾತತ್ತೀಯವಾದ 


ಅಂಶಗಳನ್ನು ಒಳಗೊಂಡ ವಿಮಲ ಮಹಿತಿಗಳನ್ನು ನೀಡಿದ್ದಾರೆ. 


ಪ್ರೊ.ರಾಗೌ್‌ (ಸಂ) ಅಮೃತ ಮಂಡ್ಯ (ಮಂಡ್ಯ ಜಿಲ್ಲೆ ಅಮೃತ ಮಹೋತ್ಸವ) ಸ್ರರ್ಣ 
ಸಂಪುಟ 2೦15 ಎಂಬ ಗ್ರಂಥವು 54೦ ಪುಟಗಳನ್ನು ಒಳಗೊಂಡಿದ್ದು”” ಮಂಡ್ಯ ಜಲ್ಲೆಯ 
ಹುಟ್ಟು. ಬೆಳವಣಿಗೆ, ಶಾಸನ ಸಂಪತ್ತು. ವಾಸ್ತುಪಶಿಲ್ಲ. ದೇವಾಲಯಗಳು ಕೆರೆ ಕಟ್ಟಿಗಳು, 
ಇತಿಹಾಸ, ಸಾಹಿತ್ಯ, ಶೈಕ್ಷಣಿಕ ಚಟುವಟಕೆಗೆಗಳು ಹಾಗೂ ಒಟಬ್ಬಾರೆ ಸಾಂಸ್ಕೃತಿಕ 
ಅಧ್ಯಯನವನ್ನು ಕೈಗೊಂಡು ಇತಿಹಾಸದ ವಿವಿಧ ಆಯಾಮಗಳನ್ನು ಒಂದೇ ಸೂರಿನಡಿಯಲ್ಲ 
ತರುವಂತದ ಒಂದು ಮಹತ್ವವಾದ ಸಮಗ್ರ ಕೃತಿಯಾಗಿದೆ. 


ಎಂ.ಎಂ.ಕಲಬುರ್ಗಿ (ಸಂ) 'ಕರ್ನಾಟಕದ ಕೈಫಿಯತ್ತುಗಳು' 19೨4, ಪ್ರಸಾರಾಂಗ, 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ ಎಂಬ ಗ್ರಂಥವು 758 ಪುಟಗಳನ್ನು ಒಳಗೊಂಡಿದ್ದು ಮಂಡ್ಯ 
ಜಲ್ಲೆಯ ನಾಗಮಂಗಲ ತಾಲೂಕಿನಲ್ಲ ಆಳಜ್ವಕೆ ಮಾಡುತ್ತಿದ್ದಂತಹ ಪಾಳೇಗಾರರ ಬಣಧ್ಣೆ ಮತ್ತು 
ಪ್ರಾಚೀನ ಕಾಲದ ಆಳ್ವಕೆಯ ಬಣ್ಣೆ ತಿಆಸಿಕೊಡುವ ಗ್ರಂಥವಾಗಿದೆ.” 


ಡಾ.ದೇಜಗೌ(ಪ್ರಧಾನ ಸಂಪಾದಕರು) ಮತ್ತು ಹ.ಕ.ರಾಜೇಗೌಡ (ಸಂ), ಸಿರಿಯೊಡಲು. 
ಸ್ತಾಗತ ಸಮಿತಿ, 63 ನೆಯ ಅಲ ಭಾರತ ಕನ್ನಡ ಸಾಹಿತ್ಯ ಸ ್ಸೀಳನ, ಮಂಡ್ಯ ಎ೦ಬ 
ಗ್ರಂಥವು 758 ಪುಟಗಳನ್ನು ಒಳಗೊಂಡಿದ್ದು”” ಮಂಡ್ಯ ಜಲ್ಲೆಯ ಸಂಸ್ಕೃತಿ, ಮಂಡ್ಯ 


29 


ಗ್ರಾಮದೇವತೆಗಳು, ಮಂಡ್ಯದ ಧಾರ್ಮಿಕ ನೀತಿಯ ಬಗ್ಗೆ ಮಂಡ್ಯ ಕೃಷಿ ಸಮೀಕ್ಷೆ, ದಶಕದ 
ಕನ್ನಡ ಸಾಹಿತ್ಯ ಸಮೀಕ್ಷೆ 1981-೨೦ ಸಂಕೀರ್ಣ ಈ ಎಲ್ಲಾ ವಿಷಯಗಳನ್ನು ಒಳಗೊಂಡಿದ್ದು 


ಮಂಡ್ಯ ಜಲ್ಲೆಯ ಬದ್ಧೆ ಸವಿಸ್ತಾರವಾಗಿ ತಿಆಸುವ ಪ್ರಯತ್ನವನ್ನು ಈ ಕೃತಿಯಲ್ಲ ಮಾಡಲಾಗಿದೆ. 


ಜ.ಎಸ್‌.ದೀಕ್ಷೀತ್‌. ಜ.ಆರ್‌.ಕುಪ್ಪುಸ್ತಾಮಿ. ಎಸ್‌.ಕೆ. ಮೋಹನ್‌ ಕರ್ನಾಟಕದಲ್ಲ ಕೆರೆ 
ನೀರಾವರಿ 2೨೦೦ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಎಂಬ ಈ ಗ್ರಂಥವು 24೦ ಪುಟಗಳನ್ನು 
ಒಳಗೊಂಡಿದ್ದು” ದಕ್ಷಿಣ ಭಾರತದ ಕೆರೆಗಳು, ಕೆರೆಗಳ ಪ್ರಾಚೀನತೆ, ಮಧ್ಯಯುಗ, ಜ್ರಟಷರ 
ಕಾಲ ಮತ್ತು ಅನಂತರ (18೦೦-1೨56) ಕೆರೆಗಳ ನಿರ್ಮಾಣ ಮತ್ತು ಸಂರಕ್ಷಣೆ. ಜಲನಿರ್ವಹಣೆ 
ಮತ್ತು ಹಣಕಾಸು, ಸಲಹೆಗಳು ಇವೆಲ್ಲವನ್ನು ಒಳಗೊಂಡು ನೀರಾವರಿ ವ್ಯವಸ್ಥೆಯ ಬಗ್ಗೆ 
ವಿವರಿಸುವ ಕೃತಿಯಾಗಿದೆ. 


ರಾಜರಾಮ ಹೆಗಡೆ (ಸಂ). 'ಕೆರೆ ನೀರಾವರಿ ನಿರ್ವಹಣಿ ಚಾರಿತ್ರಿಕ ಅಧ್ಯಯನ" 2೦೦೨ 
ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಈ ಗ್ರಂಥವು 164 ಪುಟಗಳನ್ನು 
ಒಳಗೊಂಡಿದ್ದು” ಕೆರೆಯ ಚಾರಿತ್ರಿಕ ಅಂಶಗಳು, ಹಳೆಯ ಕೆರೆಗಳ ಕಟ್ಟಡದಲ್ಲನ ತಾಂತ್ರಿಕ 
ವಿಶಿಷ್ಟತೆ, ಮಧ್ಯಕಾಲೀನ ಕೆರೆಗಳ ತಾಂತ್ರಿಕತೆ ಮತ್ತು ಮಿತಿಗಳು, ಮಧ್ಯಕಾಲೀನ 
ಕರ್ನಾಟಕದಲ್ಲ ಕೆರೆಗಳ ನಿರ್ವಹಣಿ, ಪ್ರಾಚೀನ ಕರ್ನಾಟಕದ ಜಲನಿರ್ವಹಣಿಯಲ್ಲನ 
ಸಾಮಾನ್ಯರ ಪಾತ್ರ, ಪ್ರಾಚೀನ ಕರ್ನಾಟಕ ಕೆರೆಗಳು, ಸೊರಬ ತಾಲೂಕಿನ ಕೆರೆಗಳು ಮತ್ತು 
ಅವುಗಳ ಮಹುತ್ವ, ಕೆಳದಿ ಕಾಲದಲ್ಲ ನೀರಾವರಿ ವ್ಯವಸ್ಥೆ, ಪ್ರಾನ್ಸಿಸ್‌ ಬುಖಾನನ್‌ ಕಂಡಂತ 
ಕರ್ನಾಟಕದ ನೀರಾವರಿ ಬೆಳೆಗಳು, ನಿರ್ವಹಣಿಯ ಐತಿಹಾಸಿಕ ಅವಲೋಕನ, ಕೆರೆ 
ನಿರ್ಮಾತೃಗಳು ಕರಾವಕಳ ಕರ್ನಾಟಕದ ನೀರಾವರಿ ಇತಿಹಾಸ ,. ಶಾಂತಿಸಾಗರ: ಒಂದು 
ಅಧ್ಯಯನ ಈ ರೀತಿ ಕೆರೆ ಕಟ್ಟೆಗಳ ಬದ್ದ ಅನೇಕ ಅಂಶಗಳನ್ನು ಒಳಗೊಂಡಿರುವಂತಹ 
ಮಾಹಿತಿಗಳನ್ನು ನಮಗೆ ತಿಅಸಿಕೊಡುವ ಪ್ರಯತ್ನವನ್ನು ಈ ಕೃತಿ ಒಳಗೊಂಡಿದೆ. 


ಡಾ.ಸಿ.ಎಸ್‌.ವಾಸುದೇವನ್‌. ಹಂಪಿ ಪರಿಸರದ ಕೆರೆಗಳು. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾಲಯ ಹಂಪಿ. 2೦೦1 ಎಂಬ ಗ್ರಂಥವು ೨6 ಪುಟಗಳನ್ನು ಒಳಗೊಂಡಿದ್ದು” 
ಕೃತಿಯಲ್ಲಿ ಪ್ರಾಚೀನ ಭಾರತದಲ್ಲ ಕೆರೆ ನೀರಾವರಿ ಪದ್ಧತಿ, ವಿಜಯನಗರ ಕಾಲದ ಕೆರೆ 
ನೀರಾವರಿ ಪದ್ಧತಿ, ಹೊಸಪೇಟಿ ತಾಲೂಕಿನ ವಿಜಯನಗರ ಕಾಲದ ಕೆರೆಗಳು. ವಿಜಯನಗರ 
ಕಾಲದ ಕೆರೆ ತೆರಿಗೆ ಪದ್ಧತಿ, ಕೆರೆಗಳು: ನಂಬಕೆ ಮತ್ತು ಆಚರಣಿಗಳು ಎಂಬ ವಿಷಯವು 
ವಿಜಯನಗರ ಅರಸರ ಆಜ್ವಯ ಕಾಲದಲ್ಲ ಜನರು ಎಲ್ಲಾ ಕ್ಷೇತ್ರಗಳಗೂ ಪ್ರೋತ್ಸಾಹ ನೀಡಿದಂತೆ 


30 


ಈ ಕೆರೆ-ಕಲ್ಲೆಗಳಗೂ ಅಧಿಕ ಪ್ರಾಶಸ್ತ್ಯ ನೀಡುತ್ತಿದ್ದರೆಂಬುದನ್ನು ಈ ಕೃತಿಯುಂದ ತಿಆದು 
ಬರುತ್ತದೆ. 


ಟ.ವಿ.ಪಾರ್ಥಸಾರಥಧಿ., ಭಾರತದ ಕರ್ನಾಟಕ ರಾಜ್ಯ, ಮಂಡ್ಯ ಜಿಲ್ಲೆ (ಪರಿಷ್ಟೃತ ಆವೃತಿ) 
2೨೦೦3, ಈ ಗ್ರಂಥವು 1071 ಪುಟಗಳನ್ನು ಒಳಗೊಂಡಿದ್ದು" ಮಂಡ್ಯ ಜಲ್ಲೆಯ ಭೌಗೋಳಕ 
ಲಕ್ಷಣಗಳು, ಇತಿಹಾಸ, ಕೃಷಿ ಮತ್ತು ನೀರಾವರಿ, ಆಡಳತ ಮತ್ತು ರಾಜತ್ವ, ನ್ಯಾಯಾಡಳತ., 
ಇತರ ಶಿಕ್ಷಣ ಸಾಹಿತ್ಯ ಮತ್ತು ಸಂಸ್ಕೃತಿ, ವೈದ್ಯಕೀಯ ಇತರ ಈ ಅಂಶಗಳನ್ನು ನಮಗೆ 
ಸವಿಸ್ತಾರವಾಗಿ ಜಲ್ಲೆಯ ಪ್ರತಿಯೊಂದು ಕ್ಷೇತ್ರದ ಬಗ್ಗೆಯೂ ಮಾಹಿತಿ ನೀಡುವಲ್ಲ 
ಸಹಕಾರಿಯಾದ ಕೃತಿಯಾಗಿದೆ. 


ಡಾ.ಟ.ವಿ.ನಾಗರಾಜು ಮೈಸೂರು ಸಂಸ್ಥಾನದಲ್ಲಿ ನೀರಾವರಿ (ಕೋಲಾರ ಜಿಲ್ಲೆಯ 
ಒಂದು ಅಧ್ಯಯನ 1800-1956) 2೦೦8 ಎಂಬ ಕೃತಿಯು 2೦4 ಪುಟಗಳನ್ನು 
ಒಳಗೊಂಡಿದ್ದು"' ಕರ್ನಾಟಕ ಚರಿತ್ರೆಯ ಇತ್ತಿಚಿನ ಬರಹಗಳಲ್ಪ್ಲ ರಾಜಕೀಯ ಚರಿತ್ರೆ ಕುರಿತ 
ಸಂಶೋಧನೆಗಳೇ ಪ್ರಧಾನವಾಗಿರುವ ಸಂದರ್ಭದಲ್ಲ ಮೈಸೂರು ಸಂಸ್ಥಾನದ ಕೋಲಾರ 
ಪ್ರದೇಶದಲ್ಲ ನೀರಾವರಿ ಕುರಿತು ಮೌಅಕ ಅಧ್ಯಯನವನ್ನು ಕೈಗೊಂಡ ನಾಗರಾಜುರವರು ಆ 
ಪ್ರದೇಶದಲ್ಲ ಪಾರಂಪರಿಕವಾಗಿ ಕೃಷಿಕರು ಹೇಗೆ ನೀರಾವರಿ ವ್ಯವಸ್ಥಯನ್ನು ರೂಪಿಸಿದರು 


ಎಂಬುದನ್ನು ಪ್ರಬಲ ಸಾಕ್ಟ್ಯಾಧಾರಗಳ ಮೂಲಕ ನಿರೂಪಿಸಿದ್ದಾರೆ. 


ಡಾ.ಆರ್‌.ಗೋಪಾಲ್‌. (ಸಂ) ಮಂಡ್ಯ ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ತ. 
ಪ್ರಾಚ್ಛವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ, ಅರಮನೆ ಆವರಣ ,ಮ್ಯೈಸೂರು 
2೦೦8 ಎಂಬ ರ್ರಂಥವು 676 ಪುಟಗಳನ್ನು ಒಳಗೊಂಡಿದ್ದು” ಮಂಡ್ಯ ಜಲ್ಲೆಯ 
ಆದಿಪಿಲಾಯುಗ, ಸೂಕ್ಷ್ಮಶಿಲಾಯುಗ, ನವಶಿಲಾಯುಗ ಹಾಗೂ ಬೃಹತ್‌ ಸಮಾಧಿಯುಗ, 
ಮಂಡ್ಯ ರಾಜಕೀಯ ಇತಿಹಾಸ, ನೀರಾವರಿ, ಶಾಸನಗಳು, ಉದ್ಯಮಗಳು, ಪ್ರಾಚೀನ ನ್ಯಾಯ 
ಆಡಳತ, ಮಧ್ಯಕಾಲೀನ ಭೂ ಹಿಡುವಳಗಳು, ಮಂಡ್ಯ ಜಲ್ಲೆಯ ವ್ಯಾಪಾರ, ವಾಣಿಜ್ಯ ಮತ್ತು 
ಕೈಗಾರಿಕೆ, ಸ್ಮಾರಕ ಶಿಲ್ಪಗಳು ಪತ್ರಿಕೆಗಳು ಇಂತಹ ಇನ್ನೂ ಅನೇಕ ವಿಷಯಗಳನ್ನು 
ಒಳಗೊಂಡಿದ್ದು ಕೂಲಂಕುಷವಾಗಿ ವಿಷಯಗಳನ್ನು ನಮಗೆ ತಿಆಸಿಕೊಡುತ್ತದೆ. 


ಡಾ.ಸಿ.ಮಹದೇವ (ಸಂ) ನಾಗಮಂಗಲ ಪ್ರಸರಾಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿ 
2೦1 ಎಂಬ ಕೃತಿಯು 156 ಪುಟಗಳನ್ನು ಒಳಗೊಂಡಿದ್ದು ನಾಗಮಂಗಲದ ಭೌಗೋಳಕ. 
ಇತಿಹಾಸ ಶಾಸನ. ದೇವಾಲಯಗಳು ಮೂರ್ತಿಶಿಲ್ಪ್ಲಗಳು ಕೆರೆ-ಕಲ್ಟೆಗಳು ಹಾಗೂ ಜನರ ನಂಬಕೆ 
ಮತ್ತು ಆಚರಣೆಗಳನ್ನು ಕುರಿತಂತೆ ಈ ಕೃತಿಯಲ್ಪ್ಲ ತಿಆಸಲಾಗಿದೆ.”” 


31 


ಡಾ.ಹೆಚ್‌.ಎಂ.ನಾಗರಾಜು "ನಾಗಮಂಗಲ ತಾಲೂಕಿನ ಮಹತ್ವದ ಸ್ಥಳಗಳು" ಎ೦ಬ 
ಕೃತಿಯು 1೨ ಪುಟಗಳನ್ನು ಒಳಗೊಂಡಿದ್ದು ಇದರಲ್ಲ ನಾಗಮಂಗಲ ತಾಲೂಕಿನ 
ಅವಲೋಕನ, ನಾಗಮಂಗಲ ಪಟ್ಟಣ, ಧಾರ್ಮಿಕ ಪ್ರಧಾನ ಸ್ಥಳಗಳು, ಐತಿಹಾಸಿಕ ಮಹತ್ತದ 
ಸ್ಥಳಗಳು ಹಬ್ಬ-ಹರಿದಿನಗಳು ನಡೆಯುವ ಪ್ರಮುಖ ಸ್ಥಳಗಳು ಇವೆಲ್ಲವುಗಳ ಬಣ್ಣೆ ಸವಿಸ್ತಾರವಾಗಿ 
ನಮಗೆ ತಿಆಸಿಕೊಡುವ ಕೃತಿಯಾಗಿದೆ." 


ಹರವು ದೇವೆಗೌಡ "ಪಾಂಡವಪುರ ತಾಲೂಕು ದರ್ಶನ' 2೦೦3 ಎಂಬ ಕೃತಿಯು 103 
ಪುಟಗಳನ್ನು ಒಳಗೊಂಡಿದ್ದು ತಾಲೂಕಿನ ಶಿಲಾಯುಗದಿಂದ ಇತ್ತಿಚಿನವರೆಗೆ ಘಟಸಿದ 
ಹಲವಾರು ಸಂಗತಿಗಳು ಅಂದರೆ ಕರಿಭಂಟನ ಪ್ರೇಮ ಪ್ರಕರಣ ದುಃಃತವಾಗಿ, ಹೋಯ್ದಳರ 
ಉಪರಾಜಧಾನಿಯಾಗಿ, ರಾಮಾನುಜರಿಗೆ ನೆಲೆಯಾಗಿ ಹೆಸರಾಂತ ಸಾಹಿತಿಗಳಗೆ ತವರಾಗಿ 


ಇರುವ ಈ ತಾಲೂಕಿನ ಬಣ್ಣೆ ಈ ಕೃತಿಯಲ್ವ ವಿವರಿಸಿ ತಿಆಸಲಾಗಿದೆ."' 


ಮಹಮ್ಮದ್‌ ಕಲೀಂಉಲ್ಲ ನಾಗಮಂಗಲ ತಾಲೂಕು ದರ್ಶನ 2೦1 ಎಂಬ ಕೃತಿಯು 
೨8 ಪುಟಗಳನ್ನು ಒಳಗೊಂಡಿದ್ದು ನಾಗಮಂಗಲ ತಾಲೂಕಿನಲ್ಲ ನಡೆದ ಪ್ರಾಚೀನ ಕಾಲದ 
ಘಟನೆಗಳಂದ ಹಿಡಿದು ಇಂದಿನವರೆಗೂ ನಡೆದಿರುವ ಮಾಹಿತಿಗಳು ಈ ಕೃತಿಯಲ್ಲ 
ಕಂಡುಬರುತ್ತದೆ." 


ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ ೦6, ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ, 
ಮೈಸೂರು ವಿಶ್ವವಿದ್ಯಾನಿಲಯ 1977 ಎಂಬ ಗ್ರಂಥವು 77೦ ಪುಟಗಳನ್ನು ಒಳಗೊಂಡಿದ್ದು 
ಮಂಡ್ಯ ಜಲ್ಲೆಯ ಮೂರು ತಾಲೂಕುಗಳಾದ ಕೃಷ್ಣರಾಜಪೇಟೆ, ಪಾಂಡವಪುರ ಮತ್ತು 
ಶ್ರೀರಂಗಪಟ್ಟಣಗಳಲ್ಲ ಅಳ್ವಕೆ ಮಾಡಿದಂತಹ ಗಂಗರು, ಚೋಳರು, ರಾಷ್ಟ್ರಕೂಟರು, 
ಹೊಯ್ದಳರು. ವಿಜಯನಗರ ಅರಸರು, ಮೈಸೂರು ಒಡೆಯರು ಮತ್ತು ಪಾಳೇಗಾರರು. 
ನಾಯಾಕರುಗಳ ಬಗೆಗಿನ ಶಾಸನಗಳ ಮಾಹಿತಿಯನ್ನು ತಿಆಸಿಕೊಡುತ್ತದೆ."” 


ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟ 7, ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು 
ವಿಶ್ವವಿದ್ಯಾನಿಲಯ 197೨ ಎಂಬ ಗ್ರಂಥವು 831 ಪುಟಗಳನ್ನು ಒಳಗೊಂಡಿದ್ದು ಮಂಡ್ಯ 
ಜಲ್ಲೆಯ ನಾಲ್ಲು ತಾಲೂಕುಗಳಾದ ಮಂಡ್ಯ, ಮಳವಳ್ಳ, ಮದ್ದೂರು ಮತ್ತು ನಾಗಮಂಗಲ 
ತಾಲೂಕಿನಲ್ಲ ಆಳಜ್ವಕೆ ಮಾಡಿದಂತಹ ಗಂಗರು. ಚೋಳರು. ರಾಷ್ಟ್ರಕೂಟರು, ಹೊಯ್ದಳರು, 
ವಿಜಯನಗರ ಅರಸರು, ಮೈಸೂರು ಒಡೆಯರು ಮತ್ತು ಪಾಕೇಗಾರರು, ನಾಯಕರುಗಳ 
ಬಗೆಗಿನ ಶಾಸನಗಳ ಮಾಹಿತಿಯನ್ನು ಹಾಗೂ ಸಾಮಾಜಕ, ಆರ್ಥಿಕ ರಾಜಕೀಯ 
ಇತಿಹಾಸವನ್ನು ಠ ರ್ರಂಥವು ತಿಅಸಿಕೊಡುತ್ತದೆ."” 


32 


ಕನ್ನಡ ವಿಷಯ ವಿಶ್ವಕೋಶ ಇತಿಹಾಸ ಮತ್ತು ಪುರಾತತ್ವ, ಕುವೆಂಪು ಕನ್ನಡ 
ಅಧ್ಯಯನ ಸಂಸ್ಥೆ ಮೈಸೂರು ವಿಶ್ವವಿದ್ಯಾನಿಲಯ 2೦೦೨ ಎಂಬ ಗ್ರಂಥವು 1224 
ಪುಟಗಳನ್ನು ಒಳಗೊಂಡಿದ್ದು, ಇತಿಹಾಸ. ಪುರಾತತ್ತ್ವ, ಶಾಸನಗಳ ಬದ್ದೆ ಮಾಹಿತಿಗಳನ್ನು 
ಒಳಗೊಂಡಿದ್ದು ಸಂಶೋಧನೆಗೆ ಸಹಕಾರಿಯಾಗುವ ಗ್ರಂಥವಾಗಿದೆ." 


ಡಾ.ದೇಜಗೌ (ಸಂ) ಪ್ರೋ.ಜಯಪ್ರಕಾಶಗೌಡ,ವ.ನಂ. ಶಿವರಾಮು (ಪರಿಷ್ಟೃತ 
ಆವೃತ್ತಿಯ ಸಂಪಾದಕರು) ಸುವರ್ಣಮಂಡ್ಯ, ಮಂಡ್ಯ ಜಲ್ಲಾ ಕನ್ನಡ ಸಹಿತ್ಯ ಪರಿಷತ್ತು 
2೦೦6, ಎಂಬ ಕೃತಿಯು 675 ಪುಟಗಳನ್ನು ಒಳಗೊಂಡಿದ್ದು ಮಂಡ್ಯ ಜಲ್ಲೆಯ ಇತಿಹಾಸ, 


ನೀರಾವರಿ, ಕೃಷಿ ಮತ್ತು ಮಂಡ್ಯ ಜಲ್ಲೆಯ ಐತಿಹ್ಯವನ್ನು ಒಳಗೊಂಡ ಕೃತಿಯಾಗಿದೆ." 


ಪ್ರೊ.ಸಿ.ಸಿದ್ದರಾಜು ಆಲಕೆರೆ ಮಂಡ್ಕ ದರ್ಶನ, 2೦1 ಎಂಬ ಪುಸ್ತಕವು 71 ಪುಟಗಳನ್ನು 
ಒಳಗೊಂಡಿದ್ದು ಕನ್ನಂಬಾಡಿ ನಾಲೆಯ ಬದ್ಗೆ ಮತ್ತು ಮೈಸೂರು ಒಡೆಯರುಗಳ ಬಗ್ದೆ 
ತಿಆಸಿಕೊಡುವ ಕೃತಿಯಾಗಿದೆ." 


ಕರ್ನಾಟಕ ಸರ್ಕಾರದ ಮಂಡ್ಯಜಿಲ್ಲಾ ಅಂಕಿ-ಅಂಶಗಳ ನೋಟ 2೨೦೦1-೨೦೦೨ ಎಂಬ 
ಮಸ್ತಕದಲ್ಲ ಜಲ್ಲೆಯ ನೀರಾವರಿಗೆ ಸಂಬಂಧಿಸಿದ ಅಂಕಿಅಂಶಗಳ ಬದ್ದೆ ಮಾಹಿತಿಯನ್ನು 
ನೀಡಲಾಗುತ್ತದೆ." 


ತೈಲೂರು ವೆಂಕಟಕೃಷ್ಣ. ಪಾರಂಪರಿಕ ಕೆರೆ ಕಟ್ಟೆಗಳು ಅಳವು-ಉಳವು 2014 ಎಂಬ 
ಕೃತಿಯು 141 ಪುಟಗಳನ್ನು ಒಳಗೊಂಡಿದ್ದು ಕೆರೆಗಳ ಆಕಾರ, ನೀರಿನ ಮಾರಾಟ .ಕುಡಿಯುವ 


ನೀರಿನ ಬಣ್ಣಿ ಇನ್ನೂ ಸೀರಾವರಿಣೆ ಸಂಬಂದಿಸಿದ ಮಾಹಿತಿಗಳ ಬಣ್ಣೆ ತಿಆಸುತ್ತದೆ."” 


ಡಾ.ಸಿ.ಮಹದೇವ(ಸಂ) ತೊಣ್ಣೂರು, ಪ್ರಸಾರಾಂಗ ಕನ್ನಡ ವಿಶ್ವವಿದ್ಯಾಲಯ , ಹಂಪಿ 
ಈ ಕೃತಿಯು 2೦3 ಪುಟಗಳನ್ನು ಒಳಗೊಂಡಿದ್ದು ಶಾಸನೋಕ್ತ ಕೆರೆಯಾದ ತೊಣ್ಣೂರು 
ಕೆರೆಯ ಬದ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಿಆಸುತ್ತದೆ.”” 


ಡಾ.ಎಂ. ಜಿದಾನಂದಮೂರ್ತಿರವರ ಶಾಸನಗಳ ಸಾಂಸ್ಕೃತೀಕ ಅಧ್ಯಯನ (ಕ್ರಿ.ಶ. 
45೦-115೦) 2೦14, ಈ ಗ್ರಂಥವು 458 ಪುಟಗಳನ್ನು ಒಳಗೊಂಡಿದ್ದು ಶಾಸನಗಳ ಉದ್ದೇಶ, 
ಜೈನಧರ್ಮ, ಬೌದ್ಧಧರ್ಮ, ಶೈವಧರ್ಮ ಮತ್ತು ವೈಷ್ಣವಧರ್ಮ ಮತ್ತು ವಿದ್ಯಭ್ಯಾಸ. ಆರ್ಥಿಕ 
ವ್ಯವಸ್ಥೆ, ಶಿಕ್ಷಣ ವ್ಯವಸ್ಥೆ ಇವುಗಳ ಒಟ್ದಾರೆ ಆಯಾಮವನ್ನು ನೀಡುವಂತ ಸಮಗ್ರ ಕೃತಿ 


ಇದಾಗಿದೆ.” 


33 


ಶ್ರೀನಿವಾಸ ಪಾಡಿಗಾರ್‌, ಭಾರತೀಯ ಇತಿಹಾಸದ ಶಾಸನ ಆಕರಗಳು, ೭೦೦4, ಈ 
ರ್ರಂಥವು ಅಶೋಕನ ಶಾಸನಗಳಂ೦ದ ಇಡಿದು ಪ್ರಾಕೃತ ಮತ್ತು ಸಂಸ್ಕೃತ ಶಾಸನಗಳು ಕನ್ನಡ 
ಮತ್ತು ತಮಿಳು ಶಾಸನಗಳನೊಳಗೊಂಡಂತೆ ಸಮಗ್ರ ವಿವರಣಿಯನ್ನು ಶಾಸನ ಪಾಠ ಸಹಿತ 
ವಿವರಣೆಯನ್ನೊಳಗೊಂಡು 152 ಪುಟಗಳನ್ನು ಒಳಗೊಂಡಿದೆ.” 


ಡಾ.ಹೆಚ್‌. ತಿಪ್ಪೆರುದ್ರಸ್ತಾಮಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ 2೦13. ಈ ಗೃಥವು 
ಭಾರತೀಯ ಸಂಸ್ಕೃತಿ. ರಾಜ್ಯ, ಜನಪದ, ಶಾಸನಗಳಲ್ಲ ಸಂಸ್ಕೃತಿ, ಸಾಹಿತ್ಯದಲ್ಲ ಸಂಸ್ಕೃತಿ, 
ವಾಸ್ತಶಿಲ್ಲ ಮತ್ತು ಶಿಲ್ಪ. ಚಿತ್ರಕಲೆ. ಸಂಗೀತ ಮತ್ತು ನೃತ್ಯ ಇವುಗಳನೊಳಗೊಂಡ ಇಡೀ 
ಭಾರತೀಯ ಸಂಸ್ಕೃತಿಯ ಸಮದ್ರ ಇತಿಹಾಸವನ್ನು ತಿಳಕೀಸುವಂತ ಕೈಪಿಡಿಯಾಗಿದ್ದು ಒಟ್ಟು 


860 ಪುಟಗಳನ್ನು ಒಳಗೊಂಡಿದೆ.” 


ಆರ್‌.ಆರ್‌. ದಿವಾಕರ್‌ ಕರ್ನಾಟಕದ ಪರಂಪರೆ 2೦೦6 ಈ ಕೃತಿಯು ಇತಿಹಾಸದ 
ಭೂ ವಿಕಾಸ. ಪ್ರಾಕೃತಿಕ ಲಕ್ಷಣಗಳು. ಚಾರಿತ್ರಿಕ ಯುಗ, ರಾಜಕೀಯ ಚರಿತ್ರೆ. ಸಾಮಾಜಕ 
ಮತ್ತು ಆರ್ಥಿಕ ಪರಿಸ್ಥಿತಿಯನ್ನೊಳಗೊಂಡತೆ ಕರ್ನಾಟಕ ಸಾಮ್ರಾಜ್ಯದ ಇತಿಹಾಸವನ್ನು 
ತಿಆಸುವ ಕೃತಿಯಾಗಿದ್ದು 672 ಪುಟಗಳನ್ನು ಒಳಗೊಂಡಿದೆ. *“ 


ಒಲ್ಬಾರೆ ಈ ಮೊದಲನೇ ಅಧ್ಯಾಯವು ಮಂಡ್ಯ ಜಲ್ಲೆಯ ಭೌಗೋಳಕ ಲಕ್ಷಣಗಳು, 
ಪೌರಾಣಿಕ ಹಿನ್ನೆಲೆ. ಅದರ ಉದ್ದೇಶ. ವ್ಯಾಪ್ತಿ ಪ್ಲರೂಪ ಇದುವರೆವಿಗೂ ನಡೆದಿರುವ 
ಅಧ್ಯಯನದ ವರದಿಗಳು ಈ ಜಲ್ಲೆಗೆ ಸೀಮಿತಗೊಂಡಂತೆ ಎಲ್ಲಾ ವಿಷಯಗಳನ್ನು ಕುರಿತು 
ಅಧ್ಯಯನ ನಡೆಸಲಾಗಿದೆ. 


34 


ಅಡಿ ಅಪ್ಪಣಿಗಳು 


1. ಥಾಪರ್‌, ಬಕೆ., ಏನ್ಲಿಯಂಬಟ್‌ ಇಂಡಿಯಾ, ೭2೦೦೨, ಹು.ಸಂ.54. 


2. ಪ್ರೊ.ಸಿ.ನಾಗಣ್ಣ. ಮಾನವಿಕ ಕರ್ನಾಟಕ, ಸಂಪುಟ-28. ಸಂಚಿಕೆ-3. ಪ್ರಸಾರಾಂಗ. 
ಮೈ.ವಿ.ವಿ. ಮೈಸೂರು. 2೦1೦. ಪು.ಸಂ. 1ರ. 


3. ಶ್ರೀನಿವಾಸ ಪಾಡಿಗಾರ್‌, ವಿ. ಭಾರತೀಯ ಇತಿಹಾಸದ ಶಾಸನ ಆಕರಗಳು. ಧಾರವಾಡ, 
೨೦೦4, ಪು.ಸಂ. 51-56. 


4. ಅದೇ, 
ಎ9 ಪ್ರೊ.ಸಿ.ನಾಗಣ್ಣ. ಮಾನವಿಕ ಕರ್ನಾಟಕ. ಪೂರ್ಮೋಕ್ತ್ಷ. ಪು.ಸಂ. 15-16. 


6. ಪಾರ್ಥಸಾರಥಿ, ಅ.ಎ.. (ಸಂ) ಕರ್ನಾಟಕ ರಾಜ್ಯ ಗೆಜೆಟಯರ್‌, ಮಂಡ್ಯ ಜಿಲ್ಲೆ (ಪರಿಷ್ಣ್ಯೃತ 
ಆವೃತಿ). ಬೆಂಗಳೂರು, 200೦38, ಹು.ಸಂ. 16. 


7. ಅದೇ, 
8. ಅದೇ. 


.ರಾ.ಗೌೌ. (ಸಂ) ಅಮೃತ ಮಂಡ್ಯ, ಕರ್ನಾಟಕ ಸರ್ಕಾರ, ಬೆಂಗಳೂರು, 2೦1ರ, 
ಸಂ. 68. 


.ಪ್ರೊ 
ಪು. 

10. ಪಾರ್ಥಸಾರಥಿ, ಪೂರ್ಮೋಕ್ತ, ಪು.ಸಂ. 16-18. 

11. ಡಾ. ಜಿ.ಎಸ್‌. ರಾಮದಾಸರೆಡ್ತಿ. ಲೋಕಪಾವನಿ, 2೦೦೨,ಪು.ಸಂ೦.64. 


12. ಅದೇ, 


13. ಡಾ.ಗೋಪಾಲ್‌, ಆರ್‌, ಮಂಡ್ಯ ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಯವಸ್ತು 
ಮತ್ತು ವಸ್ತುಸಂಗ್ರಹಾಲಯಗಳ ನಿರ್ದೇಶನಾಲಯ. ಮೈಸೂರು. 2೦೦8. ಪು.ಸಂ. 161. 


14. ಪಾರ್ಥಸಾರಥಿ. ಪೂರ್ಪ್ವೋಕ್ತ್ಷ. ಪು.ಸಂ. 2೨-೦3. 
15. ಅದೇ. 
16. ಅದೇ. 


17. ಅದೇ. ಮ.ಸಂ. 30-31. 


35 


18. ಅದೇ, ಪು.ಸಂ. 3-4. 

1೨. ಪ್ರೊ.ರಾಗೌ್‌, ಅಮೃತ ಮಂಡ್ಯ, ಪೂರ್ವೋಕ್ತ, ಪು.ಸಂ. ೦. 

2೨೦. ಅದೇ, ಪು.ಸಂ. 1. 

೨1. ಅದೇ, ಪು.ಸಂ.1. 

೨೦೨. ಹರವು ದೇವೇಗೌಡ, ಪಾಂಡವಪುರ ತಾಲೂಕು ದರ್ಶನ, ಹರವು. 200೦3, ಪು.ಸಂ. 3. 
2೨3. ಅದೇ. ಪು.ಸಂ. 3-4. 


೨4. ಪಿ. ಮಹದೇವು. ಮಳವಳ್ಳ ತಾಲೂಕಿನ ಜಾತ್ರೆಗಳು-ಒಂದು ಸಾಂಸ್ಕೃತಿಕ ಅಧ್ಯಯನ, 
ಪು.ಸಂ. ೨. 


6. ಮಹಮ್ಮದ್‌ ಕಅಂಉಲ್ಲಾ-ನಾಗಮಂಗಲ ತಾಲೂಕು ದರ್ಶನ, ಶಂಭೂನಹಳ್ನ ಮಂಡ್ಯ, 
೨೦1, ಪು.ಸಂ. 44. 


೨6. ಸಿ. ಮಹದೇವು-ಪೂರ್ಮೋಕ್ತ, ಪು.ಸಂ. 10 
27. ಅದೇ. ಪು.ಸಂ. 12 
೨8. ಬಿ.ಎಲ್‌. ರೈಸ್‌. ಎಪಿಗ್ರಾಫಿಯಾ ಸಂಪುಟಗಳು 


2೮೨. ಜಿ.ಎಸ್‌.ದೀಕ್ಷಿತ್‌. ಟ್ಯಾಂಕ್‌ ಇರಿಗೇಷನ್‌ ಇನ್‌ ಕರ್ನಾಟಕ ಎ ಹಿಸ್ಹಾರಿಕಲ್‌ ಸರ್ಮೇ, 
ಬೆಂಗಳೂರು, 19೨3 


30. ಪ್ರೊ.ರಾಗೌ (ಸಂ) ಅಮೃತ ಮಂಡ್ಯ, ಮಂಡ್ಯ ಜಲ್ಲೆಯ ಅಮೃತ ಮಹೋತ್ಸವ, ಮಂಡ್ಯ- 
2015 


31. ಎಂ.ಎಂ. ಕಲುಬುರ್ಗಿ (ಸಂ) ಕರ್ನಾಟಕದ ಕೈಫಿಯತ್ತುಗಳು. ಪ್ರಸಾರಾಂಗ, ಕ.ವಿ.ವಿ, 
ಹಂಪಿ, 199೨4. 


32. ದೇ.ಜ.ಗೌ (ಸಂ೦)-ಸಿರಿಯೊಡಿಲು, ಮಂಡ್ಯ, 1981. 


33. ಜಿ.ಎನ್‌. ದೀಕ್ಷಿತ್‌, ಕರ್ನಾಟಕದಲ್ಲ ಕೆರೆ ನೀರಾವರಿ ನಿರ್ವಹಣೆ ಚಾರಿತ್ರಿಕ ಅಧ್ಯಯನ, 
ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 2೦೦೦. 


34. ರಾಜಾರಾಮ ಹೆಗಡೆ (ಸಂ) ಕೆರೆ ನೀರಾವರಿ ನೀರಾವರಿ ನಿರ್ವಹಣೆ ಚಾರಿತ್ರಿಕ ಅಧ್ಯಯನ, 
ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 2೦೦೦. 


36 


35. ಪಿ.ಎಸ್‌.ವಾಸುದೇವನ್‌, ಹಂಪಿ ಪರಿಸರದ ಕೆರೆಗಳು, ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 
2001. 


36. ಟಅ.ಎ. ಪಾರ್ಥಸಾರಥಿ, ಭಾರತದ ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಮಂಡ್ಯ ಜಿಲ್ಲೆ 
(ಪರಿಷ್ಣ್ಯತ ಆವೃತಿ). 2೦೦8. 


37. ಟಅ.ವಿ.ನಾಗರಾಜು-ಮೈ್ಯೈಸೂರು ಸಂಸ್ಥಾನದಲ್ಲ ನೀರಾವರಿ, ಮಂಡ್ಯ, 2೦೦8. 


38. ಡಾ.ಆರ್‌. ಗೋಪಾಲ, ಮಂಡ್ಯ ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಪ್ರಾಚ್ಛವಸ್ಸು 
ಸಂಗ್ರಹಾಲಯಗಳ ನಿರ್ದೇಶನಾಲಯ. ಮೈಸೂರು. 2೦೦8. 


3೨. ಡಾ.ಸಿ.ಮಹದೇವ (ಸಂ) ನಾಗಮಂಗಲ, ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 2೦1. 


4೦. ಡಾ. ಹೆಚ್‌.ಎಂ. ನಾಗರಾಜು, ನಾಗಮಂಗಲ ತಾಲೂಕನ ಮಹತ್ತ ಸ್ಥಳಗಳು, 
ನಾಗಮಂಗಲ, ೨೦1೭. 


41. ಹರವು ದೇವೇಗೌಡ, ಪಾಂಡವಪುರ ತಾಲೂಕು ದರ್ಶನ, ಹರವು. 2003. 

42. ಮಹಮ್ಮದ್‌ ಕಅಂ೦ಲಉಲ್ಲಾ, ನಾಗಮಂಗಲ ತಾಲೂಕು ದರ್ಶನ, ಮಂಡ್ಯ, 2೦1. 

43. ಎಪಿಗ್ರಾಫಿಯಾ ಕರ್ನಾಟಕ, ಸಂಪುಟ-6, ಪ್ರಸಾರಾಂಗ, ಮೈವಿವಿ.. ಮೈಸೂರು. 197ರ. 
44. ಎಪಿಗ್ರಾಫಿಯಾ ಕರ್ನಾಟಕ, ಸಂಪುಟ-2, ಪ್ರಸಾರಾಂಗ, ಮೈವಿವಿ.. ಮೈಸೂರು. 197ರ. 


4ರ. ಕನ್ನಡ ವಿಷಯ ವಿಶ್ವಕೋಶ, ಇತಿಹಾಸ ಮತ್ತು ಪುರಾತತ್ವ, ಪ್ರಸಾರಾಂಗ. ಮೈವಿನಿ.. 
ಮೈಸೂರು, 2೦೦೮. 


46. ದೇಜಗೌ. ಸುವರ್ಣ ಮಂಡ್ಯ, ೨೦೦6. 


47. ಪ್ರೊ.ಸಿ.ಸಿದ್ದರಾಜು, ಆಲಕೆರೆ ಮಂಡ್ಯ ದರ್ಶನ, ಮಂಡ್ಯ, 2೦1. 
48. ಕರ್ನಾಟಕ ಸರ್ಕಾರದ ಜಲ್ಲಾ ಅಂಕಿ ಅಂಶಗಳ ನೋಟ, 2೦೦1-೦೦. 
4೨. ತೈಲೂರು ವೆಂಕಟಕೃಷ್ಣ. ಪ ಪಾರಂಪರಿಕ ಕೆರೆಕಟ್ಟೆಗಳು: ಅಳವು-ಉಳವು. 2014. 


5೦. ಡಾ.ಸಿ. ಮಹದೇವ (ಸಂ) ತೊಣ್ಣೂರು. ಪ್ರಸಾರಾಂಗ, ಕ.ವಿ.ವಿ. ಹಂಪಿ, 2೦೦೦. 


51. ಡಾ.ಎಂ. ಜಿದಾನಂದಮೂತರ್ತಿರವರ ಶಾಸನಗಳ ಸಾಂ೦ಸ್ಸೃತೀಕ ಅಧ್ಯಯನ (ಕ್ರಿ.ಶ. 450- 
1150) 2014. 


ರಂ. ಶ್ರೀನಿವಾಸ ಪಾಡಿಗಾರ್‌, ಭಾರತೀಯ ಇತಿಹಾಸದ ಶಾಸನ ಆಕರಗಳು, 2೦೦4, 
53. ಡಾ.ಹೆಚ್‌. ತಿಪ್ಪೆರುದ್ರಸ್ವಾಮಿ ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ ೨೦13. 


54. ಆರ್‌.ಆರ್‌. ದಿವಾಕರ್‌ ಕರ್ನಾಟಕದ ಪರಂಪರೆ 2೦೦6. 


37 


ಅಧ್ಯಾಯ-2 
ರಾಜಕೀಯ ಇತಿಹಾಸ 


"ಸಕ್ಕರೆಯ ಸೀಮೆ" ಎಂಬ ನಾಮಾಂಕಿತಕ್ಕೆ ಹೆಸರುವಾಸಿಯಾದ ಮಂಡ್ಯ ಜಲ್ಲೆಯು 
ಕರ್ನಾಟಕ ರಾಜ್ಯದ 30೦ ಜಲ್ಲೆಗಕಲ್ಲ ಒಂದಾಗಿದ್ದು ಚಾರಿತ್ರಿಕವಾಗಿ, ಧಾರ್ಮಿಕವಾಗಿ, 
ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಸಮೃದ್ಧಿಯನ್ನು ಪಡೆದಿದೆ. ಹೀಗಿರುವಾಗ 
ಆಡಳತಾತ್ಕಕವಾಗಿ ಈ ಪ್ರದೇಶವನ್ನು ಸಂಶೋಧನಾತ್ಮಕವಾಗಿ ಅಧ್ಯಯನಕ್ಕೆ ಒಳಪಡಿಸಿದಾಗ 
ಇತಿಹಾಸದ ಅಧ್ಯಯನ ಸಾಮಾರದ್ರಿಗಳಾದ ಶಾಸನಗಳು. ನಾಣ್ಯಗಳು. ಅವಶೇಷಗಳು ಮತ್ತು 
ಸ್ಮಾರಕಗಳ ಲಭ್ಯತೆಯಿಂದ ಇದರ ರಾಜಕೀಯ ಇತಿಹಾಸವನ್ನು ಅರಿಯಲು ಸಹಾಯಕ 
ಅಂಶಗಳಾಗಿ ತಮ್ಮ ಪಭಾವವನ್ನು ಬೀರಿವೆ. ಹೀಗಾಗಿ ಈ ಜಲ್ಲೆಯನ್ನು ಸಕ್ಷರೆ ಸೀಮೆ ಮತ್ತು 
ಭತ್ತದ ಕಣಜವೆಂತಲೂ ಕರೆಯುತ್ತಾರೆ.' ಮಂಡ್ಯ ಜಲ್ಲೆಯು ಪ್ರಾಚೀನ ಕಾಲದಿಂದಲೂ 
ಮಾನವನ ನಾಗರೀಕತೆಯು ವಿಕಾಸಗೊಳ್ಳಲು ಅಥವಾ ಬದಲಾವಣೆಗೊಳ್ಳುತ್ತಾದ ಫಲವತ್ತಾದ 
ನದಿ ಕಣಿವೆಗಳು. ಬೆಟ್ಟಗುಡ್ಡ ಪ್ರದೇಶಗಳು. ಬಯಲು ಪ್ರದೇಶ, ದಟ್ಟವಾದ ಅರಣ್ಯ, ನದಿ. 
ದ್ಧೀಪಗಳು. ಪ್ರಾಣಿಸಂಪತ್ತು ಮತ್ತು ವಾಸಿಸಲು ಯೋಗ್ಯವಾದ ನೈಸರ್ಗಿಕ ಗುಹೆಗಳು. 
ಶಿಲಾಯುಧಗಳನ್ನು ತಯಾರು ಮಾಡಲು ಅವಶ್ಯವಾಗಿ ದೊರೆತಿರುವ ವಿವಿಧ ರೀತಿಯ 
ಆಯುಧದೋಪಕರಣಗಳು ಮುಂತಾದ ನೈಸರ್ಗಿಕ ಸಂಪತ್ನುಗಳ೦ದ ಕೂಡಿದಂತಹ 
ಪದೇಶವಾಗಿದ್ದು, ಮಾನವನ ವಿಕಾಸದ ಸರಣಿಯಲ್ಲ ಸಾಕಷ್ಟು ಪ್ರಯೋಜನಕಾರಿಯಾಗಿ 
ಕಂಡುಬಂದಿವೆ ಎಂದು ಹೇಳಬಹುದಾಗಿದೆ. ಹಾಗಾಗಿ ಮಂಡ್ಯ ಜಲ್ಲೆಯಲ್ಲ ಪೂರ್ವ ಇತಿಹಾಸ 
ಕಾಲದಲ್ಲ ಆದಿಶಿಲಾಯುಗ, ನವಶಿಲಾಯುಗ, ಕಜ್ಣಣಪಶಿಲಾಯುಗ ಮತ್ತು ಆದಿ ಚಾರಿತ್ರಿಕ 
ಕಾಲದ ನೆಲೆಗಳು ಕಂಡುಬಂದಿವೆ. 


ಈ ಜಲ್ಲೆಯಲ್ಲ ಪೂರ್ವ ಇತಿಹಾಸದ ನೆಲೆಗಳು ತೀರ ವಿರಕವಾದರೂ ಪಾಂಡವಪುರ 
ಬಳ ಇರುವ ಕುಂತಿಬೆಟ್ಟ ಮತ್ತು ಶ್ರೀರಂಗಪಟ್ಟಣ, ಬೆಳಕವಾಡಿ, ಮುತ್ತತ್ತಿ ಮುಂತಾದ ಕಡೆಗಕಲ್ಲ 
ಪ್ರಾಗೈತಿಹಾಸಿಕ ನೆಲೆಗಳು ಕಂಡು ಬಂದಿವೆ. ಹಾಗಾಗಿ ಹಳೆಪಿಲಾಯುಗ, ನವಶಿಲಾಯುಗ, 
ಕಬ್ಬಣಯುಗ ಮತ್ತು ಅದಿ ಇತಿಹಾಸ ಕಾಲ  ಕ್ರಿಪೂ.5೦೦ರ ನಂತರದ ಕಾಲದ 
ಅವಶೇಷಗಳನ್ನು ಕುಂತಿಬೆ್ಟದಲ್ಲ ಶೋಧಿಸಿ ಪತ್ತೆ ಮಾಡಲಾಗಿದೆ.” ಸೂಕ್ಷ್ಮ ಶಿಲಾಯುಗ 
ಸಂಸ್ಕೃತಿಯ ಕಲ್ಲನ ಸೂಕ್ಷ್ಮ ಉಪಕರಣಗಳನ್ನು ಶ್ರೀರಂಗಪಟ್ಟಣದಲ್ಲ ಕಂಡು ಹಿಡಿಯಲಾಗಿದೆ. 
ಇದನ್ನು ಗಮನಿಸಿದಾಗ ಮಂಡ್ಯ ಜಲ್ಲೆಯ ಸುತ್ತಮುತ್ತಲೂ ಅನೇಕ ನೀರಿನ ತಾಣಗಳದ್ದವೆಂದು 
ಅವು ಬಹಳ ಪ್ರಾಚೀನ ಕಾಲದವೆಂದು ತಿಆದುಬರುತ್ತದೆ. ಆದ್ದರಿಂದ ಮಂಡ್ಯ ಜಲ್ಲೆಯು 


38 


ಸಹಸ್ರಾರು ವರ್ಷಗಳಂದಲೂ ಮಾನವನ ಉಗಮದ ಹಾಗೂ ಮಾನವ ಸರ್ವವಿಧದಲ್ಲೂ 
ಮುಂದುವರಿಯುವ ನೆಲೆವೀಡಾಗಿತ್ತು ಎನ್ನಬಹುದು.” 


[ae] 


ಈ ಜಲ್ಲೆಯಲ್ಲ ಪೌರಾಣಿಕವಾಗಿ ಪ್ರಸಿದ್ಧಿ ಪಡೆದ ಸ್ಥಳಗಳಲ್ಲ ಅಗಸ್ತ್ಯಮುನಿ, ಕಣ್ಣಖಯಷಿ 
ಮತ್ತು ಗೌತಮ ಮಹರ್ಷಿ ಮುಂತಾದ ಮಹಾನ್‌ ಪ್ರಖ್ಯಾತ ಖಯಷಿಗಳ 
ತಪೋಭೂಮಿಯಾಗಿತ್ತೆಂದೂ ಹಾಗೂ ರಾಮಾಯಣ, ಮಹಾಭಾರತಗಳ ಕಂಡುಬರುವ 
ಮಹಾನ್‌ ವ್ಯಕ್ತಿಗಳು ಶ್ರೀರಂಗಪಟ್ಟಣದಲ್ಲ ಕೆಲವು ಕಾಲ ಸಂಚರಿಸಿ ತಂಗಿದ್ದರೆ೦ಂಬ ಪ್ರತೀತಿಯೂ 
ಸಹ ಇದೆ. 


ಇತಿಹಾಸ ಪೂರ್ವಕಾಲ 


ಪ್ರಾಚೀನ ಕಾಲದಿಂದಲೂ ಮಾನವನ ಇತಿಹಾಸ ಮತ್ತು ಸಂಸ್ಥೃತಿಯ ಬನಣ್ಣೆ 
ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕಾದರೆ ಪರಿಸರದ ಪ್ರಾಮುಖ್ಯತೆಯನ್ನು 
ತಿಆಯಬೇಕಾದರೆ ಮಾನವನು ವಾಸಿಸುವಲ್ಪನ ಭೌಗೋಳಕ ಲಕ್ಷಣ, ಧಾರ್ಮಿಕ ಹಾಗೂ 
ಸಾಂಸ್ಕೃತಿಕವಾಗಿ ವಿಚಾರಗಳು ಪರಸ್ಪರ ಸಂಬಂಧಗಳ ಅಧ್ಯಯನವನ್ನು ಮಾಡುವುದಾಗಿದೆ. 
ಕರ್ನಾಟಕದ ಪೂರ್ವಇತಿಹಾಸದ ನೆಲೆಗಳೆಂದರೆ ನದಿಗಳ ತೀರಗಳು, ಈ ಭಾಗದಲ್ಲ 
ದೊರೆಯುವಂತಹ ಮೃದುವಾದ ಕಲ್ಲುಗಳು ಆದಿಮಾನವರಿಗೆ ಅತ್ಯವಶ್ಯಕವಾದ 
ಉಪಕರಣಗಳು, ಸಾಧನೆಗಳನ್ನು ಒದಗಿಸುತ್ತಿದ್ದವು. ಆದ್ದರಿಂದ ನದಿ ಕಣಿವೆಗಳಲ್ಲ 
ಪೂರ್ವಇತಿಹಾಸದ ನಿವೇಶನಗಳು ಅಧಿಕವಾಗಿ ಕಂಡುಬಂದಿವೆ. ಕರ್ನಾಟಕದ ನದಿಗಳಾದ 
ಕೃಷ್ಣಾ. ಭೀಮಾ, ತುಂಗಭದ್ರ, ಮಲಪ್ರಭ ಮತ್ತು ಕಾವೇರಿ ನದಿಯ ತೀರಗಳು ಮಧ್ಯ ಹಾಗೂ 
ನೂತನ ಶಿಲಾಯುಗದ ನಿವೇಶನಗಳನ್ನು ಹೊಂದಿದ್ದ ಬೆ ಪುರಾತತ್ವಜ್ಞರಾದ "ರಾಬರ್ಟ್‌ 


ಬ್ರೂಸ್‌ಫೂಟ್‌”'ರವರು ಪತ್ತೆ ಮಾಡಿದ್ದಾರೆ." 


ನಮ್ಮ ಭಾರತದ ಪೂರ್ವ ಇತಿಹಾಸವನ್ನು ಹಳೆಕಿಲಾಯುಗ, ಮಧ್ಯಶಿಲಾಯುಗ. 
ನವಶಿಲಾಯುಗ ಎಂದು ವಿಂಗಡಣಿ ಮಾಡಿಕೊಂಡು ಹಳೆಯ ಶಿಲಾಯುಗವನ್ನು ಮತ್ತೆ ಆದಿ 
ಹಳೆಶಿಲಾಯುಗ, ಮಧ್ಯ ಹಳೆಪಿಲಾಯುಗ ಹಾಗೂ ಅಂತ್ಯ ಹಳೆಪಶಿಲಾಯುಗ ಎಂದು 
ಅನುಕ್ರಮವಾಗಿ ಮೂರು ಹಂತಗಳನ್ನಾಗಿ ವಿಂಗಡಿಸಿಕೊಳ್ಳಲಾಗಿದೆ. ಶಿಲಾಯುಗದ 
ಹಂತಗಳನ್ನು ಗುರುತಿಸಬೇಕಾದರೆ ಅಂದಿನ ಜನರು ತಮ್ಮ ಕಲ್ಲನ ಉಪಕರಣಗಳನ್ನು 
ತಯಾರಿಸಲು ಬಳಸಿದ ತಂತ್ರಜ್ಞಾನಗಳ ಮತ್ತು ಅವುಗಳನ್ನು ಸದಪಯೋಗಪಡಿಸಿಕೊಂಡಿದ್ದ 
ಉಪಕರಣಗಳ ಆಕ್ಳತಿಗಳಗೆ ಅನುಸಾರವಾಗಿ ನಿರ್ಧರಿಸಿಕೊಳ್ಳಲಾಗಿದೆ. ಕರ್ನಾಟಕದ ಮೈಸೂರು 
ಪ್ರಾಂತ್ಯದಲ್ಲ ಪ್ರಾಚೀನ ಶಿಲಾಯುಗದ ಅವಶೇಷಗಳನ್ನು ಹಾಗೂ ನೆಲೆಗಳನ್ನು 


39 


ಕಂಡುಹಿಡಿದವರು ಪುರಾತತ್ತ ತಜ್ಞರಾದ "ರಾಬರ್ಟ್‌ ಬ್ರೂಸ್‌ಘಫೂಬಟ್‌' ಮತ್ತು 
'ಡಾ.ಎಂ.ಶೇಷಾದ್ರಿ'ಯವರು.” ಪ್ರಾಚೀನ ಶಿಲಾಯುಗದ ಉಪಕರಣಗಳು ಮಂಡ್ಯ ಜಲ್ಲೆಯಲ್ಲನ 
ಕಾವೇರಿ ನದಿಯ ದಂಡೆಯ ಮೇಲಅನ 'ಹಂಗರಹಳ್ಳ'ಯಲ್ಲಿ ದೊರೆತಿದ್ದುದಾಗಿ ವಿದ್ದಾಂಸರಾದ 


'ಶ್ರೀಪಾದರಾವ್‌' ರವರು ತಿಅಸಿದ್ದಾರೆ.” 


ಮಂಡ್ಯ ಜಲ್ಲೆಯ ಏಳು ತಾಲೂಕುಗಳ್ಲ ಒಂದಾದ ಮಳವಳ್ಳ ತಾಲೂಕಿನ 
ಹುಲ್ಲಂಬಳ್ಜಗೆ ಎರಡು ಕಿ.ಮೀ. ದೂರದಲ್ಲರುವ ಮರಕಹಳ್ಳಯಲ್ಲ ಒಂದು ಪ್ರಾಚೀನ ನೆಲೆ 
ಇರುವುದು ಕಂಡುಬಂದಿದೆ. ಇಲ್ಲ ನೂತನ ಶಿಲಾಯುಗ ನೆಲೆ ಮತ್ತು ಬೃಹತ್‌ ಶಿಲಾಯುಗ 
ನೆಲೆಗಳು ಕಂಡುಬಂದಿವೆ.” ಇದನ್ನು ಮಂಡ್ಯ ಜಲ್ಲೆಯ ಪ್ರಾಚೀನವಾದ ಮೊದಲನೆಯ 
ಜನವಸತಿಯ ನೆಲೆ ಎಂದು ಗುರುತಿಸಿದ್ದಾರೆ. ಇಲ್ಲನ ಜನರು ಉಪಯೋಗಿಸುತ್ತಿದ್ದ ಮಣ್ಣಿನ 
ಪಾತ್ರೆ ಹಾಗೂ ಇತರೆ ಅವಶೇಷಗಳು ಕಂಡುಬಂದಿವೆ. ಇಲ್ಲ ದೊರೆತ ವಿಶಿಷ್ಠವಾದ ಮಣ್ತಾತ್ರೆಗಳ 
ಚೂರುಗಳನ್ನು ಗುರುತಿಸಬಹುದಾಗಿದೆ. ನೂತನವಾದ ತಾಮ್ರ ಶಿಲಾಯುಗದ ಮತ್ತೊಂದು 
ಅತಿಯಾದ ವೈಶಿಷ್ಟ್ಯವೆಂದರೆ ಕಪ್ಪು ಕಲ್ಲನ ಕೊಡಲಗಳು ಈ ಸ್ಥಳದಲ್ಲ ದೊರೆತಿವೆ. ಈ 
ಜಲ್ಲೆಯಲ್ಲ ಬೃಹತ್‌ ಶಿಲಾಯುಗದ ಆರಂಭಕಾಲದ ಹಲವಾರು ನೆಲೆಗಳನ್ನು ಸಹ 
ಕಂಡುಹಿಡಿಯಲಾಗಿದೆ. ಕಾವೇರಿ ನದಿ ತೀರದ ಬೆಳಕಕವಾಡಿಯ ಬಳಯಲ್ಲ ಬೃಹತ್‌ 
ಶಿಲಾಯುಗದ ಒಂದು ನಿವೇಶನವನ್ನು ಕಂಡುಹಿಡಿಯಲಾಗಿದೆ. ಈ ಪ್ರದೇಶವು 
ಬಂಡೆಗಲ್ಲುಗಳಂದ ಆವೃತವಾಗಿದ್ದು ಕಡಿದಾದ ಪ್ರಪಾತಗಳ೦ದಲೂ ಹಾಗೂ 
ಕಲ್ಲಾಸರೆಗಳಂದರೂ ಕೂಡಿದೆ. "ರಾಬರ್ಟ್‌ ಬ್ರೂಸ್‌ಘಫೂಟ್‌' ಈ ಪ್ರದೇಶದಲ್ಲ ಪರಿವೀಕ್ಷಣಾ 
ಕಾರ್ಯವನ್ನು ಕೈಗೊಂಡು ನವಶಿಲಾಯುಗ ಮತ್ತು ಬೃಹತ್‌ ಶಿಲಾಯುಗಗಳ 
ಅವಶೇಷಗಳನ್ನು ಕಂಡುಹಿಡಿದಿದ್ದಾರೆ.” ಹಾಗೂ ಈ ಬೆಟ್ಟದ ಪೂರ್ವಭಾಗದಲ್ಪನ ಪ್ರದೇಶದಲ್ಲ 
ಇನ್ನೂ ಕೆಲವು ಆದಿ ಶಿಲಾಯುಗದ ಉಪಕರಣಗಳನ್ನು ಸಂಗ್ರಹಿಸಲಾಗಿದೆಯೆಂದು 
ಪುರಾತತ್ವಶಾಸ್ತ್ರಜ್ಞರಾದ ಡಾ.ಎಂ.ಎಸ್‌ .ಕೃಷ್ಣಮೂತರ್ತಿಯವರು ತಿಆಸಿಕೊಟ್ಟದ್ದಾರೆ. ಹಾಗೆಯೇ 
ಬೆಟ್ಟದ ಪಶ್ಲಿಮ ಭಾಗದ ತಪ್ಪಅನಲ್ಲ ಕಂಡುಬರುವ ಭೂಮಿಯು ಮಾನವನ ನೆಲೆಯಾಗಿದ್ದು, ಈ 
ಪದೇಶವು ಪ್ರಾಕ್ಷನಾನ್ಹೇಷಣಿಗೆ ಅನುಕೂಲಕರವಾಗಿದೆ ಹಾಣಡೂ ಈ ಭಾಗದಲ್ಲ ಕಂಡುಬರುವ 
ಗದ್ದೆಗಳು ಭೂ ಪ್ರದೇಶಕ್ಕಿಂತಲೂ ಎತ್ತರದಲ್ಲವೆ. ಇಲ್ಲ ಒಣಬೇಸಾಯ ನಡೆಯುತ್ತಿದ್ದರೂ ಸಹ 
ಸಾಕಷ್ಟು ಪುಮಾಣದಲ್ಲ ಮಡಕೆ ಚೂರುಗಳು, ಬಳಕೆ ಚೂರುಗಳು, ಕವಡೆಗಳು ಇನ್ನಿತರ 
ವಸ್ತುಗಳು ಪ್ರಾಚೀನ ಕಾಲಕ್ಷೆ ಸಂಬಂಧಿಸಿದಂತೆ ಪ್ರಸ್ತುತ ವಸ್ತುಗಳು ದೊರೆಯುತ್ತಿವೆಯೆಂದು 
ಸ್ಥಳಕೀಯವಾಗಿಯೂ ಹೇಳಲಾಗುತ್ತಿದೆ. ಇಲ್ಲ ಪ್ರಸ್ತುತ ಉತ್ಸನನ ಕೈಗೊಂಡರೆ ಸಾಕಷ್ಟು 
ಅವಶೇಷಗಳು ಸಿಗುತ್ತವೆಂದು ಅನೇಕ ವಿದ್ವಾಂಸರುಗಳು ಅಭಪ್ರಾಯ ಪಡುತ್ತಾರೆ.” ಈ ಬೆಟ್ಟಕ್ಕೆ 


40 


ಹೊಂದಿಕೊಂಡಂತಿರುವ ಪೂರ್ವಭಾಗದ ನಿವೇಶನದಲ್ಲ ಜೇಡಿಮಣ್ಣು ಸಂಗ್ರಹವಾಗಿದ್ದು. 
ಗ್ರಾಮಸ್ಥರು ಈ ಮಣ್ಣನ್ನು ಇಟ್ಟಗೆ ತಯಾರಿಸಲು ಬಳಸುತ್ತಿದ್ದಾರೆ ಜೊತೆಗೆ ಈ ಮಣ್ಣನ್ನು 
ಹದಗೊಳಸಿದಾಗ ದೊರೆಯುವ ಮಡಕೆಯ ಚೂರು ಮತ್ತು ಶಿಲಾಯುಧಗಳನ್ನು 
ಸಂರ್ರಹಿಸಲಾಗಿದ್ದು ಅವುಗಳು ನವಶಿಲಾಯುಗ, ಬೃಹತ್‌ ಶಿಲಾಯುಗ ಮತ್ತು ಇತಿಹಾಸದ 
ಆರಂಭದ ಕಾಲಕ್ಕೆ ಸೇರಿದವುಗಳಾಗಿವೆ. ಇಲ್ಲ ದೊರೆತಿರುವ ಶಿಲಾಯುಧಗಳೆಂದರೆ ಬಹುಪಾಲು 
ಕಲ್ಲನ ಕೊಡಲಗಳು ಮತ್ತು ಕೈಕತ್ತಿಗಳು. ನೂತನ ಶಿಲಾಯುಗಕ್ಕೆ ಸಂಬಂಧಿಸಿದಂತೆ ಹಾಗೂ 
ಚಾಲ್ಲೋಅಧಿಕ್‌ ಮಾನವರು ತಮ್ಮ ಶವಗಳನ್ನು ಹೂಳುವುದು ಹಾಗೂ ಮಡಿಕೆಯಾಕಾರದ 
ಮೃತ್ಸಾತ್ರೆಗಳಲ್ಲಟ್ಟು ಹೂಳುವ ಪದ್ಧತಿಗಳು ರೂಢಿಯಲ್ಲದ್ದಿತ್ತೆಂದು ತಿಅದುಬರುತ್ತದೆ. ಮಂಡ್ಯ 
ಜಲ್ಲೆಯ ಮಳವಳ್ಳ ತಾಲೂಕಿನ ಹಲಗೂರಿನ್ಲ ಬೃಹತ್‌ ಶಿಲಾಯುಗದ ಎರಡು 
ಪಿಲಾಣೋರಿಗಳರುವುದು ಹಾಗೂ ಕಲ್ಲುವೃತ್ತಗಳೂ ಸಹ ಕಂಡುಬಂದಿವೆ.” 


ಮಂಡ್ಯ ಜಿಲೆಯ ಪಾಂಡವಪುರ ತಾಲೂಕಿನ ಪಕದ ಬೆಟ್ಟದಲ್ಲ ಕಂಡು ಬರುವ 


ಣಾ 4 
ಬಂಡೆಕಲ್ಲುಗಳಗೆ ಅಪ್ಟುಸುಲ್ದಾನನ ಕಾಲದಲ್ಲ ಫ್ರೆಂಚ್‌ರಾಕ್‌' ಎಂದು ಕರೆಯಲಾಗುತ್ತಿತ್ತು. 
ಏಕೆಂದರೆ ಆ ಕಾಲದಲ್ಲ ಪ್ರಸಿದ್ಧವಾದ ಕುಂತಿಖೆಟ್ಟದಲ್ಲ ಫ್ರೆಂಚ್‌ ಸೇನೆಯು ಬೀಡುಬಲ್ಪದ್ದರಿಂದ ಈ 
ಬೆಟ್ಟಗಳಗೆ "ಫ್ರೆಂಚ್‌ರಾಕ್ಸ್‌” ಎಂಬ ಹೆಸರು ಬಂದಿತ್ತೆಂದು ಹಲವು ದಾಖಲೆಗಳ ಅಧ್ಯಯನದಿಂದ 
ತಿಆದು ಬರುತ್ತದೆ.” ಹಾಗೂ ಇಲ್ಲ ಎರಡು ಬೆಟ್ಟಗಳದ್ದು, ಎರಡು ಬೆಟ್ಟಗಳ ನಡುವೆ ಚಿಕ್ಕ 
ಕೋಡಿನಿಂದ ಬೇರ್ಪಟ್ಟು ಎರಡು ಪ್ರತ್ಯೇಕವಾದ ಶಿಖರಗಳ೦ಂದ ಕೂಡಿದೆ. ಇವುಗಳಗೆ ಅಕ್ಕ- 
ತಂಗಿ ಬೆಟ್ಟಗಳು ಅಂದರೆ ಸ್ಥಳೀಯವಾಗಿ ಕುಂತಿಬೆಟ್ಟ ಮತ್ತು ವನಕೆಬೆಟ್ಟವೆಂದು ಕರೆಯುತ್ತಾರೆ. 
ಈ ಬೆಟ್ಟಗಕಲ್ಲ ಬೃಹದಾಕಾರದ ಸಹಜ ಗ್ರಾನೈಟ್‌ ಕಲ್ಲಾಸರೆ ಮತ್ತು ನೈಸರ್ಗಿಕವಾದ 
ಗುಹೆಗಳಆದ್ದು ಪ್ರಾಚೀನ ಕಾಲದ ಮಾನವನ ವಾಸಕ್ಕೆ ಯೋಗ್ಯವಾಗಿತ್ತೆಂದು ಹೇಳಬಹುದು. 
ಡಾ.ಎಂ.ಎಸ್‌.ಕೃಷ್ಣಮೂತ್ತಿೀಯವರು ನಡೆಸಿರುವ ಸಂಶೋಧನೆಯ ಪ್ರಕಾರ ಇಲ್ಲನ 
ಗುಹೆಯೊಂದರ ಅವರಿಗೆ ಆದಿಪಿಲಾಯಗದ ವಸ್ತುಗಳು ಮತ್ತು ನವಶಿಲಾಯಗದ ಮಡಕೆ 
ಚೂರುಗಳು ದೊರೆತಿವೆ. ಇಲ್ಲಯ ಕಲ್ಲಾಸರೆಗಕೂ ವರ್ಣಚಿತ್ರಗಳರುವ ಕುರುಹುಗಳು 
ಕಂಡುಬಂದವೆಂದೂ ಮತ್ತು ನೈಸರ್ಗಿಕ ಪರಿಣಾಮಗಳಂ೦ದ ಅವು ಮಸುಕು ಮಸುಕಾಗಿ 
ಗುರುತು ಹಿಡಿಯಲಾಗದಷ್ಟು ಅಳಸಿಹೋಗಿವೆ ಎಂದು ಅವರು ತಿಸಿದ್ದಾರೆ.” ಈ ಕ್ಷೇತ್ರದಲ 
ಇತ್ತೀಚೆಗೆ ಎಸ್‌.ಜ.ರಾಮದಾಸರೆಡ್ಗಿಯವರು ಸಹ ಹಲವು ಆದಿ ಹಳೇಶಿಲಾಯುಗ ಮತ್ತು 
ಮಧ್ಯಕಿಲಾಯುಗದ ಕಲ್ಲನ ಆಯುಧಗಳಾದ ಕೈಗೊಡಲ, ಸ್ಟೆಪರ್‌, ಡಿಸ್ಥಾಯ್ಡ್‌ ಮತ್ತು 
ಫ್ಲೆಕ್‌ಗಳನ್ನು ಕಂಡುಹಿಡಿದಿದ್ದಾರೆ” ಈ ಕ್ಷೇತ್ರದಲ್ಲಿ ಸರ್ವೇಕ್ಷಣಿ ಕೈಗೊಂಡಿದ್ದ 
"'ರಾಬರ್ಟ್‌ಬ್ರೂಸ್‌ಫೂಟ್‌' ರವರು ನವಶಿಲಾಯುಗದ ಉಪಕರಣಗಳನ್ನು ಸಂದ್ರಹಿಸಿದ್ದರು." 


41 


ಹಾಗಿದ್ದರೂ ಸಹ ಈ ಸಂಸ್ಕೃತಿಗೆ ಸೇರಿದ ಒಂದು ಕೈ ಕೊಡಲಯೂ ತಮ್ಮ ಸಂಶೋಧನಾ 
ವೇಳೆಯಲ್ಲ ಕಂಡುಬರಲಲ್ಲವೆಂದೂ ಡಾ.ಎಂ.ಎಸ್‌. ಕೃಷ್ಣಮೂರ್ತಿಯವರು 
ಅಭಿಪ್ರಾಯಪಟ್ಪದ್ದಾರೆ. ಈ ಭಾಗದಲ್ಲ ಅತಿ ಹೆಚ್ಚಾಗಿ ಕಂಡುಬರುತ್ತಿರುವ ಮಡಕೆಯ 
ಚೂರುಗಳಂದ ಇಲ್ಲ ಪೂರ್ವೇತಿಹಾಸ ಸಂಸ್ಕೃತಿಯು ಪ್ರಾಚೀನ ಕಾಲದಲ್ಲೇ ಇತ್ತೆಂದು 
ಕಂಡುಬರುವುದಾದರೂ ಹಾಗೂ ಅದನ್ನು ಸಮರ್ಥಿಸಬಹುದಾದರೂ ಸಹ ಒಂದಾದರೂ 
ಬೃಹತ್‌ ಶಿಲಾಯುಗದ ಸಮಾಧಿಯು ಈ ಪರಿಸರದಲ್ಲ ಪಿಕ್ಕಿಲ್ಲದಿರುವುದು ಆಶ್ಚರ್ಯಕರವಾಗಿದೆ. 
ಒರಟಾದ ಬೃಹತ್‌ ಗಾತ್ರದ ಕಲ್ಲು ಚಪ್ಪಡಿಗಳನ್ನು ಉಪಯೋಗಿಸಿ ಸಮಾಧಿಗಳನ್ನು ನಿರ್ಮಿಸುವ 
ನೂತನ ಪದ್ಧತಿಯನ್ನು ಆರಂಭಿಸಿದ ಬೃಹತ್‌ ಶಿಲಾಯುಗ ಸಂಸ್ಥೃತಿಯ ಜನರು ವಿವಿಧ 
ರೀತಿಯ ವಿಭಿನ್ನವಾಗಿ ಶವಸಂಸ್ಥಾರ ಪದ್ಧತಿಯನ್ನು ಅನುಸರಿಸುತ್ತಿದ್ದರು.” ಇದಕ್ಕೆ 
ಸಂಬಂಧಿಸಿದಂತೆ ಈ ಜಲ್ಲೆಯಲ್ಲ ಹಲವಾರು ನೆಲೆಗಳು ಕಂಡುಬರುತ್ತವೆ. ಅವುಗಳೆಂದರೆ, 
ಮರಳಹಳ್ಳ, ಬೆಳಕವಾಡಿ, ಮುತ್ತತ್ತಿ, ಹಲಗೂರು, ಕುಂತಿಬೆಟ್ಟ (ಲೋಕಪಾವನಿ ನದಿ), ಶೆಟ್ದಹಳ್ಳ. 
ಸಣಬಕೊಪ್ಪಲು. ತೊಣ್ಣೂರು. ಮೇಲುಕೋಟಿ, ಹೊಸಕೋಟಿ ಮತ್ತು ಸಿರಗನಹಳ್ಳಗಕಲ್ಲ ಈ 
ಸಂಸ್ಕೃತಿಯ ಕುರುಹುಗಳನ್ನು ವಿದ್ವಾಂಸರು ಪತ್ತೆಹಚ್ಚಿದ್ದಾರೆ. ಹಲಗೂರು ಮತ್ತು ಸಣಬ 
ಕೊಪ್ಪಲುಗಳಲ್ಲ ಶಿಲಾಸಮಾಧಿಗಳು ಪತ್ತೆಯಾಗಿವೆ.” ಮೌರ್ಯರ ಮತ್ತು ಶಾತವಾಹನರ ಕಾಲಕೆ 
ಸಂಬಂಧಿಸಿದ ಯಾವುದೇ ಶಾಸನವಾಗಲ. ಅವಶೇಷವಾಗಲಆ ಹಾಗೂ ನಿವೇಶನಗಳಾಗಲ ಈ 
ಜಲ್ಲೆಯಲ್ಲ ಇದುವರೆವಿಗೂ ಕಂಡುಬಂದಿಲ್ಲ.'' ಆದರೆ ಇಲ್ಲ ಆಜ್ವಕೆ ನಡೆಸಿದಂತಹ ಗಂಗರು, 
ಚೋಳರು. ಹೊಯ್ಸಳರು. ವಿಜಯನಗರ ಅರಸರು. ಮೈಸೂರು ಒಡೆಯರು ಹಾಗೂ 
ಅಧೀನರಾಗಿ ಆಳ್ವಕೆ ಮಾಡುತ್ತಿದ್ದ ಪಾಳೇಗಾರರು, ನಾಯಕರುಗಳು ನೀಡಿರುವ ಕೊಡುಗೆಗಳು 
ಶಾಸನಗಳಲ್ಪ್ಲ ಕಂಡುಬರುತ್ತದೆ. ಈ ಮನೆತನಗಳು ರಾಜಕೀಯವಾಗಿ, ಸಾಮಾಜಕ, ಧಾರ್ಮಿಕ, 
ಸಾಂಸ್ಸೃತಿಕವಾಗಿ ಜಲ್ಲೆಗೆ ಹಾಗೂ ಜಲ್ಲೆಯ ಸುತ್ತಮುತ್ತಅನ ಪ್ರದೇಶಗಳಗೆ ತಮ್ಮದೇ ಆದ 
ಕೊಡುಗೆಗಳನ್ನು ನೀಡಿದ್ದಾರೆ ಎಂದು ಹೇಳಬಹುದು. ಇವರು ನೀಡಿರುವ ಕೊಡುಗೆಗಳನ್ನು 
ಜಲ್ಲೆಯಲ್ಲ ದೊರೆತಿರುವ ಶಾಸನಗಳ ಅಧ್ಯಯನದಿಂದ ತಿಆಯಬಹುದು. ಇಲ್ಲ ಆಳ್ವಕೆ ಮಾಡಲು 
ಯಾವ ಯಾವ ಮನೆತನಗಳು ಹುಟ್ಟಿಕೊಂಡವು? ಎಂಬುದರ ಬದ್ದೆ ಬರವಣಿಗೆಯ ಮೂಲವಾದ 
ಶಾಸನಗಳು ಮಾಹಿತಿಗಳನ್ನು ನಮಗೆ ಒದಗಿಸುವಲ್ಲ ಪ್ರಮುಖ ಪಾತ್ರ ವಹಿಸುತ್ತವೆ. 


ಈ ಜಲ್ಲೆಯ ಏಳು ತಾಲೂಕುಗಳಕಲ್ಲೂ ಅಸ್ತಿತ್ಛಕ್ಷೆ ಬಂದ ರಾಜಮನೆತನಗಳ ಆಡಳತ 
ವ್ಯವಸ್ಥೆಯ ಬದ್ಧೆ ನಾನು ರಾಜಕೀಯ ಇತಿಹಾಸದ ಮೂಲಕ ಈ ಕೆಳಕಂಡಂತೆ ನನ್ನ 
ಸಂಶೋಧನೆಯಲ್ಲ ತಿಆಸುವ ಪ್ರಯತ್ನವನ್ನು ಮಾಡಿರುತ್ತೇನೆ ಹಾಗೂ ಪ್ರಾಚೀನ ಕಾಲದ 


ನೀರಾವರಿ ವ್ಯವಸ್ಥೆಗೆ ಸಂಬಂಧಿಸಿದಂತಹ ಕೆರೆ-ಕಟ್ಟೆಯ ಮೂಲಗಳ ಬದ್ದೆಯೂ ಸಂಶೋಧನೆ 


42 


ಅಗತ್ಯವಿರುವುದರಿಂದ ನಾನು ಮಂಡ್ಯ ಜಲ್ಲೆಯ  ಕೆರೆ-ಕಟ್ಟೆಗಳ ನಿರ್ಮಾಣ ಮತ್ತು 
ನಿರ್ವಹಣಿಯ ಒಂದು ಸಮಗ್ರ ಅಧ್ಯಯನ (ಗಂಗರ ಕಾಲದಿಂದ ಮೈಸೂರು ಒಡೆಯರ 
ಕಾಲದವರೆಗೆ) ಎಂಬ ವಿಷಯದಡಿ ಸಂಶೋಧನೆ ಕೈಗೊಂಡಿದ್ದು ನನ್ನು ಸಂಶೋಧನಾ 
ನಿಮಿತ್ತವಾಗಿ ಹಾಗೂ ಎರಡನೇ ಭಾಗವಾಗಿ ರಾಜಮನೆತನಗಳ ರಾಜಕೀಯ ಇತಿಹಾಸವನ್ನು 
ಇಲ್ಲ ವಿವರಿಸುವ ಪ್ರಯತ್ನವನ್ನು ಮಾಡಲಾಗಿದೆ. 


ತಲಕಾಡಿನ ಗಂಗರು 


ಗಂಗರು ಈ ಭಾಗದಲ್ಲ ಸುಮಾರು 4ನೇ ಶತಮಾನದ ಮಧ್ಯಭಾಗದಿಂದ 10ನೇ 
ಶತಮಾನದ ಕೊನೆಯವರೆವಿಗೂ ಆಳ್ವಕೆ ಮಾಡಿದರು. ಈ ತಲಕಾಡಿನ ಗಂಗ ಸಂತತಿಗೆ 
'ಪಶ್ಲಿಮ ಗಂಗ'ರೆ೦ಂದು ಹೆಸರು ಬಂದಿದೆ. ಗಂಗ ರಾಜ ವಂಶದ ಆಳಜ್ವಕೆಯ ಅವಧಿಗಳು ಮತ್ತು 
ಇತಿಹಾಸ ಕಾಲಾನುಕ್ರಮಣಿಕೆಯ ಪ್ರರೂಪದ ಬೆ ವಿದ್ವಾಂಸರಲ್ಲ ಚರ್ಚೆಗಳು ನಡೆಯುತ್ತಿವೆ. 
ಫ್ಲೀಟ್‌ರವರ ಗಂಗರ ಬಹುಪಾಲು ತಾಮ್ರಶಾಸನಗಳು ಕೂಟ ಶಾಸನಗಳೆಂದೂ ಐತಿಹಾಸಿಕ 
ಮುರಾವೆಗಳಲ್ಲವೆಂದೂ ಅಭಿಪ್ರಾಯಪಟ್ಟರೆ, ಬಿ.ಎಲ್‌.ರೈಸ್‌ ಅವರು ಗಂಗರ ಕಾಲದ ಹೆಚ್ಚನ 
ತಾಮ್ರ ಶಾಸನಗಳು ನೈಜವಾದುವೆಂದು. ಆದುದರಿಂದ ಅವರ ಇತಿಹಾಸ ರಚನೆಗೆ ಈ ತಾಮ್ರ 
ಶಾಸನಗಳು ಪ್ರಮುಖವಾದವುಗಳೆಂದು ಭಾವಿಸಿಕೊಂಡಿದ್ದಾರೆ.” ದಡಿಗ ಮತ್ತು ಮಾಧವರು ಈ 
ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣಕರ್ತರೆಂದು ಹಾಗೂ ಕ್ರಿ.ಶ.122ರ ಕಲ್ಲೂರು ಗುಡ್ಡದ ಶಾಸನದ 
ಪ್ರಕಾರ ಗಂಗರು ಸೂರ್ಯವಂಶಕ್ಷೆ ಸೇರಿದವರಾಗಿದ್ದು "ಇಕ್ಲಾಕು' ವಂಶಕ್ಕೆ ಸೇರಿದವರು ಎಂದು 
ಶಾಸನದಲ್ಲ ಉಲ್ಲೇಖಗೊಂಡಿದೆ.” ರಾಜನಾಗಿದ್ದ ಭರತನ ಪತ್ನಿ ವಿಜಯ ಮಹಾದೇವಿಯು 
ಗರ್ಭವತಿಯಾಗಿದ್ದಾಗ ಗಂಗಾ ನದಿಯಲ್ಲ ಸ್ಥಾನ ಮಾಡಿದ ನಂತರ ಜನಿಸಿದ ಮಗನಿಗೆ 
ಗಂಗದತ್ತ (ಗಂಗೆಯ ವರಪ್ರಸಾದದ ಶಿಶು) ಎಂದು ನಾಮಕರಣ ಮಾಡಿದರು. ಹೀಗಾಗಿ ಈ 
ವಂಶಕ್ಕೆ 'ಗಂಗರು' ಎಂಬುದಾಗಿ ಕರೆದರು. 


ದಡಿಗ ಮತ್ತು ಮಾಧವ ಎಂಬ ಇಬ್ಬರು ಸಹೋದರರು ಗಂಗರಾಜ್ಯ ಸ್ಥಾಪಕರೆಂದು 
ಹಲವಾರು ಶಾಸನಗಳ೦ದ ತಿಆದು ಬರುತ್ತದೆ. ಇವರು ದಕ್ಷಿಣಕ್ಕಿರುವ ಗಂಗಪೆರೂರಿಗೆ ವಲಸೆ 
ಹೋಗಿ ನಂದಗಿರಿ (ನಂದಿ ಮತ್ತು ಕುವಲಾಪುರ (ಕೋಲಾರ) ಎಂಬ ನಗರಗಳನ್ನು ತಮ್ಮ 
ಆಡಳತ ಕೇಂದ್ರವನ್ನಾಗಿ ಮಾಡಿಕೊಂಡು ಆಳ್ವಕೆ ನಡೆಸುತ್ತಿದ್ದರು. ನಂದಗಿರಿಯು ಬೆಂಗಳೂರಿನ 
ಸಮೀಪದಲ್ಲರುವ ಇಂದಿನ ನಂದಿಬೆಟ್ಟವೆಂದು ಮತ್ತು ಕುವಲಾಲಪುರವನ್ನು ಠಗಿನ 
ಕೋಲಾರವೆಂದು ಗುರುತಿಸಲಾಗಿದೆ. ಗಂಗವಾಡಿ-೨6,೦೦೦ ಪ್ರಾಂತ್ಯದಲ್ಲ ತಮ್ಮ ರಾಜ್ಯ 
ಸ್ಥಾಪನೆ ಮಾಡಿಕೊಂಡರೆ೦ಂಬ ಮಾಹಿತಿಯು ಹಲವು ಶಾಸನಗಕಲ್ಲ ಉಲ್ಲೇಖವಾಗಿದೆ. 


43 


ದಡಿಗ ಮತ್ತು ಮಾಧವ ಎಂಬ ಗಂಗರ ಪರಾಕ್ರಮಿಗಳು ಕ್ರಿ.ಶ.ಸುಮಾರು 4ನೆಯ 
ಶತಮಾನದ ಮಧ್ಯಭಾಗದಲ್ಲ ಚಿಕ್ಷ ರಾಜ್ಯವನ್ನು ಸ್ಥಾಪನೆ ಮಾಡಿ ಸಮಕಾಲೀನ ದಾಖಲೆಗಳ 
ಪಕಾರ 'ಕೊಂಗಣಿವರ್ಮ' ಈ ವಂಶದ ಮೊದಲ ದೊರೆ ಎಂದೂ, ಈತನು ಕಾಣ್ತ್ಣಾಯನ 
ಗೋತ್ರಕ್ಕೆ ಸೇರಿದ್ದ 'ಜಾಹ್ನವೇಯ' ಕುಲದವನೆಂದು ಹಾಗೂ ದಡಿಗನೆ ಕೊಂಗಣಿವರ್ಮನೆಂದು 
ಹಲವು ವಿದ್ವಾಂಸರು ಅಭಿಪ್ರಾಯಪಲ್ಪದ್ದಾರೆ. ಅನಂತರ ಅವನ ಮಗನಾದ ಮೊದಲನೇ 
"'ಮಾಧವ'ನು ಅಧಿಕಾರಕ್ಷೆ ಬರುತ್ತಾನೆ. ಇವನು ನಂದಿವರ್ಮ ಪಲ್ಲವ ಮಲ್ಲನ ನೇತೃತ್ವದಲ್ಲಿ 
ಗಂಗರ ರಾಜಧಾನಿ ಕುವಲಾಲಪುರದ ಮೇಲೆ ಮಾಡಿದಂತಹ ದಾಆಯನ್ನು ತಡೆಗಟಲ್ಪದ್ದು 
ಮಾತ್ರವಲ್ಲದೇ. ಕ್ರಿ.ಶ.4ನೆಯ ಶತಮಾನದಲ್ಲ ಗಂಗರ ಸಾಮ್ರಾಜ್ಯಕ್ಕೆ ಸುಭದ್ರ ತಳಹದಿಯನ್ನು 
ಸಲು ಕಾರಣಕತ್ತನಾದನು. ಇವು "'ನಂದಗಿರಿ' ಅಥವಾ 'ನಂದಿಬೆಟ್ಟ' ದಲ 


ಇ 


ಭದಕೋಟಿಯೊಂದನ್ನು ನಿರ್ಮಿಸಿಕೊಂಡು ಆಳ್ವಕೆ ಮಾಡಿದನೆಂಬ ಅಂಶವು ಹಲವು 
ಶಾಸನಗಳಲ್ತ ಉಲ್ಲೇಖತವಾಗಿದೆ. ಮೈಸೂರು ತಾಮ್ರಪಟ ಶಾಸನಪೊಂದರಲ್ಲ 
"'ಮಹಾರಾಜಾಧಿರಾಜ'ನೆಂಬ ಬರುದು ಪಡೆದಿದ್ದ ಹಾಗೂ ಮಾಧವನೆಂಬುವವನು ಇವರ 
ಮಗನೆಂದು ಮತ್ತು ಕೊಂಗಣಿವರ್ಮ  ಧರ್ಮಮಹಾರಾಜನು ಕಣ್ಣಾಯನಗೋತ್ರದಲ್ಲ 
ಜನಿಸಿದವನೆಂದು ಶಾಸನದಲ್ಲ ಉಲ್ಲೇಖತವಾಗಿದೆ.*” ಹಾಗೂ ಇವನು ಹಲವು ವಿದ್ವಾಂಸರಿಗೆ 
ಆಶ್ರಯದಾತನಾಗಿದ್ದನೆಂದೂ ಮತ್ತು ತನ್ನ ಸೈನ್ಯಶಕ್ತಿಗೆ ಉಂಬಾಗಿದ್ದ ಹಲವು ಸಮಸ್ಯೆಗಳನ್ನು 
ಸ್ವಸಾಮರ್ಥ್ಯದಿಂದ ಹೋಗಲಾಡಿಸಿಕೊಂಡನೆಂದು ಶಾಸನದಲ್ತ್ಲ ಉಲ್ಲೇಬವಿದೆ. 


ಮಾಧವವರ್ಮನ ನಂತರ ಅವನ ಮಗನಾದ ಹಲಅವರ್ಮನು ಅಧಿಕಾರಕ್ಷೆ ಬಂದನು. 
ಶ್ರೀರಂಗಪಜ[ಣದ್ಲ ದೊರೆತಿರುವ ತಾಮ್ರಪಟ ಶಾಸನದಲ್ಲ"'  ಕೊಂಗಣಿವರ್ಮನಿಂದ 
ಆರಂಭಗೊಂಡ ವಂಶಾವಳಯನ್ನು ನೀಡಲಾಗಿದೆ. ಶಾಸನದಲ್ಲ ಹರಿವರ್ಮನ ಮಗ 
ವಿಷ್ಣುಜೋಪನನ್ನು ಹೆಸರಿಸಲಾಗಿದ್ದು ತ್ರಿವಿಕ್ರಮನ ಮಗನನ್ನು ದುಗ್ಗ್ದನೆಂದು ಕರೆಯಲಾಗಿದೆ. 
ಗಂಗರ ಪ್ರಮುಖ ಪ್ರಾಂತ್ಯವಾಗಿದ್ದ ಚಿಕ್ಕ ಗಂಗವಾಡಿಯು ಗಂಗವಾಡಿ-೨6೦೦೦ ಆಡಳತ 
ವಿಭಾಗದ ಮುಖ್ಯ ಕೇಂದ್ರ ಸ್ಥಳವಾಗಿದ್ದು, ಈ ಕಾಲದ ಪ್ರಮುಖ ಪ್ರಾಚೀನ ನಗರವಾಗಿತ್ತೆಂದು 


ಶಾಸನಗಳಂ೦ದ ತಿಆದುಬರುತ್ತದೆ.* 


ಹರಿವರ್ಮನನ್ನು ಆರ್ಯವರ್ಮ ಮತ್ತು ಕೃಷ್ಣವರ್ಮನೆಂದು ಹಲವು ಬಾರಿ 
ಪಸ್ತಾಪಿಸಿರುವುದನ್ನು ತಿಕಃಯಬಹುದು. ಹರಿವರ್ಮನ ನಂತರ ಎರಡನೇ ಮಾಧವನು 


ಸಿಂಹಾಸನವನ್ನು ಅಲಂಕರಿಸಿದನು. ಹರಿವರ್ಮ ಪೆನುಗೊಂಡೆ ತಾಮ್ರಶಾಸನದ ಪ್ರಕಾರ ಈತನು 
ಪಲ್ಲವರ ಸ್ಥಂದವರ್ಮನ ಸಹಾಯದೊಂದಿಗೆ ಅಧಿಕಾರಕ್ಷೆ ಬಂದನೆಂದು ತಿಆದುಬರುತ್ತದೆ. 


44 


ಹಾಗೂ ತಲಕಾಡನ್ನು ತನ್ನು ಎರಡನೇ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು. ಎರಡನೇ 
ಮಾಧವನ ತಮ್ಮಂದಿರಾದ ವಿಷ್ಣುಣೋಪ ಮತ್ತು ವಿಷ್ಣುವರ್ಮರು ಪ್ರಖ್ಯಾತ ಅರಸರಾಗಿದ್ದರು. 
ವಿಷ್ಣುಗೋಪನು ಎರಡನೇ ಮಾಧವನ ತರುವಾಯ ಅಧಿಕಾರಕ್ಷೆ ಬಂದು ಸುಮಾರು ಎರಡು 
ದಶಕಗಳ ಕಾಲ ಆಳ್ವಕೆ ಮಾಡಿದನು. ಇವನ ನಂತರ ಮುಮ್ಮಡಿ ಮಾಧವನು 'ತಡಂಗಾಲ 
ಮಾಧವ'ನೆಂಬ ಬರುದು ಗಳಸಿ ಪಟ್ಟಕ್ಷೆ ಬಂದನು. ಮುಮ್ಮಡಿ ಮಾಧವನ ಹಾಗೂ ಕದಂಬ 
ವಂಶದ ಕಾಕುಸ್ಥವರ್ಮನ ಮಗಳನ್ನು ವಿವಾಹವಾದನೆಂದು ಶಾಸನಗಳಂದ ತಿಆದು ಬರುತ್ತದೆ. 
ಮುಮ್ಮಡಿ ಮಾಧವನ ನಂತರ ಅವನ ಮಗ 'ಅವನೀತ'ನು ಅಪ್ರಾಪ್ಪ ವಯಸ್ಥನಾಗಿದ್ದಾಗಲೇ 
ಕ್ರಿ.ಶ. ಸುಮಾರು 46೨ರಲ್ಲ ಪಟ್ಟಕ್ಕೆ ಬಂದನು. ಈತನು ಸುಮಾರು 6೦ ವರ್ಷಗಳ ಕಾಲ 
ಸುಧೀರ್ಪ ಆಳ್ವಕೆ ಮಾಡಿದನು ಹಾಗೂ ಇವನು ಪುನ್ನಾಟದ ರಾಜ ಸ್ಥಂದವರ್ಮನ ಮಗಳಾದ 
'ಜೇಷ್ಲಾದೇವಿ'ಯನ್ನು ವಿವಾಹವಾದನು. ಅವನೀತನ ನಂತರ ಅವನ ಮಗನಾದ 
ದುರೀನೀತನು ತನ್ನ  ಮಲಸಹೋದರನ ವಿರುದ್ಧ ಯುದ್ಧ ಮಾಡಿ ಅವನನ್ನು 
ಪದಚ್ಛುತಿಗೊಳಸಿ ಸಿಂಹಾಸನಕ್ಕೆ ಆಸೀನನಾದನು. ಈ ವಿಷಯವು 'ದಿವೇ ಅಗರ್‌ ತಾಮ್ರಪಟ' 
ಶಾಸನದಿಂದ ತಿಆದು ಬರುತ್ತದೆ.” 


ಅವನೀತನ ನಂತರ ಅವನ ಮಗನಾದ ದುರ್ನೀನೀತನು ಕ್ರಿ.ಶ.ಸುಮಾರು 5೨6ರಲ್ಪ 
ಅಧಿಕಾರಕ್ಕೆ ಬರುತ್ತಾನೆ. ಗಂಗ ವಂಶದಲ್ಲೇ ಈತನು ಅತ್ಯಂತ ಪ್ರಖ್ಯಾತ ಮತ್ತು ಪರಾಕ್ರಮಶಾಲಅ 
ದೊರೆಯಾಗಿದ್ದು ಮಾತ್ರವಲ್ಲದೇ ಸ್ರತಃ ಸಂಸ್ಥೃತ ಹಾಗೂ ಕನ್ನಡ ಭಾಷೆಗಳೂ ಅಪರಿಮಿತ 
ಪಾಂಡಿತ್ಯವನ್ನು ಹೊಂದಿದವನಾಗಿದ್ದು. ಈತನ ಆಳಜ್ವಕೆಯ ಅವಧಿಯಲ್ಲ ಪುನ್ನಾಟ ಹಾಗೂ 
ಪನ್ನಾಡ (ಬಾಣ) ಭಾಗಗಳು ಗಂಗ ಸಾಮ್ರಾಜ್ಯದಲ್ಲ ವಿಲೀನಗೊಂಡವು. ಇವನ ಕಾಲಕ್ಕೆ 
ಸೇರಿದಂತಹ ನಲ್ಲಾಳ ತಾಮ್ರಶಾಸನದಲ್ಲ ದುರ್ವಿನೀತನು ಸಂಗೀತ, ನೃತ್ಯ ಮತ್ತು ಆನೆಯನ್ನು 
ಪಳಗಿಸುವ ಹಾಗೂ ಆಯುರ್ವೇದ ಶಾಸ್ತ್ರದ ಬದ್ಗೆ ಇವನು ಹೊಂದಿದ್ದ ಜ್ಞಾನದ ಬದ್ಗೆ ಶಾಪನದಲ್ಲ 
ಉಲ್ಲೇಖವಾಗಿದೆ ಹಾಗೂ ಈತನು ವಿವಿಧ ಶಾಸ್ತ್ರಗಳಲ್ಲ ಪಾಂಡಿತ್ಯ ಹೊಂದಿದ್ದನಲ್ಲದೇ ಕೌಟಲ್ಯನ 
ಅರ್ಥ ಶಾಸ್ತಕ್ಷೆ ಸರಿಸಮಾನವಾದ ನೀತಿಶಾಸ್ತ್ರದ ಬಗ್ಗೆಯೂ ಆಳವಾದ ಜ್ಞಾನವನ್ನು 
ಹೊಂದಿರುವುದೇ ಅಲ್ಲದೇ ಸಂಸ್ಕೃತ ವ್ಯಾಕರಣಕ್ಕೆ 'ಶಬ್ಬಾಮೌರ' ಎ೦ಬ ವ್ಯಾಖ್ಯಾನವನ್ನು ಇವನೇ 
ಸ್ವತಃ ರಚಿಸಿದ್ದು, ಇದನ್ನು ಮೂಲತಃ ಜೈನ ವಿದ್ವಾಂಸನಾದ ಪೂಜ್ಯವಾದನು ಸಂಸ್ಕೃತ 
ಭಾಷೆಯಲ್ಲ ರಚಿಸಿದ. ಆದರೆ ಇದನ್ನು ದರ್ವೀನೀತನು ಕನ್ನಡಕ್ಕೆ ಭಾಷಾಂತರಿಸಿದ್ದಾನೆಂದು 
ತಿಆದು ಬರುತ್ತದೆ. ದಮರ್ಪ್ವೀನೀತನು ಬಾದಾಮಿ ಚಾಲುಕ್ಕರ ಅಧಿಕಾರವನ್ನು 


ಒಪ್ಪಿಕೊಂಡಿದ್ದನೆಂದೂ ಹಾಗೂ ಒಂದನೇ ಪುಲಅಕೇಪಶಿಯು ತನ ನೆರೆಹೊರೆಯ 


Q 
ಸಾಮ್ರಾಜ್ಯಗಳನ್ನು ಗೆದ್ದುಕೊಂಡು ಸಾಂಕೇತಿಕವಾಗಿ ಅಶ್ವಮೇಧ ಯಾಗವನ್ನು ನೆರವೇರಿಸಲು 


45 


ಈತನು ಸಹ ಪುಅಕೇಶಿಗೆ ನೆರವಾದನೆಂದು ತಿಆದುಬರುತ್ತದೆ. ಮುಷ್ಟರ ಮತ್ತು ಪೊಲಾವೀರ 
ಅವರುಗಳನ್ನೊಳಗೊಂಡಂತೆ ಒಟ್ಟು ಮೂವರು ಮಕ್ಕಳನ್ನು ದುರ್ಮೀನೀತನು ಹೊಂದಿದ್ದನು. 
ಈತನ ತರುವಾಯ ಅವನ ಇಬ್ಬರು ಮಕ್ಷಳು ಒಬ್ಬರಾದಂತೆ ಒಬ್ಬರು ಅಧಿಕಾರ 
ವಹಿಸಿಕೊಂಡರು. ನಂತರ ಮುಷ್ಟರನ ಮಗ ತ್ರಿವಿಕ್ರಮನು ಪಟ್ಟಕ್ಕೆ ಬಂದನು.*" ಈತನು 14 
ವಿಶಿಷ್ಠ ವಿದ್ಯೆಗಕಲ್ಲ ಪ್ರಾವೀಣ್ಯತೆಯನ್ನು ಹೊಂದಿದ್ದನು. ತ್ರಿವಿಕ್ರಮನ ನಂತರ ಭೂ ವಿಕ್ರಮನು 
ಅಧಿಕಾರರೂಢನಾಗಿ ಬಾದಾಮಿ ಚಾಳುಕ್ಯ ದೊರೆಯೊಂದಿಗೆ ಉತ್ತಮ ಸಂಬಂಧವನ್ನು 
ಹೊಂದಿದ್ದು ಮಾತ್ರವಲ್ಲದೇ ಪಲ್ಲವ ದೊರೆಯಾದ ಪರಮೇಶ್ರರವರ್ಮನನ್ನು 'ಮಿಳಾಂದೆ'ಎ೦ಬ 
ಸ್ಥಳದಲ್ಲ ಕ್ರಿ.ಪ.67೦ರಲ್ಲ ಪರಾಭವಗೊಳಸಲು ವಿಕ್ರಮಾದಿತ್ಯನಿಗೆ ಸಹಾಯ ಮಾಡಿದನೆಂದು 
ತಿಆದು ಬರುತ್ತದೆ. ಭೂವಿಕ್ರಮನ ಕರಿಯ ಸಹೋದರನಾದ ಮೊದಲನೇ ಪಿವಮಾರನು 
ಕ್ರಿ.ಪ.67೨ರಲ್ಲ ಗಂಗ ಸಾಮ್ರಾಜ್ಯದ ಸಿಂಹಾಸನವನ್ನೇರಿದನು. 


ಈ ಪ್ರದೇಶದಲ್ಲ ಗಂಗ ಸಾಮ್ರಾಜ್ಯದ ಉಗಮದ ಬಗ್ಗೆ ತಿ೬ಯಲು ಈ ಭಾಗದಲ್ಲಿ 
ದೊರೆತಿರುವ ಗಂಗರ ಕುರುಹು ಎಂದರೆ ಕ್ರಿ.ಶ.713ರ ಒಂದನೇ ಪಿವಮಾರನ ತಾಮ್ರಪಟ 
ಶಾಸನ ನಮಗೆ ಪ್ರಮುಖವಾದ ಶಾಸನವಾಗಿದೆ. ಮಂಡ್ಯ ತಾಲೂಕಿನ ಹಲ್ಲೇಗೆರೆ ಶಾಸನವು” 
ಆತನ ಆಜ್ವಕೆಯ ಕಾಲದ ಪ್ರಥಮ ದಾಬಲೆಯಾಗಿದೆ. ಈ ಶಾಸನದಿಂದ ಪಿವಮಾರನು 
ಅಧಿಕಾರಕ್ಕೆ ಬಂದ ವರ್ಷವನ್ನು ಕರಾರುವಕ್ಸಾಗಿ ನಿರ್ಧಾರ ಮಾಡಲು ಹಾಗೂ ತಿಆಯಲು 
ಸಾಧ್ಯವಾಗುತ್ತದೆ. ಹಾಗೂ ಇದು ಆತನ ಆಜ್ವಕೆಯ 34ನೆಯ ವರ್ಷದಲ್ಲ ಹೇರುವುದರಿಂದ 
ಈತನು ಕ್ರಿ.ಪ.67೨ರಲ್ಲ ತನ್ನ ಆಳ್ವಕೆಯನ್ನು ಪ್ರಾರಂಭಸಿದನೆಂದು ತಿಆದು ಬರುತ್ತದೆ. ಈ 
ಶಾಸನದ ಆಧಾರದ ಮೇಲೆ ದುರ್ವೀನೀತನ ಆಳಜ್ವಕೆಯ ಕಾಲವನ್ನು ಸಹ ಸುಮಾರು ಕ್ರಿ.ಶ.5೦೦೨ 
ರಿಂದ 579೨ ಎಂದು ನಿರ್ಧರಿಸಬಹುದಾಗಿದೆ. ಈ ಶಾಸನದ ಅವನೀತನ ಮಗ 
ದುರ್ನೀನೀತನು ತನ್ನ ಮಲಸಹೋದರನಿಂದ ರಾಜ್ಯವನ್ನು ಕಿತ್ತುಕೊಂಡ ವಿಷಯವೇನೂ 
ಪ್ರಸ್ತಾಪವಾಗಿಲ್ಲ. ಈ ಶಾಸನದಲ್ಲ ಕೆರಗೋಡು ಸ್ಥಳಕ್ಕೆ ಅಥವಾ ಪದೇಶಕ್ಷೆ ಸಂಬಂಧಿಸಿದಂತೆ 
ಕೆರಗೋಡು ಮತ್ತು ಇನ್ನಿತರ ಗ್ರಾಮಗಳನ್ನು ಕೆಲವರಿಗೆ ದಾನವಾಗಿ ನೀಡಿದ ವಿಷಯವನ್ನು 
ತಿಆಸುತ್ತದೆ. ಹಾಗೂ ಪಲ್ಲವ ಯುವರಾಜನ ಮಕ್ಕಳಾದ ಜಯ ಮತ್ತು ವೃದ್ಧಿ ಎಂಬುವವರ 
ಕೋರಿಕೆಯ ಮೇರೆಗೆ ಈ ದಾನವನ್ನು ಸೀಡಲಾಗಿದೆಯಂದು ಶಾಸನದಲ್ಪ್ಲ*” ತಿಆಸಲಾಗಿದೆ. 
ಮೊದಲನೇ ಪಿವಮಾರನ ತರುವಾಯ ಅವನ ಮೊಮ್ಮಗನಾದ ಶ್ರೀಪುರುಷನ ಕ್ರಿ.ಪ.7೨6ರಲ್ಲ 
ಅಧಿಕಾರಕ್ಕೆ ಬಂದುದರ ಬದ್ಗೆ ಜವಳ ತಾಮ್ರಶಾಸನವು ಖಚಿತಪಡಿಸುತ್ತದೆ. ಆದರೆ ಒಂದನೆಯ 
ಶಿವಮಾರ ಮತ್ತು ಶ್ರೀಪುರುಷನ ಶಾಸನಗಳಲ್ಲ ಉಲ್ಲೇಖತರಾದ ಈ ವ್ಯಕ್ತಿಗಳಗೆ 


46 


ಸಂಬಂಧಿಸಿದಂತೆ ಜಯ ಮತ್ತು ವೃದ್ಧಿಯರು ಪಲ್ಲವ ಯುವರಾಜನ ಮಕ್ಕಳೆಂದು ಶಾಸನದಲ್ಲಿ 


ಉಲ್ಪೇಣಸಲಾಗಿದೆ.*” 


ಮೊದಲನೇ ಶಿವಮಾರನ ಅನಂತರ ಇವನ ಮೊಮ್ಮಗನಾದ ಶ್ರೀಪುರುಷನು 
ಕ್ರ.ಪ.786ರಲ್ಲ ಅಧಿಕಾರರೂಢನಾದನೆಂದು ನಮಗೆ ದೊರೆತಿರುವ ತಾಮ್ರಶಾಸನದಿಂದ ತಿಆದು 
ಬರುತ್ತದೆ. ಶ್ರೀಪುರುಷನು ಕಂಚಿಯ ಪಲ್ಲವ ಸಾಮ್ರಾಜ್ಯಕ್ಕೆ ಮುತ್ತಿಗೆ ಹಾಕಿ ನಂದಿವರ್ಮನನ್ನು 
ಯುದ್ದ್ಧದಲ್ಲ ಸೋಲಸಿ 'ಪೆರ್ಮಾನಡಿ' ಎಂಬ ಜರುದು ಪಡೆದನು. ಇವನಿಗೆ ಯುದ್ಧದಲ್ಲ 
ಚಾಳುಕ್ಕ ವಂಶದ ಎರಡನೇ ವಿಕ್ರಮಾದಿತ್ಯನು ಸಹಾಯ ಮಾಡಿದನೆಂದು ಕೆಲವು 
ದಾಬಲೆಗಆ೦ದ ತಿಆದು ಬರುತ್ತದೆ. ನಂತರ ಪಾಂಡ ಮನೆತನದ ತೆರಮಾರನು ಗಂಗವಂಶದ 
ರಾಜಕುಮಾರಿಯನ್ನು ಅಪಹರಿಸಿ ಆಕೆಯನ್ನು ವಿವಾಹವಾದನೆಂದು ತಿಆದು ಬರುತ್ತದೆ. ಈ 
ಸಮಯದಲ್ಲ ಶ್ರೀಪುರುಷನು ವಂಬ್ಯೆ ಎ೦ಬ ಸ್ಪಳದಲ್ಲ ಈತನಿಂದ ಪರಾಭವ ಪಡೆದಿದ್ದುದರಿಂದ 
ಮಾನ್ಯಪುರಕ್ಕೆ ಅವನು ರಾಜಧಾನಿಯನ್ನು ವರ್ಗಾಲುಸಿದನೆಂದು ಶಾಸನದಿಂದ 
ತಿಆದುಬರುತ್ತದೆ. ಹಾಗೂ ಬಾದಾಮಿ ಚಾಳುಕ್ಯರನ್ನು ಕ್ರಿ.ಶ.753ರಲ್ಲ ಯುಧದ್ಧದಲ್ಲ 
ಸೋಲಸಿದನ್ನಲ್ಲದೆ ಸಾಮ್ರಾಜ್ಯವನ್ನು ಬಹಳ ವಿಸ್ತಾರವಾಗಿ ವಿಸ್ತರಿಸಬೇಕೆಂಬ ಮಹದಾಸೆಯನ್ನು 
ಹೊಂದಿದ್ದನು. ಆದ್ದರಿಂದ ರಾಷ್ಟ್ರಕೂಟರನ್ನು ಸಹ ಅನೇಕ ಯುಧದ್ಧಗಳಲ್ಲ ಸೋಲಸಿದನೆಂದು 
ಕೆಲವು ದಾಖಲೆಗಳ೦ದ ಸ್ಪಷ್ಟವಾಗುತ್ತದೆ. ಇಂತಹ ಸಂದರ್ಭದಲ್ಲ ರಾಷ್ಟ್ರಕೂಟರ ಮೊದಲನೇ 
ಕೃಷ್ಣು ಮಣ್ಣಿ ಎಂಬ ಪ್ರದೇಶದ ಮೇಲೆ ಆಕ್ರಮಣ ಮಾಡಿದಾಗ ಶ್ರೀಪುರುಷನು ಅವನನ್ನು 
ಬಳ್ಳಾರಿ ಜಲ್ಲೆಯ ಕಂಪಿಲಯವರೆಗೂ ಹಿಮ್ಮೆಟ್ಟಸಿಕೊಂಡು ಹೋದನೆಂದು ಶಾಸನಗಳ೦ದ 
ತಿಆಯುತ್ತದೆ. ಶ್ರೀಪುರುಷನು ಚಾಳುಕ್ಕ ಮತ್ತು ನೊಳಂಬ ರಾಜಮನೆತನದ ರಾಣಿಯರನ್ನು 
ವಿವಾಹವಾಗಿ ವೈವಾಹಿಕ ಸಂಬಂಧವನ್ನು ಹೊಂದಿದನಾದರೂ ನೊಳ೦ಬರು ರಾಷ್ಟ್ರಕೂಟರೊಡನೆ 
ಸೇರಿ ಯುದ್ಧ ಮಾಡಿದನು. ಶ್ರೀಪುರುಷನು ತಾನೇ ಪ್ರತಃ ಉತ್ತಮ ಪಂಡಿತನಾಗಿದ್ದು 
ಸಂಸ್ಥೃತದಲ್ಲ "ಗಜಶಾಸ್ತ್ರ" ಎಂಬ ವೈದ್ಯಶಾಸ್ತ್ರ ಕೃತಿಯನ್ನು ಬರೆದನೆಂದು ತಿಆದುಬರುತ್ತದೆ. 
ಮಂಡ್ಯ ಜಲ್ಲೆಯಲ್ಲ ಈತನಿಗೆ ಸಂಬಂಧಿಸಿದಂತೆ ಮೂರು ಶಾಸನಗಳು ಮಾತ್ರ ಲಭ್ಯವಾಗಿದ್ದು, 
ಇವುಗಳಲ್ಲ ಒಂದು ನಾಗಮಂಗಲ ತಾಲೂಕಿನ ದೇವರಹಳ್ಳಯ ತಾಮ್ರಶಾಸನ ನಮಗೆ 
ದೊರೆತಿದ್ದು*” ಈ ಶಾಸನವು ಸಂಸ್ಥ್ಕೃತ ಭಾಷೆಯಲ್ಲದ್ದು ಶ್ರೀಪುರುಷನ ಕಾಲದವರೆವಿಗೂ ಗಂಗ 


a 
ಎಂದು ಉಲ್ಲೇಖಸಲಾಗಿದೆ. ಮತ್ತು ಇವನು ಮಾನ್ಯಪುರದಲ್ಲ ವಾಸಿಸುತ್ತಿದ್ದನೆಂದು 


ಸಾಮ್ರಾಜ್ಯದ ವಂಶಾವಳಯನ್ನು ತಿಆಸುತ್ತಾ. ಶ್ರೀ ಪುರುಷನನ್ನು 'ಪೃಥ್ಲಿಕೊಂಗುಣಿ ಮಹಾರಾಜ" 


ಉಲ್ಪ್ಲೇಖತವಾಗಿದೆ. ಹಾಗೂ ಈ ಶಾಸನದಲ್ಪ ಖಾಣವಂಶದ ನೀರ್ಗ್ಗುಂ೦ದ ಯುವರಾಜ 
(ದಂಡು) ಮತ್ತು ಅವನ ಮಗ ಪರಮಗೂಳ (ಪೃಥ್ಚಿ ನಿರ್ಗ್ಗುಂದ) ರಾಜನ ಹೆಸರುಗಳು ಸಹ ಈ 


47 


ಶಾಸನದಲ್ಲ ಕಂಡುಬರುತ್ತವೆ. ಶ್ರೀಪುರುಷನಿಗೆ 'ಜನಹಿತದೇವ' ಎಂಬ ಇನ್ನೊಂದು ಹೆಸರಿನ 
ಬಗ್ಗೆಯೂ ಶಾಸನದಲ್ಲ ಉಲ್ಲೇಖಸಲಾಗಿದೆ. ಇವನ ಮೊಮ್ಮಗ ಹಾಗೂ ಆತನ ಸತಿಯಾಗಿದ್ದ 
ಕುಂದಚ್ಟಿ ಇವರುಗಳು ಗ್ರಾಮವನ್ನು ಶ್ರೀಪುರುಷ ಉತ್ತರ ದಿಕ್ಕಿನಲ್ಲ ಹೊಸದಾಗಿ ನಿರ್ಮಿಸಲಾದ 
ಲೋಕತಿಲಕ ಜೈನ ದೇವಾಲಯಕ್ಕೆ ನೀಡಲಾಗಿರುವ ಹಲವಾರು ದಾನಗಳ ಬದ್ದೆ ಶಾಸನವು 
ತಿಆಸುತ್ತದೆ. ದುಗ್ಧಮಾರ. ಶಿವಮಾರ ಮತ್ತು ವಿಜಯಾದಿತ್ಯ ಎಂಬ ಮೂವರು ಮಕ್ಕಳದ್ದು 
ಇವರಲ್ಲ ಒಬ್ಬನಾದ ವಿಜಯಾದಿತ್ಯನು ಚಾಳುಕ್ಕ ವಂಶಕ್ಕೆ ಸೇರಿದ ವಿಜಯಮಹಾದೇವಿಯ 
ಮಗನೆಂದು ಸಹ ಶಾಸನಗಳಂದ ತಿಆದುಬರುತ್ತದೆ. ವಿಜಯ ಮಹಾದೇವಿಯು ಬಾದಾಮಿ 
ಚಾಳುಕ್ಕ ರಾಜನಾದ ವಿಜಯಾದಿತ್ಯನ ಮಗಳೆಂದು ಸಹ ಶಾಸನದಲ್ಲ ಉಲ್ಲೇಖವಾಗಿದೆ. 
ಮಂಡ್ಯ ಜಲ್ಲೆಯ ಮಳವಳ್ಳ ತಾಲೂಕಿನ ಪೂರಿಗಾಅ ಗ್ರಾಮದ ಹೊಲಪವೊಂದರಲ್ಲ ಕಂಡು 
ಬಂದಿರುವ ಶಾಸನದಲ್ಲ ಶ್ರೀಪುರುಷನ ಆಜ್ವಕೆಯ ಕಾಲದಲ್ಲ "ಕೊಂಗಾಣಿಕೆರೆ' ಎಂಬ ಕೆರೆಯನ್ನು 
ನಿರ್ಮಾಣ ಮಾಡಿದುದರ ಮಾಹಿತಿ ಶಾಸನದಿಂದ ತಿಆದುಬರುತ್ತದೆ. ಹಾಗೂ ಕುಂದಸೆಟ್ಟ ಎಂಬ 
ಅಧಿಕಾರಿಯೊಬ್ಬ ವಡಗೆರೆ-30೦ ಎಂಬ ಆಡಳತ ವಿಭಾಗವನ್ನು ಹಾಗೂ ಮುದಗಂದೂರ 
ಸಿಂಗದೇವರಸನು ಪೃವ ಗ್ರಾಮವನ್ನು ಆಳುತ್ತಿದ್ದನೆಂ ಬ ವಿಷಯವನ್ನು ಶಾಸನದಲ್ಲ 
ಪ್ರಸ್ತಾಪಿಸಲಾಗಿದೆ. ಇಂ ನಮಗೆ ದೊರೆಯುವ ಅನೇಕ ವೀರಗಲ್ಲುಗಳ ಶ್ರೀಪುರುಷನು 
ರಾಷ್ಟಕೂಟರ ಮೇಲೆ ಯುದ್ಧ ಮಾಡಿದುದರ ಬಣ್ವೆ ತಿಳಸಿಕೊಡುತ್ತವೆ. ಶ್ರೀಪುರುಷನು 
ರಾಷ್ಟ್ರಕೂಟರನ್ನು ಸೋಲಅಸಿದನಾದರೂ ಅವನ ಶಕ್ತಿ ಮತ್ತು ಸಂಪತ್ತುಗಕೆಲ್ಲಾ ಬಹಳ 
ಕಾಲಕಳೆದಂತೆ ಕುಂಠಿತಗೊಳ್ಳುತ್ತಾ ಇವನು ರಾಷ್ಟ್ರಕೂಟರನ್ನು ಸೋಲಸಲು ಆಂದ್ರ 
ಪ್ರದೇಶದಲ್ಲರುವ ಹೇಮಾವತಿ ಮತ್ತು ಮಡಕಶಿರಾ ಸಮೀಪದಲ್ಪರುವ ಹೆಂಜೇರು ಎಂಬ 


Ry 


ಅ: 


ಸ್ಥಕದಲ್ಲ ಗಂಗರಾಜ್ಯವನ್ನು ರಕ್ಷಿಸಿದನು. ಶ್ರೀಪುರುಷನ ಪ್ರಖ್ಯಾತ ಆಳ್ವಕೆಯುಂದಾಗಿ ರಾಜಕೇಸರಿ, 
ರಣಭಾಜನ, ಭೀಮಕೋಪ, ಕೊಂಗುಣಿ ರಾಜಾಧಿರಾಜ, ಪರಮೇಶ್ವರ ಮೊದಲಾದ 
ಜರುದುಗಳನ್ನು ಪಡೆದುಕೊಂಡಿದ್ದನು. ಇಷ್ಟೇ ಅಲ್ಲದೇ "ಪೃಥ್ಲೀಕೊಂಗುಣಿ ಮುತ್ತರಸ' ಎಂಬ 


ಬರುದಿನಿಂದಲೂ ಪ್ರಖ್ಯಾತಿ ಪಡೆದ ಅರಸನಾಗಿದ್ದನು. 


ಶ್ರೀಪುರುಷನ ಅಧಿಕಾರಾವಧಿಯ ನಂತರ ಎರಡನೇ ಶಪಿವಮಾರನು ಕ್ರಿ.ಶ.786ರಲ್ಲ 
ಗಂಗರ ಸಿಂಹಾಸನವನ್ನೇರಿದನು. ಇವನು ಅಧಿಕಾರಕ್ಷೆ ಬಂದಂತಹ ವರ್ಷವನ್ನು ಜಾವಳ 
ತಾಮ್ರಪಟ ಶಾಸನವು ತಿಅಸುತ್ತದೆ.* ರಾಷ್ಟ್ರಕೂಟರ ರಾಜ ಧೃವನು ಶಿವಮಾರನನ್ನು 
ಮುದಗುಂಡೂರು ಯುದ್ಧದಲ್ಲ ಸೋಲಸಿ ಸೆರೆಹಡಿದನೆಂದು ತಿಆದುಬರುತ್ತದೆ. ಪಿವಮಾರನ 
ಸ್ಥಾನದಲ್ಲ ಧೃವನು ತನ್ನು ಮಗನಾದ ಸ್ತಂಭನನ್ನು ಗಂಗವಾಡಿಯ ರಾಜ್ಯಪಾಲನನ್ನಾಗಿ 
ನೇಮಿಸಿದನು. ಗಂಗವಾಡಿಯ ಆಡಳತವನ್ನು ಸ್ತ್ರಂಭನು ಮಾನ್ಯಪುರದಿಂದಲೇ ಮಾಡಿದನು. 


48 


ಧೃವನು ಮರಣ ಹೊಂದಿದ ನಂತರ ಅವನ ಇಬ್ಬರು ಮಕ್ಕಳ ನಡುವೆ ಅಧಿಕಾರದ ಕಲಹ 
ಉಂಲಾಯುತು. ಈ ರೀತಿಯ ಕಲಹ ಸಂಭವಿಸಿದ್ದರಿಂದ ಮೂರನೇ ಗೋವಿಂದನು ಅಧಿಕಾರಕ್ಕೆ 
ಬಂದನು. ಇವನು ಅಧಿಕಾರಕ್ಕೆ ಬಂದ ನಂತರ ಪಿವಮಾರನು ಇನ್ನು ಮುಂದೆ ತನ್ನನ್ನು 
ಬೆಂಬಅಸುತ್ತಾನೆಂಬ ಮಹದಾಸೆಯಿಂದ ಮೂರನೇ ಗೋವಿಂದನು ಅವನನ್ನು ಜಡುಗಡೆ 
ಮಾಡಿದನು. ಆದರೆ ಪಿವಮಾರನು ಸ್ತಂಭನಿಗೆ ಬೆಂಬಲವನ್ನು ನೀಡಿದನು. ಇದರಿಂದಾಗಿ 
ಮೂರನೇ ಗೋವಿಂದನ ವಿರುದ್ಧ ಯುದ್ಧ ಮಾಡಿದ ಸ್ತಂಭನು ಯುದ್ದದಲ್ಲ ಸೋಲುತ್ತಾನೆ. 
ಹಾಗಾಗಿ ಮೂರನೇ ಗೋವಿಂದನು ಶಿವಮಾರನನ್ನು ಪುನಃ ಬಂಧನಕ್ಲೊಳಪಡಿಸುತ್ತಾನೆ. 
ಗಂಗವಾಡಿ ಪ್ರದೇಶದ ಅಧಿಕಾರವನ್ನು ಪಶಿವಮಾರನ ಮಗನಾದ ಯುವರಾಜ ಮಾರಸಿಂಹನಿಗೆ 
ಕ್ರ.ಪ.79೨೮6ರಲ್ತ ಅಧಿಕಾರ ವಹಿಸಿಕೊಡಲಾಲುತು. ಇದಾದ ನಂತರ ಸ್ಪಂಭನಿಗೂ ಮತ್ತು 
ಮುಮ್ಮಡಿ ಗೋವಿಂದನಿಗೂ ಯುದ್ಧ ನಡೆದು ಯುದ್ಧದಲ್ಲ ಸ್ತಂಭನು ಸೋಲನ್ನು 
ಅನುಭವಿಸುತ್ತಾನೆ. ಆದರೂ ಗೋಪವಿಂದನು ತನ್ನು ಹೃದಯ ವೈಶಾಲ್ಯತೆಯಿಂದ ಸ್ರಂಭನನ್ನು 
ಪುನಃ ಗಂಗವಾಡಿಯ ಪ್ರಾಂತ್ಯಾಧಿಕಾರಿಯನ್ನಾಗಿ ನೇಮಿಸುತ್ತಾನೆ. ಇಮ್ಮಡಿ ಪಶಿವಮಾರನು 
ಕ್ರ.ಶ.816ರ್ತ ಅಮೋಘವರ್ಷನೊಡನೆ ನಡೆದ ಯುಧ್ಧದಲ್ಲಿ ಮರಣ ಹೊಂದಿದನೆಂದು 
ತಿಆದುಬರುತ್ತದೆ. ಶಿವಮಾರನು ತನ್ನು ಜೀವಿತಾವಧಿಯ ಕಾಲದ ಮುಕ್ಲಾಲು ಭಾಗ ರಾಷ್ಟ್ರಕೂಟರ 
ಕಾರಾಗೃಹದಲ್ಲ ಕಳೆದನಾದರೂ, ಇವನು ಸಾಹಿತ್ಯ ಮತ್ತು ಧಾರ್ಮಿಕ ಚಟುವಟಕೆಗಳಲ್ಲ 
ಆಸಕ್ತಿಯುಳ್ಳವನಾಗಿದ್ದನು. ಹಾಗೂ ಈತನು ಅನೇಕ ಧಾರ್ಮಿಕ ಸಂಸ್ಥೆಗಳಿಗೆ ದಾನ ಕೊಟ್ಟನು. 
ಮತ್ತು ಗಜಾಷ್ಟ, ಸೇತುಬಂಧ ಗ್ರಂಥಗಳನ್ನು ರಚನೆ ಮಾಡಿದನು. ಶಿವಮಾರನು ಜೈನಧರ್ಮದ 
ಅನುಯಾಲುಯಾಗಿದ್ದು, ಶ್ರವಣಬೆಳಗೊಳದ ಚಂದ್ರಪ್ರಭ ಬಸದಿಯನ್ನು ನಿರ್ಮಿಸಲು 
ಸಹಾಯಕನಾದನೆಂದು ಜೈನ ದಾಬಲೆಗಳ೦ಂದ ನಮಗೆ ತಿಆದುಬರುತ್ತದೆ. ಶ್ರೀರಂಗಪಟ್ಟಣದ 
ಗಂಜಾಂ ತಾಮ್ರಶಾಸನದಲ್ಲ ಹರಿವರ್ಮನ ಮಗನಾದ ಮಾರಸಿಂಹ ಎರೆಯಪ್ಪನ ಅಳಜ್ವಕೆಯ 
ಕಾಲದಲ್ಲ ಆತನ ಅನುಮತಿಯುಂದ ಕಲಅನೊಳಂಬಾಧಿರಾಜ ಕೊಲ್ಪ್ಲಯರಸ ಮತ್ತು ಆತನ 
ಮಗನೂ ಸೇರಿ ಅರ್ಪೋರೆ ಗ್ರಾಮದ ರಾಜನಾದ ಪೆನ್ನಾಡಿ ಎಂಬುವವನಿಗೆ 'ತಿಪ್ಲೆರೂರು' 
ಗ್ರಾಮವನ್ನು ದಾನವಾಗಿ ನೀಡಿದ ಬಗ್ಗೆಯೂ ಶಾಸನದಲ್ಲ ಉಲ್ಲೇಖವಾಗಿದೆ. ಇಮ್ಮಡಿ 
ಶಿವಮಾರನ ಮಗನಾದ ಮಾರಸಿಂಹನು ರಾಜ್ಯಾಡಳತ ಮಾಡದೇ ಇದ್ದನು. ಏಕೆಂದರ ಆತನು 
ಯುವರಾಜನಿದ್ದಾಗಲೇ ಮರಣ  ಹೊಂದಿದನೆಂದು ತಿಆದುಬರುತ್ತದೆ. ಮಾರಸಿಂಹನ 
ಸಹೋದರನಾದ ಪೃಥ್ಣೀಪತಿಯು ಇನ್ನೂ ಬಾಲಕನಾಗಿದ್ದುದ್ದರಿಂದ ಗಂಗರ ಸಿಂಹಾಸನವನ್ನು 
ಪಿವಮಾರನು ತನ್ನ ತಮ್ಮನಾದ ವಿಜಯಾದಿತ್ಯನಿಗೆ ಬಟ್ಟುಕೊಡುತ್ತಾನೆ. ಆದರೆ ವಿಜಯಾದಿತ್ಯನು 


49 


ತನಗೆ ರಾಜಕೀಯ ಬೇಡವೆಂದು ತನ್ನು ಮಗನಾದ ಮೊದಲನೇ ರಾಚಮಲ್ಲನನ್ನು 
ಸಿಂಹಾಸನರೂಢನಾಗಿ ಮಾಡುತ್ತಾನೆ. 


ಮೊದಲನೇ ರಾಚಮಲ್ಲನು ಸಿಂಹಾಸನರೂಢನಾಗುತ್ತಾನೆ. ಇವನು ರಾಜನಾದ ತಕ್ಷಣ 
ರಾಷ್ಟ್ರಕೂಟರಿಂದ ಪ್ವತಂತ್ರನಾಗಲು ಪ್ರಯತ್ನಿಸಿ, ನೊಳ೦ಬರೊಂದಿಗೆ ವೈವಾಹಿಕ ಸಂಬಂಧವನ್ನು 
ಬೆಳೆಸುತ್ತಾನೆ.5” ತನ್ನ ಮಗಳಾದ ಜಾಯಛ್ಲೆಯನ್ನು ನೊಳಂಬ ರಾಜ ಹೊಳಲ್ಲೋರನಿಗೆ ಕೊಟ್ಟು 
ವಿವಾಹ ಮಾಡುತ್ತಾನೆ. ಇಂತಹ ಸಂದರ್ಭದಲ್ಲ ರಾಷ್ಟ್ರಕೂಟರ ಅಮೋಘವರ್ಷನು ತನ್ನು 
ರಾಜ್ಯಪಾಲ ಬಂಕೇಶನ ನೇತೃತ್ವದಲ್ಲ ರಾಚಮಲ್ಲನ ಮೇಲೆ ಯುಧ್ಯಕ್ಕೆ ಸೈನ್ಯ ಕಳುಹಿಸಿದನು. 
ರಾಚಮಲ್ಲನು ಈ ಯುದ್ದದಿಂದ ಗೆದ್ದರೂ ಸಹ ಗಂಗವಾಡಿಯನ್ನು ಸಂಪೂರ್ಣವಾಗಿ ತನ್ನು 
ಅಧೀನದಲ್ಲಿ ಇಟ್ಟುಕೊಳ್ಳುವಲ್ಲಿ ವಿಫಲನಾದನು. ಆದ್ದರಿಂದ ರಾಚಮಲ್ಲನ ನಂತರ ಇವನ 
ಮಗನಾದ ಎರೆಗಂಗ  ಕ್ರಿ.ಶ.843ರಲ್ತ್ಪ ಸಿಂಹಾಸನವನ್ನೇರಿದನು. ಅಮೋಘವರ್ಷನು 
ಗಂಗವಂಶದ ರಾಜಕುಮಾರಿ ಚಂದ್ರಲಲ್ಲೆಯನ್ನು ವಿವಾಹವಾದುದರಿಂದ ಗಂಗರೊಡನೆ 
ಸಂಬಂಧ ಬೆಳೆಸಿಕೊಂಡಿದ್ದನು. ಎರೆಯಂಗನ ಶಹಪುತ್ತನಾದ ಎರಡನೇ ರಾಚಮಲ್ಲನು 
ಕ್ರ.ಪ.87೦ರಲ್ಲ ಉತ್ತರಾಧಿಕಾರಿಯಾದನು. ಇವನು ಅಧಿಕಾರಕ್ಷೆ ಬಂದಂತಹ ಸಂದರ್ಭದಲ್ಲ 
ಈತನ ವಿರುದ್ಧ ನೊಳಂಬ ಮಹೇಂದ್ರನು ಯುಧ್ಯಕೆ ಬರುತ್ತಾನೆ. ಇಂತಹ ಸಂದರ್ಭದಲ್ಲ 
ಅವನನ್ನು ರಾಚಮಲ್ಲನು ಎದುರಿಸಬೇಕಾಯುತು. ಇವನ ನಂತರ ಕ್ರಿ.ಶ.8೨5ರಲ್ಲ ಬೂತುಗನ 
ಮಗ ಇಮ್ಮಡಿ ಎರೆಯಂಗನು ಮಹೇಂದ್ರನನ್ನು ಸೋಲಆಸಿ ಗಂಗರು ಕಳೆದುಕೊಂಡಿದ್ದ 
ರಾಜಕೀಯ ಪ್ರದೇಶಗಳನ್ನು ಮತ್ತೆ ಹಿಂದಕ್ಷೆ ಪಡೆದುಕೊಳ್ಳುತ್ತಾನೆ. 


ಮದ್ದೂರು ತಾಲೂಕಿನ 'ತೈಲೂರು ಗ್ರಾಮದ ಶಾಸನ'ವು*' ತಿಆಸುವಂತೆ ತಾಯಲೂರು 
ಗ್ರಾಮದ ಗಾವುಂಡಸ್ವ್ತಾಮಿಯ ಮಗ ನಾಗಮ್ಮಯ್ಯನು ಶಿಲಾಮಯವಾದ ದೇವಾಲಯವನ್ನು 
ಕಟ್ಟಸಿದ ಬಗ್ಗೆ ಉಲ್ಲೇಣಸುತ್ತದೆ. ಪ್ರಸ್ತುತ ಶಾಸನದಲ್ಲ ಕ್ರಿ. ಶ.8೨5-೨6ರಲ್ಲ ನೊಳಂಬ 
ಅಧೀನನಾದ ಮಹೇಂದ್ರನನ್ನು ಎರೆಯಪ್ಪ ಕೊಂದನೆಂದು ತಿಅಸುತ್ತದೆ. ಈ ಶಾಸನದಿಂದ 
ಅಧಿಪನು ಪ್ರತಂತ್ರವಾಗಿ ಆಳುತ್ತಿದ್ದಂತೆ ಶಾಸನದಲ್ಲ ಉಲ್ಪೇಬವಿದೆ.*” ಶ್ರೀರಂಗಪಜ್ದಣದಲ್ಲ 
ಹರಿಯುವ ಕಾವೇರಿ ನದಿಯ ಉತ್ತರ ದಡದ ಸಮೀಪವಿರುವ ಗದ್ದೆಯಲ್ಲ ದೊರೆತಿರುವ ಇಮ್ಮಡಿ 
ರಾಚಮಲ್ಲನ 34ನೇ ವರ್ಷದ ೨-1೦ನೇ ಶತಮಾನದ ಶಾಸನದಲ್ಲ ಕೇಸಿಗನೆಂಬ ಅಧಿಕಾರಿಗೆ 
ಪೆರ್ಬಾನಪಲ್ಲಯನ್ನು ಖರೀದಿಸಲು ಅನುಮತಿ ದೊರಕಿರುವ ಬಗ್ಗೆ ಶಾಸನದಲ್ಲ ಕಂಡುಬರುತ್ತದೆ. 
ಏಕೆಂದರೆ ಈತನಿಗೆ ತಲೆಸಿರೆ ಎಂಬ ಸ್ಥಳದಲ್ಲ ನದಿಗೆ ಅಣೆಕಟ್ಟು ಕಟ್ಟುವ ಸಲುವಾಗಿ ಅಧಿಕಾರ 
ನೀಡಲಾಗಿತ್ತೆಂದು ಶಾಸನದಲ್ಲ ತಿಃಸಲಾಗಿದೆ. ಎರೆಯಪ್ಪರಸನಿಗೆ ಮೂರು ಜನ ಮಕ್ಕಳದ್ದರು. 


50 


ಅವರುಗಳೆಂದರೆ, ನರಸಿಂಹ (ಕ್ರಿ.ಪ.೨1೨-೨೭5ರ), ಕಕ್ಷೆಯ ಗಂಗ ಅಥವಾ ಮುಮ್ಮಡಿ ರಾಚಮಲ್ಲ 
(ಕ್ರಿ.ಪ.೨3೭-೨36) ಹಾಗೂ ಇಮ್ಮಡಿ ಬೂತುಗ (ಕ್ರಿ.ಶ.೨36-೨6೦) ಇವರುಗಳಲ್ಲ ಒಬ್ಬರ 
ನಂತರ ಒಬ್ಬರು ಅಧಿಕಾರಕ್ಷೆ ಬಂದರಲ್ಲದೇ ಗಂಗರ ಸಾಮ್ರಾಜ್ಯವನ್ನು ಮುನ್ನಡೆಸಿ ತಲಕಾಡನ್ನು 
ಸಂರಕ್ಷಿಸುತ್ತಾ ಬಂದರು. ಇಮ್ಮಡಿ ಬೂತುಗನು ಬದ್ದೆಗದೇವನ ಮಗಳಾದ 
ರೇವಕನಿಮ್ಮಡಿಯನ್ನು ವಿವಾಹವಾಗಿದ್ದುದ್ದರಿಂದ, ಮುಮ್ಮಡಿ ಅಮೋಘವರ್ಷನು ಇವನಿಗೆ 
ಸಿಂಹಾಸನವನ್ನೇರಲು ಸಹಾಯ ಮಾಡಿದನು. ಹಾಗಾಗಿ ಬೂತುಗನು ಕ್ರಿ.ಶ.೨36ರಲ್ಲ 
ಮುಮ್ಮಡಿ ಕೃಷ್ಣ ಮತ್ತು ಬದ್ದೆಗದೇವರಸು ಗೋವಿಂದನ ವಿರುದ್ಧ ಬಂಡಾಯವೆದ್ದಾಗ ಈ 
ಯುದ್ದದಲ್ಲ ಬೂತುಗನು ಸಹಾಯ ಮಾಡಿದನು. ಗಂಗರು ರಾಷ್ಟಕೂಟರಿಗೆ 
ಸ್ನೇಹಿತರಾಗಿದ್ದಲ್ಲದೇ ಅವರ ಮುಂದಿನ ರಾಜಕೀಯ ಕ್ಷೇತ್ರಕ್ಕೆ ಸಹಾಯಕರಾದರು. ಬೂತುಗನ 
ಪರಾಕ್ರಮಕ್ಷೆ ಮಾರುಹೋದಂತಹ ಮುಮ್ಮಡಿ ಕೃಷ್ಣನು ಅವನಿಗೆ ಬನವಾಸಿ-120೦೦, ಬೆಳ್ಟೊಲ- 
300, ಪುಲಗೆರೆ-30೦೦, ಕಿಪುನಾಡು-7೦ ಮತ್ತು ಬಾಗಿನಾಡು-7೦ಅನ್ನು ಉಡುಗೊರೆಯಾಗಿ 
ಕೊಟ್ಟನು. ಬೂತುಗನಿಗೆ ಯುಧ್ಧದಲ್ಲಿ ಸಹಾಯ ಮಾಡಿದ ಮಣಲಾರನಿಗೆ ಇವನ ಸಾಹಸಕ್ಷಾಗಿ 
ಮುಮ್ಮಡಿ ಕೃಷ್ಣನು ಅವನ ನೆಜ್ಚನ ನಾಯಿ ಕಾಆಯನ್ನು ಆತಕೂರು-12 ಪ್ರದೇಶವನ್ನು 
ಕಾಣಿಕೆಯಾಗಿ ಬೂತುಗನು ನೀಡಿದನು. 


ಬೂತುಗನು ಜೈನಧರ್ಮಕ್ಷೆ ಸೇರಿದವನಾಗಿದ್ದು ಈತನು ಉತ್ತಮ ಪಂಡಿತನೂ 
ಆಗಿದ್ದನು. ಬೂತುಗನ ಮರಣಾನಂತರ ಅವನ ಮಗ ಮರುಳದೇವನು ಸ್ವಲ್ಪಕಾಲದವರೆಗೆ ಅಳ್ವಕೆ 
ಮಾಡಿದನು. ಇವನ ನಂತರ ಇಮ್ಮಡಿ ಮಾರಸಿಂಹನು ಸಾಮ್ರಾಜ್ಯದ ಆಡಳತವನ್ನು 
ವಹಿಸಿಕೊಂಡನು. ಬೂತುಗನ ತರುವಾಯ ಕಲ್ಯಾಣಿ ಚಾಳುಕ್ಯರು ಪ್ರಬಲರಾಗಿ ರಾಷ್ಟ್ರಕೂಟರ 
ಆಡಳತವನ್ನು ಕೊನೆಗಾಣಿಸಿದನು. ಇದರ ನಂತರ ಇಮ್ಮಡಿ ಮಾರಸಿಂಹನು ರಾಷ್ಟ್ರಕೂಟ 
ದೊರೆಯಾದ ನಾಲ್ಲನೇ ದೊರೆ ಮುಮ್ಮಡಿ ಕೃಷ್ಣನ ಮೊಮ್ಮಗನನ್ನು ಬಾಣಾಪುರದಲ್ಲ 
ಪಟ್ದಾಭಿಷಕ್ತನಾಗಿ ಮಾಡಲು ಸಹಾಯ ಮಾಡಿದನು. ಹಾಗಾಗಿ ಕಲ್ಯಾಣಿ ಚಾಳುಕ್ಯರ ಮೊದಲ 
ದೊರೆ ಇಮ್ಮಡಿ ತೈಲಪನ ಕೃಪೆಗೆ ಮುಮ್ಮಡಿ ಮಾರಸಿಂಹನು ಪಾತ್ರನಾದನು. ಮುಮ್ಮಡಿ 
ಮಾರಸಿಂಹನು ಕ್ರಿ.ಶ.೨೦63 ರಿಂದ ಕ್ರಿ.ಶ.೨74ರವರೆಗೆ ಪ್ರಬಲವಾಗಿ ಆಳ್ವಕೆ ನಡೆಸಿದನು. ಇವನು 
ಮಾಡಿದ ಪಮುಖ ಸಾಧನೆಯೆಂದರೆ ನೊಳಂ೦ಬರನ್ನು ಸೋಲಪಿ "'ನೊಳಂ೦ಬಾಂತಕ' ನೆಂಬ 
ಬರುದು ಪಡೆದನು. ಇವನ ಮಂತ್ರಿಯಾದ ಚಾವುಂಡರಾಯನು ಶ್ರವಣಬೆಕಗೊಳದಲ್ಲ ಬೃಹತ್‌ 
ಪಮಾಣದ ಏಕಶಿಲಾ ಬಾಹುಬಆ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಭಾರತೀಯ ಶಿಲ್ಪಕಲಾ 
ಇತಿಹಾಸದಲ್ಲ ಗಂಗ ಸಾಮ್ರಾಜ್ಯದ ಹೆಸರು ಅಮರವಾಗಿ ಉಳಯುವಂತೆ ಮಾಡಿದ್ದಾನೆ. 
ಮಾರಸಿಂಹನಿಗೆ ಸತ್ಯವಾಕ್ಯ್ಕ, ನಾಲ್ಲನೇ ರಾಚಮಲ್ಲ, ರಕ್ಕಸಗಂಗ ಮತ್ತು ಗೋವಿಂದರಸುನ 


51 


ವಿರುದ್ಧವಾಗಿ, ನಾಲ್ಲನೇ ರಾಚಮಲ್ಲನ ಪರವಾಗಿ ಸಹಾಯ ಮಾಡಿದನು. ಆಂತರಿಕ ಕಲಹಗಳ 
ಬದ್ಗೆ ತಿಆದಿದ್ದ ಚಾಳುಕ್ಯ ಮನೆತನದ ತೈಲಪನು ಈ ವಂಶದ ಆಡಳತದಲ್ಲ ಮಧ್ಯ ಪ್ರವೇಶ 
ಮಾಡಿ ಎಲ್ಲರನ್ನೂ ಸೋಲಆಸಿ ಗಂಗರ ಸಾಮ್ರಾಜ್ಯವನ್ನು ಚಾಳುಕ್ಕರ ಸಾಮ್ರಾಜ್ಯದೊಳಗೆ 
ಸೇರಿಸಿಕೊಂಡನು. ಹೀಗಾಗಿ ಗಂಗರ ರಾಜಕೀಯ ಇತಿಹಾಸವನ್ನು ತಿಆದುಕೊಳ್ಳಲು ಮಂಡ್ಯ 
ಜಲ್ಲೆಯ ಶಾಸನಗಳು ಸಾಕಷ್ಟು ರೀತಿಯಲ್ಲ ನಮಗೆ ಸಹಾಯಕವಾಗುತ್ತದೆ. 


ಚೋಳರು 


ಮಂಡ್ಯ ಜಲ್ಲಾ ಪ್ರದೇಶದಲ್ಲ ಚೋಳ ವಂಶವು ಮೊದಲನೇ ರಾಜರಾಜನಿಂದ 
ಆರಂಭವಾಗಿ ಮೊದಲನೇ ಕುಲೋತ್ತುಂಗ ಚೋಳನವರೆಗೂ ಅಂದರೆ ಒಂದು ಶತಮಾನದ 
ಕಾಲದವರೆಗೂ ಮುಂದುವರಿಯುತ್ತದೆ.” ಗಂಗ ಮನೆತನದ ಅಆಜ್ವಕೆಯನ್ನು ಕೊನೆಗಾಣಿಸಿ 
ಚೋಳರು ತಲಕಾಡನ್ನು ಅವರ ವಶಕ್ಷೆ ತೆಗೆದುಕೊಂಡು ತಲಕಾಡನ್ನು ಒಂದನೇ ರಾಜರಾಜ 
(ಕ್ರಿ.ಶ.೨85-1016)ನ ನೆನಪಿಗಾಗಿ ರಾಜರಾಜಪುರವೆಂದು ಪುನರ್‌ನಾಮಕರಣ ಮಾಡಿದ್ದರು. 
ಪಾಂಡವಪುರ ತಾಲೂಕಿನ ಜನಕುರು ಗ್ರಾಮದ ಪ್ರವಾಸಿ ಮಂದಿರಕ್ಕೆ ಹೋಗುವ 
ದಾರಿಯಲ್ಪರುವ ವೀರಗಲ್ಲು ಶಾಸನವು್‌" ತಿಆಸುವಂತೆ ಕ್ರಿ.ಶ.1011ರಲ್ಲ ಈ ಪ್ರದೇಶವನ್ನು 
ರಾಜರಾಜದೇವನು ಅಳ್ವಕೆ ಮಾಡುತ್ತಿದ್ದಾಗ ಚಿಕ್ಕವಂಗಲ ಎಂಬ ಸ್ಥಳದಲ್ಲ ಬಂಗ ಎರೆಯಮ್ಮನ 
ಮಗ ನಾಗಯ್ಯನೆ೦ಂಬ ವೀರನು ತುರುಗಳನ್ನು ಸಂರಕ್ಷಿಸುವ ಕಾರ್ಯದಲ್ಲ ಮರಣ ಹೊಂದಿದ 
ವಿಷಯವನ್ನು ತಿಅಸುತ್ತದೆ. ಇಲ್ಲ ರಾಜರಾಜನೆಂದರೆ ಬಹುಶಃ ಚೋಳರಾಜನಿರಬಹುದೆಂದು 
ಹೇಳಲಾಗಿದೆ. ಚೋಳ ವಂಶದ ಮೊದಲನೇ ರಾಜರಾಜನು ಠೀ ಪ್ರದೇಶವನ್ನು ಅಳ್ವಕೆ 
ಮಾಡುತ್ತಿದ್ದಾಗ ಪಂಚ ಮಹಾರಾಯನೆಂಬ ಮಹಾದಂಡನಾಯಕನು ವೆಂಗಿಮಂಡಲ ಮತ್ತು 
ಗಂಗಮಂಡಲವನ್ನು ಆಳ್ವಕೆ ಮಾಡುತ್ತಿದ್ದನೆಂದು ತಿಆದುಬರುತ್ತದೆ ಹಾಗೂ ಚೋಳರಾಜನು ತನ್ನ 
ಪರಾಕ್ರಮದಿಂದಾಗಿ ತುಳುವ, ಕೊಂಕಣ ಮತ್ತು ಬೆಳವೊಲ ಪ್ರದೇಶಗಳನ್ನು ಗೆದ್ದುಕೊಂಡ 
ಕಾರಣದಿಂದಾಗಿ ಮುಮ್ಮಡಿ ಚೋಳನು (ರಾಜರಾಜನ) 'ಗಂಧವಾರಣಿ' ಎಂಬ ಬರುದು 
ಪಡೆದುಕೊಂಡನೆಂದು ಈ ಶಾಸನವು ತಿಳಸಿಕೊಡುತ್ತದೆ. ಮದ್ದೂರು ತಾಲೂಕಿನ 
ವೈದ್ಯನಾಥಪುರದ ವೈದ್ಯನಾಥೇಶ್ವರ ದೇವಾಲಯ ಪ್ರಾಕಾರದಲ್ಲರುವ ಸೂರ್ಯನಾರಾಯಣದ 
ದೇವಾಲಯದ ಗೋಡೆಯ ಮೇಅರುವ ಶಾಸನವು” ಮೊದಲನೇ ರಾಜೇಂದ್ರಚೋಳನ ಕಾಲಕ್ಕೆ 
ಸೇರಿದುದಾಗಿದೆ. ಇಲ್ಲ ರಾಜೆಂದ್ರ ಚೋಳನ್ನು 'ವಿಜಯೋತ್ಸುಂಗವರ್ಮ'ನೆಂದು ಕರೆದು ವಿದ್ಯಾಧರ 
ತೋರಣಂ, ಒತ್ತೊಳಪುನ ಮಣಿ, ತವಮುಂಕನ ಮಣಿ ಇನ್ನೂ ಮೊದಲಾದ ಜರುದು 


ಬಾವಅಗಳ೦ದ ಗೌರವಿಸುವುದು ಶಾಸನದಲ್ಲ ಕಂಡುಬಂದಿದೆ. ಶ್ರೀರಂಗಪಟ್ಟಣ ತಾಲೂಕಿನ 


52 


ಬೊಮ್ಮಲೂರು ಅಗ್ರಹಾರದ ಹೊಲದಲ್ಲ ಕಂಡುಬಂದಿರುವ ತಮಿಳು ಶಾಸನವು” ಕ್ರಿ.ಶ.1೦2- 
೦3ರಲ್ಲ ಚೋಳ ರಾಜನಾದ ಕುಲೋತ್ತುಂಗ ಚೋಳನು ತನ್ನ 33ನೇಯ ಆಳಜ್ವಕೆಯ ವರ್ಷದಲ್ಲಿ 
ತನ್ನು ಅಧೀನದಲ್ಲಿ ಮಾಂಡಲೀಕನಾಗಿದ್ದ ಪೋಮನ್‌ ಇರಾಮನ್‌ ಎಂಬಾತನು ವಾನವಾನೆ 
ಮಾದೇವಿ ಚತುರೇದ ಮಂಗಲದ ವ್ಯಾಪ್ಲಿಯಲ್ಲ ಬರುವ ಸಿರಿಯ ಕಲ್ಲಸತವಾಡಿ ಎಂಬ 
ಗ್ರಾಮದಲ್ಲನ ಕೆರೆಯ ಕಛ್ಟೆಯನ್ನು ಜೋರ್ಣೋದ್ದಾರಗದೊಳಸಿದ್ದರ ಬಣಧ್ವೆ ಶಾಸನದಲ್ಲ 


ಉಲ್ಪೇಣಸಲಾಗಿದೆ.*” 


ಗಂಗರ ನಂತರ ದೀರ್ಪಕಾಲ ಆಳದ ಚೋಳರ ಹಳೇಬೂದನೂರು ಶಾಸನದಲ್ಲ"್‌ 
ರಕ್ಕಸಗಂಗನು 100೦4ರಲ್ಲ ರಾಜೇಂದ್ರನ ಮಾಂಡಲಕನಾಗಿದ್ದನೆಂದು ಉಲ್ಲೇಖಸಲಾಗಿದೆ. ಆಗ 
ಮಂಡ್ಯ ಪ್ರದೇಶವು ಚೋಳರ ಮುಡಿಗೊಂಡ  ಚೋಳಮಂಡಲಕ್ಕೆ ಸೇರಿದ್ದಾಗಿದ್ದು 
ರಾಜೇಂದ್ರಚೋಳನ ಒಳನಾಡಿನಲ್ಲತ್ತು. ಮದ್ದೂರಿನ ದೇಸೇಶ್ವರ ದೇವಾಲಯಕ್ಕೆ ರಾಜೇಂದ್ರ 
ಚೋಳನು ದಾನವನ್ನು ನೀಡಿರುವುದು ತಿಆದು ಬರುತ್ತದೆ. ಏಕೆಂದರೆ ಈ ದೇವಾಲಯವನ್ನು 
ಕಟ್ಟದ್ದು ಕ್ರಿ.ಶ.೨82ರಲ್ಲ"” ಶ್ರೀರಂಗಪಣ್ಟಣದ ಮೊಮ್ಮೂರು ಅಗ್ರಹಾರವನ್ನು ಬಹುಶಃ ಚೋಳರ 
ಕಾಲದಲ್ಲ ನಿರ್ಮಾಣವಾಯುತೆಂದು ತಿಆದು ಬರುತ್ತದೆ. ಇದನ್ನು ವಾನವಾನದ ಮಾದೇವಿ 
ಅಗ್ರಹಾರ (ಚತುರ್ಮೇದಿಮಂಗಲಂ) ಎಂದು ಕರೆದಿದ್ದು ಇದು ಚೋಳ ರಾಣಿಯೊಬ್ಬಳ 


ಸ್ಕರಣೆಗಾಗಿ ಸ್ಥಾಪಿಸಲಾಗಿದೆಯೆಂದು ತಿಆದು ಬರುತ್ತದೆ. 


ಚೋಳರ ಕಾಲದ ಶಾಸನಗಳು ಮಂಡ್ಯ ಜಲ್ಲೆಯಲ್ಲ ದೊರೆತಿರುವುದು 
ಕಡಿಮೆಯಾದರೂ ಅವರ ಆಡಳತವು ಈ ಒಂದು ಪ್ರದೇಶದಲ್ಲ ಬಲವಾಗಿ ಸ್ಥಾಪಿಸಲ್ಪಟ್ಟದ್ದಿತೆಂದು 
ಇಲ್ಲ ದೊರೆತಿರುವ ತಮಿಳು ಶಾಸನಗಳ೦ದ ನಮಗೆ ತಿಆದು ಬರುತ್ತದೆ. ಅವರು ಜಾರಿಗೆ ತಂದ 
ಆಡಳತ ವ್ಯವಸ್ಥೆಯು ಈ ಪ್ರದೇಶಗಳಲ್ಲ ಎಷ್ಟರಮಣ್ಟಗೆ ಪ್ರಬಲವಾಗಿತ್ತೆಂದರೆ ಮುಂದೆ ಅಸ್ತಿತ್ರಕ್ಕೆ 
ಬಂದ ಹೊಯ್ದಕ ಮತ್ತು ವಿಜಯನಗರ ಅರಸರ ಕಾಲದವರೆವಿಗೂ ತಮಿಳು ಭಾಷೆಯೇ ಈ 
ಭಾಗದಲ್ಲ ಆಡಳತ ಭಾಷೆಯಾಗಿ ಮುಂದುವರಿಯುತು. ಹೀಗಾಗಿ ಸುಮಾರು 11ನೇ ಶತಮಾನದ 
ಶಾಸನದಲ್ಲ ಕುಂದೂರು ಪ್ರದೇಶದಲ್ಲ ಆಳ್ವಕೆ ಮಾಡುತ್ತಿದ್ದ ಕನ್ನಯ್ಯನ ಮಗನಾದ ರಾಜೇಂದ್ರ 
ಚೋಳನು ತುರುಗೋಳಕದಲ್ಲ ಕಾದಾಡುತ್ತಾ ಮಡಿದ ವಿಷಯವನ್ನು ಶಾಸನದಲ್ಲ ಉಲ್ಲೇಖಸಿದ್ದು, 
ಜಲ್ಲೆಯ ಚೋಳರ ಆಡಳತವು ಎಷ್ಟು ಪ್ರಭಾವ ಜೀರಿತ್ರಂದು ಅವರ ಶಾಸನಗಳ 


ಅಧ್ಯಯನದಿಂದ ತಿಆದುಬರುತ್ತದೆ. 


53 


ಹೊಯ್ದಳರು 


ಮಂಡ್ಯ ಜಲ್ಲೆಯಲ್ಲ ಆಳ್ವಕೆ ಮಾಡಿದಂತಹ ರಾಜಮನೆತನಗಳಲ್ಲ ಹೊಯ್ದಕರು ಸಹ 
ಪ್ರಮುಖರು. ಚೋಳರ ನಂತರ ಜಲ್ಲೆಯಲ್ಲ ಹೋೊಯ್ದಳರು ಅಧಿಕಾರಕ್ಷೆ ಬರುತ್ತಾರೆ. ಇವರು 14ನೇ 
ಶತಮಾನದವರೆವಿಗೂ ಇಲ್ಲ ಆಳ್ವಕೆ ಮಾಡುತ್ತಾರೆ. ಹೊಯ್ದಳರು ಕಲ್ಯಾಣಿ ಚಾಲುಕ್ಯರ 
ಸಾಮಂತರಾಗಿ ಆಳ್ವಕೆ ನಡೆಸುತ್ತಿರುತ್ತಾರೆ. ಚಾಲುಕ್ಕರ ಅವನತಿಯ ನಂತರದಲ್ಲ ಹ್ಥತಂತ್ರರಾಗಿ 
ಕರ್ನಾಟಕದ ದಕ್ಷಿಣ ಭಾಗಗಳನ್ನು ಮತ್ತು ತಮಿಳುನಾಡಿನ ಕೆಲವು ಭಾಗಗಳಲ್ಲ ಆಳ್ವಕೆ 
ಮಾಡಿದ್ದಾರೆ.“” ಈ ವಂಶದಲ್ತ್ಪ ವಿಷ್ಣುವರ್ಧನ, ಇಮ್ಮಡಿ ಬಲ್ಲಾಳ ಮತ್ತು ಮುಮ್ಮಡಿ 
ಬಲ್ಲಾಳರಂತಹ ಪ್ರಖ್ಯಾತ ದೊರೆಗಳದ್ದರು. ಹಾಗೂ ಇವರ ಕಾಲದಲ್ಲ ಕರ್ನಾಟಕದ ಧಾರ್ಮಿಕ 
ಮತ್ತು ಸಾಂಸ್ಕೃತಿಕ ಇತಿಹಾಸದಲ್ಲ ಅತ್ಯಂತ ಮಹತ್ವಪೂರ್ಣವಾದ ಕಾಲವಾಗಿತ್ತಲ್ಲದೇ, 
ಜೈನಧರ್ಮ ಮತ್ತು ವೈಷ್ಣವ ಧರ್ಮಗಳು ಹೆಚ್ಚು ಪಖ್ಯಾತಿ ಪಡೆದುಕೊಂಡವೆಂದು ಹೇಳಬಹುದು. 
ಹಾಗೂ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅಧಿಕ ಪ್ರೋತ್ಸಾಹ ನೀಡಿ ಅವರದೇ ಆದ 
ಕೊಡುಗೆಯನ್ನು ನೀಡಿದ್ದಾರೆ. 


ಕರ್ನಾಟಕವನ್ನು ಆಆದ ರಾಜಮನೆತನಗಳಲ್ಲ ಹೊಯ್ದಳರು ಬಹಳ ಪ್ರಮುಖರಾದವರು 
ಕಲ್ಯಾಣಿ ಚಾಲುಕ್ಕರ ಸಾಮಂತರಾಗಿದ್ದ ಇವರು ಅವನತಿ ಕಾಲದಲ್ಲಯೇ ಪ್ಪತಂತ್ರರಾಗಿ ಆಳ್ವಕೆ 
ಮಾಡತೊಡಗಿದರು. ಕ್ರಿ.ಶ. 100೦೦ದಲ್ಪ್ಲ ಪ್ರಾರಂಭವಾದ ಇವರ ರಾಜಕೀಯ ಆಡಳತ ಕ್ರಿ.ಶ. 
1336ರವರೆಗೆ ಅಂದರೆ ಸು. 30೦ ವರ್ಷಗಳಗೂ ಹೆಚ್ಚು ಕಾಲ ಸುಭದ್ರವಾಗಿತ್ತು. ಆದರೆ ಇವರ 
ಆರಂಭಕ ಇತಿಹಾಸದ ಬಗ್ಗೆ ಸಷ್ಟವಾದ ದಾಬಲೆಗಣಲ್ಲ. ಹೋಯ್ದಕರ ಮೂಲ ಪುರುಷ ಸಹ 
ಅಥವಾ ನೃಪಕಾಮನೆಂದು ತಿಆದು ಬರುತ್ತದೆ. ಇವರ ಪ್ರಾರಂಭದ ರಾಜಕೀಯ ಇತಿಹಾಸದ 
ಬಣ್ದೆ ಐತಿಹಾಸಿಕವಾದಂತಹ ಪೃಷ್ಟ್ಠನೆ ನೀಡುವ ದಾಬಲೆಗಳಲ್ಲ."' ಆದರೆ ಇವರ ಕಾಲದ 
ಶಾಸನಗಳಲ್ಲ ಸಳನೇ ಅವರ ಮೂಲ ಪುರುಷ ಎಂದು ಉಲ್ಲೇಖತವಾಗಿರುವುದು ಕಂಡು 
ಬರುತ್ತದೆ. ಲಊಯುಸ್‌ ರೈಸ್‌ ಹಾಗೂ ಮತ್ತಿತರರು ಹೇಳುವಂತೆ ಇವರ ಮೂಲನೆಲೆ ಶಶಾಕಪುರ 
ಅಥವಾ ಸೊಸೆಯೂರು. ಇದನ್ನು ಚಿಕ್ಷಮಗಳೂರು ಜಲ್ಲೆ ಮೂಡಿಗೆರೆ ತಾಲೂಕಿನ ಠಗಿನ 
'ಅಂಗಡಿ' ಎಂಬ ಸ್ಥಳವೆಂದು ಗುರುತಿಸಲಾಗಿದೆ."” ಪ್ರಾಚೀನ ಕಾಲದಲ್ಲ ಇದೊಂದು ವ್ಯಾಪಾರ 
ಕೇಂದವಾಗಿತ್ತು. ಈ ಸೊಸೆವೂರನ್ನು ಉಲ್ಲೇಖಸುವ ಅನೇಕ ಶಾಸನಗಳವೆ."” ಹೊಯ್ದಳರ 
ರಾಜ್ಯದ ಸ್ಥಾಪನೆಗೆ ಕಾರಣವಾದ ರೋಚಕವಾದ ಘಟನೆಯೊಂದು ಅತ್ಯ೦ತ ಜನಪ್ರಿಯವಾಗಿ, 
ಅಂದಿನಿಂದ ಇಂದಿನವರೆವಿಗೂ ಜನಮನದಲ್ಲ ಸ್ಥಿರವಾಗಿ ಉಳದು ಬಂದಿರುವ ಘಟನೆಯೆಂದರೆ, 
ಸಕನು ಸೊಸೆಯೂರಿನಲ್ಲ ಗುರುಕುಲದ ಸುದತ್ತಾಚಾರ್ಯರೆಂಬ ಜೈನ ಗುರುಗಳ ಹತ್ತಿರ 


54 


ವ್ಯಾಸಂಗ ಮಾಡುತ್ತಿದ್ದಾಗ. ಹುಅಯೊಂದು ಅಲ್ಲಗೆ ಪ್ರವೇಶಿಸಿದಾಗ ಜೈನ ಮುನಿಗಳು ಸಳನಿಗೆ 
'ಪೊಯ್‌ ಸಳ' ಎಂದು ಆಜ್ಞಾಪಿಸುತ್ತಾರೆ. ಅವರ ಆಜ್ಞೆಯ ಮೇರೆಗೆ ಸಳನು ಹುಅಯನ್ನು 
ಕೊಂದು ತನ್ನ ಶೌರ್ಯವನ್ನು ಮೆರೆಯುತ್ತಾನೆ. ಈ ಘಟನೆಯುಂದಲೇ ಸಳನು ಹೊಯ್‌-ಸಳ, 
ಹೋೊಯ್ದಕನಾದನೆಂಬ ಪ್ರತೀತಿ ಪಡೆಯುತೆಂದು ಹೇಳಬಹುದು. ಇದೇ ಹೆಸರು ಮುಂದೆ ಅವರ 
ಸಾಮ್ರಾಜ್ಯಕ್ಸೂ ಸೇರ್ಪಡೆಯಾಲಯುತು. ಈ ಘಟನೆಯನ್ನು ಹಲವಾರು ಶಾಸನಗಳೂ 
ಉಲ್ಲೇಖಸುತ್ತವೆ.“" ಕೃಷ್ಣರಾಜಪೇಟಿ ತಾಲೂಕಿನ ಅಗ್ರಹಾರ ಬಾಚಹಳ್ಳಯ ಕ್ರಿ.ಶ.12೨1ರ 
ಶಾಸನದಲ್ಪ"” ಮುನಿಯೊಬ್ಗನು 'ಹೋೊಯ್‌ಸಳ' ಎಂದು ಕೂಗಿದ ತಕ್ಷಣ ಹೆಬ್ದು೨ಯನ್ನು 
ಪೋಯ್ದಕ ಅಥವಾ ಸಳನು ಕೊಂದ ಕಾರಣದಿಂದಾಗಿ ಈತನ ವಂಶಕ್ಕೆ ಪೊಯ್ದಕ-ಹೋಯ್‌ಸಳಕ 
ಅಥವಾ ಹೊಯ್ದಕ ಎಂಬ ಹೆಸರು ಬಂದಿತೆಂದು ಹಾಗೂ ಈೇ ವಂಶದ ಮೊದಲ 
ರಾಜವಿನಯಾದಿತ್ಯನೆಂದು ಶಾಸನದಲ್ಲ ತಿಆಸಲಾಗಿದೆ. 


ಈ ಜಲ್ಲೆಯಲ್ಲ ದೊರೆತಿರುವ ಹೋೊೋಯ್ದಕ ಕಾಲದ ಶಾಸನಗಳಲ್ಲ ಹೊಯ್ದಳ 
ವಂಶಾವಳಯನ್ನು ವಿನಯಾದಿತ್ಯನಿಂದ ಆರಂಭಿಸಿ ಇಮ್ಮಡಿ ನರಸಿಂಹನವರೆಗೆ ನೀಡಲಾಗಿದೆ. 
ಹೊೋಯ್ದಕ ವಂಶದ ಅರಸರು ಸೇವುಣರಂತೆ ತಾವು ಯಾದವ ನಾರಾಯಣ ಕುಲಕ್ಷೆ 
ಸೇರಿದವರೆಂದು ಕೆಲವೊಂದು ಶಾಸನದಲ್ಲ ಉಲ್ಲೇಖಸಿದ್ದಾರೆ. ಹೊಯ್ಸಳರು ಪ್ರತಂತ್ರರಾಗಿ 
ರಾಜ್ಯಾಜ್ವಕೆಯನ್ನು ಪ್ರಾರಂಭ ಮಾಡಿದಾಗ ಅವರಿಗೆ ರಾಜ್ಯಾಡಳತವು ತುಂಬಾ ಸ್ಲಷ್ಷಕರವಾದ 
ಸನ್ನಿವೇಶವಿತ್ತು. ಏಕೆಂದರೆ ದಕ್ಷಿಣ ಭಾರತದ ಎಲ್ಲೆಡೆಯಲ್ಲೂ ಬೇರೆ ಬೇರೆ ರಾಜಮನೆತನಗಳು 
ಅಧಿಕಾರ ಪಡೆದುಕೊಳ್ಳಲು ಹೋರಾಟ ಮಾಡುತ್ತಿದ್ದರು. ರಾಷ್ಟ್ರಕೂಟರು ಮತ್ತು ಚೋಳರು ತಮ್ಮ 
ಅಧಿಕಾರವನ್ನು ಉಳಸಿಕೊಳ್ಳಲು ಹಲವಾರು ಯುದ್ಧಗಳನ್ನು ಮಾಡುತ್ತಿದ್ದರು. ಅಂದು ಆಳ್ವಕೆ 
ಮಾಡುತ್ತಿದ್ದ ಪಮುಖ ರಾಜಮನೆತನಗಳೆಂದರೆ ತಲಕಾಡಿನ ಗಂಗರು ಮತ್ತು ನೊಳಂ೦ಬರು 
ತಮ್ಯ ಬಣಗಳನ್ನು ಆಗಾಗ ಬದಲಾಯುಸುತ್ತಾ ರಾಜಕೀಯವಾಗಿ ಅಸ್ಲಿರವಾಗಿದ್ದರು"” ಆದರೆ 
ಇವರು ಅಧಿಕ ಕಾಲ ರಾಷ್ಟ್ರಕೂಟರ ಮಾಂಡಲೀಕ ಅರಸರಾಗಿಯೇ ಆಡಳತ ನಡೆಸಿದ್ದಾರೆ. 
ಇಂತಹ ರಾಜಕೀಯ ಅಸ್ಥಿರತೆಯನ್ನು ಉಪಯೋಗಿಸಿಕೊಂಡು ಹೊಯ್ದಕರು ಪ್ರಾರಂಭದಲ್ಲಿ 
ಒಂದು ಚಿಕ್ಕದಾದ ವ್ಯಾಪ್ತಿಯೊಳಗೆ ರಾಜ್ಕಾಡಳತ ಪ್ರಾರಂಭಸಿದರು. ಆರಂಭದಿಂದಿಡಿದು 
ವಿಷ್ಣುವರ್ಧನನ ತಂದೆ ಎರೆಯಂಗನ ಕಾಲದವರೆವಿಗೂ ಸಹ ರಾಷ್ಟ್ರಕೂಟರ ಮತ್ತು ಕಲ್ಯಾಣಿ 
ಚಾಳುಕ್ಯರ ಅಧೀನದಲ್ಲಯೇ ಮುಂದುವರಿದು ರಾಜ್ಯಭಾರ ಮಾಡುತ್ತಿದ್ದರು. ಅಂದಿನ 
ಸನ್ನಿವೇಶದಲ್ಲ ಬಹಳ ಪ್ರಬಲರಾಗಿದ್ದಂತಹ ಕಲ್ಯಾಣಿ ಚಾಳುಕ್ಯರ ಆಡಳತದಲ್ಲ ಹೊಯ್ದಳರು 
ಪ್ರಾರಂಭಕ ರಾಜರಾಗಿದ್ದರು. ಆದರೆ ಅವರ ಜೊತೆಗೂಡಿ ಹೋಯ್ದಕರು ಹಲವಾರು ಯುದ್ದ್ಧದಲ್ಲ 
ಭಾಗವಹಿಸಿ ನಿರ್ಣಾಯಕವಾದ ಗೆಲುವನ್ನು ಸಾಧಿಸಿದ್ದರೆಂದು ಕೆಲವು ಶಾಸನಗಳ 


55 


ಅಧ್ಯಯನದಿಂದ ತಿಆದುಬರುತ್ತದೆ. ಈ ರೀತಿಯ ಯುಧದ್ಧಗಳಿಂದಲೇ ಹೋೊಯ್ದಳರು ತಮ್ಮ 
ಭದವಾದ ಬುನಾದಿಯನ್ನು ಅಥವಾ ತಳಹದಿಯನ್ನು ಹಾಕುತ್ತಾ ತಮ್ಮ ದಾರಿಯನ್ನು 
ಸುಗಮವಾದ ರೀತಿಯಲ್ಲ ತಲುಪಿದರೆಂದು ಹೇಳಬಹುದು. ಇದರಿಂದಾಗಿ ಅವರ ರಾಜಕೀಯ 
ಅನುಭವದಿಂದ ಯುಧದ್ಧಗಳಲ್ಲ ಹಿಡಿತ ಸಾಧಿಸುವ ಕಲೆಯು ಅವರಿಗೆ ಬಂದಿತೆಂದು 
ಹೇಳಬಹುದು. 


ಆರಂಭ ಕಾಲದಲ್ಲ ಹೊಯ್ದಳರು ಪಶ್ಚಿಮ ಘಟ್ಟಗಳಲ್ಲ ಸಾಮಾನ್ಯವಾದ ಮುಖ್ಯಸ್ಥರಂತೆ 
ಪ್ರಾಯಶಃ ಸಳ-ನೃಪಕಾಮನ ಕಾಲದಲ್ಲ ಅಧಿಕಾರದ ವ್ಯಾಪ್ತಿಯನ್ನು ಪ್ರಾರಂಭ ಮಾಡಿದರೆಂದು 
ತಿಆದು ಬರುತ್ತದೆ. ನಂತರ ನೃಪಕಾಮನು ಕ್ರಿ.ಶ.10೦6 ರಿಂದ 1045ರವರೆಗೆ ದೀರ್ಪಕಾಲವಾಗಿ 
ಆಳ್ವಿಕೆ ಮಾಡಿದನೆಂದು ತಿಆದು ಬರುತ್ತದೆ. ಈತನ ಮಗನಾದ ವಿನಯಾದಿತ್ಯನು 
ಉತ್ತರಾಧಿಕಾರಿಯಾಗಿ ಆಜ್ವಕೆಯನ್ನು ಕ್ರಿ.ಶ.1046 ರಿಂದ 1098ರವರೆಗೆ ಆಜ್ವಕೆ ಮಾಡುತ್ತಾನೆ. 
ಇವನು ಸುಮಾರು 5೦ ವರ್ಷಗಳ ಕಾಲ ಅಆಳ್ವಕೆ ಮಾಡಿದನು. ಇವನು ವೇಲಾಪುರ ಅಂದರೆ 
ಬೇಲೂರನ್ನು ತನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡನು. ಹಾಗೂ ತನ್ನು ಸಾಮ್ರಾಜ್ಯವನ್ನು 
ಬಲಪಡಿಸಿಕೊಂಡನು. ಅನಂತರ ರಾಜಧಾನಿಯನ್ನು ಹಳೇಬೀಡಿಗೆ ವರ್ಗಾಲಯುಸಿಕೊಂಡನು. 
ಇವನ ಆಡಳತದ ಕಾಲವು ಅತ್ಯಂತ ಪ್ರಮುಖವಾದ ಕಾಲವಾಗಿತ್ತು. ಇವನ ಕಾಲದಲ್ಲ 
ಚೋಳರು ತಲಕಾಡನ್ನು ಅಕ್ರಮಿಸುತ್ತಾರೆ. ಅಲ್ಲದ್ದ ಗಂಗರನ್ನು ತಲಕಾಡಿನಿಂದ ಓಡಿಸುತ್ತಾರೆ. 
ಇತ್ತ ಕಡೆ ಚೋಳರು ಮತ್ತು ಕಲ್ಯಾಣಿ ಚಾಳುಕ್ಕರು ತಮ್ಮ ತಮ್ಮ ರಾಜ್ಯಗಳನ್ನು ವಿಸ್ತಾರ 
ಮಾಡಿಕೊಳ್ಳುವ ಸಲುವಾಗಿ ಯುಧದ್ಧಗಳಲ್ಲ ತೊಡಗಿರುತ್ತಾರೆ. ಇಂತಹ ಸಂದರ್ಭದಲ್ಲ 
ಗಂಗವಾಡಿಯಲ್ಲ ಆಳುತ್ತಿದ್ದ ಗಂಗರ ಕ್ರಮೇಣವಾಗಿ ಕಣ್ಕರೆಯಾದರು. ಗಂಗವಾಡಿಯು ಸಹ 
ಬಹುತೇಕವಾಗಿ ವಿನಯಾದಿತ್ಯನ ಹತೋಟಗೆ ಒಳಪಟ್ಟತು. ವಿನಯಾದಿತ್ಯನು ಕಲ್ಯಾಣಿ 
ಚಾಲುಕ್ಕರ ಮಾಂಡಲೀಕನಾಗಿದ್ದರಿಂದ ಅವರೊಡನೆ ಸೇರಿ ಚೋಳರೊಂದಿಗಿನ ಹಲವಾರು 
ಯುದ್ಧಗಳಲ್ಲ ಭಾಗವಹಿಸಿದನು. ಇದಾದ ನಂತರ ಈತನು ಚೆಂಗಾಳ್ಟರು. ಕೊಂಗಾಳ್ವರು. 
ಹೊಂ೦ಬುಜದ ಶಾಂತರಸರು ಮತ್ತು ಮಲೆನಾಡಿನ ಕದಂಬರನ್ನು ಸೋಲಸುವುದರ ಮೂಲಕ 
ರಾಜ್ಯವನ್ನು ವಿಸ್ತಾರ ಮಾಡಿಕೊಂಡನು. 


ವಿನಯಾದಿತ್ಯನ ಮಗನಾದ ಎರಯಂಗನು ಕ್ರಿ.ಶ.10೨8 ರಿಂದ 11೦2ರವರೆಗೆ ಆಳ್ವಕೆ 
ಮಾಡಿ ಅಕಾಲ ಮರಣಕ್ಕೀಡಾದನು. ಇವನು ತನ್ನ ತಂದೆಯ ಕಾಲದಲ್ಲಯೇ ಒಬ್ಬ ಶ್ರೇಷ್ಠ 


ದಂಡನಾಯಕನಾಗಿದ್ದನು. ಚಾಲುಕ್ಕರ ವಿಕ್ರಮಾದಿತ್ಯನ ಜೊತೆ ಉತ್ತರದ ದಂಡಯಾತ್ರೆಗಳಲ್ಲ 


ಭಾಗವಹಿಸಿ ಚಿತ್ರಕೂಟ, ಕಳಂಗ ಮತ್ತು ಧಾರಾ ರಾಜರನ್ನು ಸೋಲಸಿ ಪ್ರಖ್ಯಾತಿ 


56 


ಪಡೆದುಕೊಂಡಿದ್ದನು. ಇಷ್ಟೇ ಅಲ್ಲದೇ ಯುವರಾಜನಾಗಿದ್ದಾಗಲೇ ಅವನ ತಂದೆಯ ಜೊತೆ ಸೇರಿ 
ರಾಜಕೀಯದಲ್ಲ ಅನುಭನ ಪಡೆದುಕೊಂಡಿದ್ದನು. ಇಷ್ಟೇ ಅಲ್ಲದೇ ಹಲವಾರು ಯುಧದ್ಧಗಳಲ್ಲ 
ಭಾಗವಹಿಸಿದ್ದನು. ಈ ವೇಳೆಗಾಗಲೇ ಹೊಯ್ದಕ ರಾಜರು ಅನೇಕ ಜರುದುಗಳನ್ನು ಸಹ 
ಗಳಸಲು ಪ್ರಾರಂಭಸಿದರು. ಕೆಲವು ಶಾಸನಗಳು ಇವನನ್ನು ಮಹಾಮಂಡಳೇಶ್ವರನೆಂದು ಕರೆದು 
ಇವನು ದ್ಹಾರಾವತಿಯಿಂದ ಆಳುತ್ತಿದ್ದನೆಂದು ಹೇಳುತ್ತದೆ."' ಎರಯಂಗಸಿಗೆ ಏಚಲದೇವಿ ಮತ್ತು 
ಮಹಾದೇವಿಯರೆ೦ಬ ಇಬ್ಬರು ಅರಸಿಯರಿಗೆ ಒಂದನೇ ಬಲ್ಲಾಳ. ವಿಷ್ಣುವರ್ಧನ ಮತ್ತು 
ಉದಯಾದಿತ್ಯ ಎಂಬ ಮೂವರು ಗಂಡು ಮಕ್ಕಆದ್ದರು. ಎರೆಯಂಗನ ಮರಣಾನಂತರ 
ಒಂದನೇ ಬಲ್ಲಾಳನು ಅಧಿಕಾರಕ್ಷೆ ಬಂದನು. ಇವನು ತನ್ನು ಸಹೋದರರಾದ ವಿಷ್ಣುವರ್ಧನ 
ಮತ್ತು ಉದಯಾದಿತ್ಯನ ನೆರವಿನಿಂದ ಪರಾಮಾರ ವಂಶದ ಜಗದ್ದೇವನನ್ನು ಯುದ್ದ್ಧದಲ್ಲ 
ಸೋಲಸಿ ಹಿಮೈಟ್ಲಸಿದನು. (ಕ್ರಿ.ಶ.11೦೦) ಕೃಷ್ಣರಾಜಪೇಟಿ ತಾಲೂಕಿನ ಮಾರುಗೇನಹಳ್ಳಯ 
ವೀರಗಲ್ಲು ಶಾಸನವು ಕ್ರಿ.ಶ.1೦3ರಲ್ಲ ಹೊೋಯ್ತ್ದಕ ರಾಜ ಒಂದನೇ ಬಲ್ಲಾಕನು ಗಂಗವಾಡಿ 
೨6,೦0೦೦ ಆಡಳತ ವಿಭಾಗದ ಮೇಲೆ ತನ್ನು ಹತೋಟಯನ್ನು ಸ್ಥಾಪಿಸಿಕೊಂಡ ಬದ್ದೆ ವಿವರ 
ನೀಡುತ್ತದೆ." ಎರೆಯಂಗನ ಮೊದಲ ಮಗ ಒಂದನೇ ಬಲ್ಲಾಳನು ಕ್ರಿ.ಶ.1೦೭ರಲ್ಲ ಅಧಿಕಾರ 
ವಹಿಸಿಕೊಂಡು ಕ್ರಿ.ಶ.1೦6ರವರೆಗೆ ಆಜ್ವಕೆ ಮಾಡಿದನು. ಇವನು ಸಹ ಅಕಾಲ ಮರಣಕೆ 
ತುತ್ತಾದ ಸಂದರ್ಭದಲ್ಲ ಕ್ರಿ.ಶ.1106ರಲ್ತ ಇವನ ತಮ್ಮನಾದ ಬಟ್ಟದೇವ ಎ೦ಬ ಹೆಸರಿನಿಂದ 
ಕರೆಯಲಾಗುತ್ತಿದ್ದ ವಿಷ್ಣುವರ್ಧನನು ಅಧಿಕಾರಕ್ಷೆ ಬಂದನು. ಕ್ರಿ.ಶ.1೦8ರಲ್ಲ ವಿಷ್ಣುವರ್ಧನನು 
ಸಿಂಹಾಸನವನ್ನೇರಿ ಸುಮಾರು ಕ್ರಿ.ಶ.1148ರವರೆವಿಗೂ ಆಳ್ವಕೆ ಮಾಡುತ್ತಾನೆ. ಹೊಯ್ದಳ 
ಸಾಮ್ರಾಜ್ಯದ ರಾಜರ ಆಳಜ್ವಕೆಯಲ್ಲಿ ವಿಷ್ಣುವರ್ಧನನು ರಾಜಕೀಯವಾಗಿ ಮತ್ತು 
ಆಡಳತಾತ್ಕಕವಾಗಿ ಅತ್ಯಂತ ಜನಪ್ರಿಯ ರಾಜನಾಗಿದ್ದನು. ಗಂಗವಾಡಿ ಪ್ರದೇಶವನ್ನು 
ಆಕ್ರಮಿಸಿಕೊಂಡಿದ್ದ ಚೋಳರನ್ನು ಕ್ರಿ.ಶ.1114ರಲ್ಲ ಯುದ್ಧದಲ್ಲ ಸೋಲಆಸಿ ತಲಕಾಡಿನಿಂದ 
ಅವರನ್ನು ಹೊರಹಾಕದನು. ಇದರಿಂದಾಗಿ ವಿಷ್ಣುವರ್ಧನನಿಗೆ "'ತಲಕಾಡುಗೊಂಡ' ಎಂಬುದಾಗಿ 
ಬರುದು ಬಂದಿತು. ಚೋಳರು ಯುದ್ದ್ಧದಲ್ಲ ಸೋತರೂ ಸಹ ತಲಕಾಡಿನಿಂದ ಹೊರಹೋಗಲು 
ಒಪ್ಪದ ಚೋಳರ  5ಸಾಮಂತನಾದ ಆದಿಯಮ ಮತ್ತು ದಂಡನಾಯಕನಾದ 
ನರಸಿಂಹವರ್ಮರನ್ನು ಮತ್ತೆ ಯುದ್ದದಲ್ಲ ಸಂಪೂರ್ಣವಾಗಿ ಸೋಲಸಿ ಅವರನ್ನು 
ಕಂಚಿಯವರೆವಿಗೂ ಹಿಮ್ಮೆಟ್ಟಸಿಕೊಂಡು ಹೋಗುವ ಈ ಅಪಾರ ಸಾಧನೆಯನ್ನು ಅರೆತಿಪ್ಟೂರಿನ 
ಕ್ರಿ.ಪ.1117ರ ಶಾಸನವು ವಿವರವಾಗಿ ತಿ೪ಸುತ್ತದೆ."” ಈ ರೀತಿಯ ವಿಜಯವನ್ನು ಪಡೆದ 
ವಿಷ್ಣುವರ್ಧನನು ತಲಕಾಡಿನಲ್ಲ 'ಕೀರ್ತಿನಾರಾಯಣ' ದೇವಾಲಯವನ್ನು” ಮತ್ತು 
ಬೇಲೂರಿನಲ್ತ್ಲ 'ವಿಜಯನಾರಾಯಣ' ಅಥವಾ 'ಚನ್ನಕೇಶವ' ದೇವಾಲಯವನ್ನು ಕಟ್ಟಸಿದನೆ೦ಂದು 


57 


ಶಾಸನದಲ್ಲ ಉಲ್ಪೇಖವಾಗಿದೆ."' ಹಾಗೂ ಈತನು ಚೋಳರ ಅಧೀನದಲ್ತದ್ದ 
ನೊಕಂಬವಾಡಿಯನ್ನು ಯುದ್ದ್ಧದಲ್ಲ ಜಯುಸಿ ತನ್ನದಾಗಿಸಿಕೊಂಡನು. ಹಾಗಾಗಿ 
ವಿಷ್ಣುವರ್ಧನಸಿಗೆ 'ನೊಳ೦ಬವಾಡಿಗೊಂಡ' ಎಂಬ ವಿರುದು ಪ್ರಾಪವಾಲುತು.”* ವಿಷ್ಣುವರ್ಧನನ 
ಕಾಲಕ್ಲಾಗಲೇ ಚೋಳರ ಸಾಮ್ರಾಜ್ಯ ಅವನತಿಯ ಹಾದಿಯನ್ನಿಡಿದಿತ್ತು. ಇದಾದ ನಂತರ 
ಚೋಳರ ಸಂತತಿ ನಿರ್ಣಾಮವಾಲಯುತು ಎಂದು ಹೇಳಬಹುದು. ಚೋಳರ ನಂತರ 
ವಿಷ್ಣುವರ್ಧನನು ಚಾಲುಕ್ಯರ ವಿಕ್ರಮಾದಿತ್ಯನನ್ನು ಕ್ರಿ.ಶಗ8ರಲ್ಲ ಯುದ್ಧದಲ್ಲ ಸೋಪಅಸಿದ 
ಹಾಗೂ ಚಾಲುಕ್ಕರು ಈ ಯುದ್ಧದಿಂದಾಗಿ ಸೋಲನ್ನು ಒಪ್ಪಿಕೊಳ್ಳಬೇಕಾಯುತು. ಇವರಾದ 
ನಂತರ ವಿಷ್ಣುವರ್ಧನನಿಗೆ ಗೋವಾದ ಕದಂಬರು, ಹಾನಗಲ್ಪ್ಲನ ಕದಂಬರು ಸೋತು 
ಶರಣಾದರು. 


ವಿಷ್ಣುವರ್ಧನನು ಹೊಯ್ದಳರಲ್ಲ ಬಹಳ ಪ್ರಮುಬನಾದ ವ್ಯಕ್ತಿ ಇವನು ಧೀರನು. 
ಶೂರನೂ ಹಾಗೂ ಮುತ್ನದ್ದಿಯೂ ಆಗಿದ್ದನು. ಇವನ ಮೊದಲ ಹೆಸರು ಬಟ್ಟದೇವ. ಇವನು ಶ್ರೀ 
ವೈಷ್ಣವ ಮತವನ್ನು ರಾಮಾನುಜರ ಪ್ರಭಾವದಿಂದ ಪ್ರೀಕರಿಸಿದ್ದರಿಂದ ಬಟ್ಟದೇವ ಅಗಿದ್ದವನು 
ವಿಷ್ಣುವರ್ಧನನಾದ ಶೇತ ತಮಿಳುನಾಡಿನಲ್ಪ ತೊಂದರೆಗೊಳಗಾಗಿ ಶ್ರೀ 
ರಾಮಾನುಜಾಚಾರ್ಯರು ವಿಷ್ಣುವರ್ಧನನ ಆಶ್ರಯ ಬೇಡಿ ಬಂದಾಗ ಅವರಿಗೆ ಆಶ್ರಯ ನೀಡಿ 
ಗೌರವದಿಂದ ಕಾಣುತ್ತಾನೆ. ಇವನು ಕೂಡ ವೈಷ್ಣವ ಮತಕ್ಕೆ ಮತಾಂತರವಾಗುವ ಮೂಲಕ 
ಧರ್ಮಸಹಿಷ್ಣುಕನಾಗುತ್ತಾನೆ. ಹಾಗೂ ವೈಷ್ಣವ ಧರ್ಮಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾನೆ. 
ಹಾಗೂ ಇವನ ಪತ್ನಿಯಾದ ಶಾಂತಲೆಯು ಹಾಗೂ ಅವನ ದಂಡನಾಯಕನಾದ ಗಂಗರಾಜನು 
ನಿಷ್ಠಾವಂತ ಜನಭಕ್ತರಾಗಿ ಜೈನಧರ್ಮಕ್ಕೆ ಅನುಯಾಲುಗಳಾಗುತ್ತಾರೆ. ಇವರಿಗೂ ಸಹ 
ವಿಷ್ಣುವರ್ಧನನ ಕಾಲದಲ್ಲ ಅಧಿಕವಾಗಿ ಶೈವ, ವೈಷ್ಣವ ಮತ್ತು ಜೈನ ದೇವಾಲಯಗಳು 
ಅಧಿಕವಾಗಿ ನಿರ್ಮಾಣವಾದವು. ವೈಷ್ಣವ ಮತ್ತು ಜೈನ ದೇವಾಲಯಗಳು ಅಧಿಕವಾಗಿ 
ನಿರ್ಮಾಣವಾದವು. ಉದಾ:- ತಲಕಾಡು, ಬೇಲೂರು, ಮೇಲುಕೋವಟಿ, ದೊಡ್ಡಗದ್ದವಳ್ಳಿ. ಮರೆ 
ಇನ್ನೂ ಮುಂತಾದ ಕಡೆಗಳಲ್ಲ ಶೈವ. ವೈಷ್ಣವ ಮತ್ತು ಜೈನ ಬಸದಿಗಳು ನಿರ್ಮಾಣವಾದವು. 


ಬೆಳಗೊಳವನ್ನು ವಿಷ್ಣುವರ್ಧನನು ಆಳ್ವಕೆ ಮಾಡುತ್ತಿದ್ದಾಗ ಬೆಕಗೊಳಕ್ಕೆ ಈತನು 
'ಚತುರ್ಮೇದಿಮಂಗಲಮ್‌' ಎಂದು ಕರೆದಿರುವುದು ಶಾಸನಗಳ ಉಲ್ಲೇಬವಾಗಿದೆ. 
ಕೃಷ್ಣರಾಜಪೇಟಿಯ ಕ್ರಿ.ಶ.117ರ ಶಾಸನದಲ್ಲ ಹೋೊಯ್ದಳಕ ವಿಷ್ಣುವರ್ಧನನು ಆಳ್ವಕೆ 
ಮಾಡುತ್ತಿದ್ದಂತಹ ಸಂದರ್ಭದಲ್ಲ ಕಬ್ಬ್ದಾಹು-10೦೦ದ ವ್ಯಾಪ್ಲಿಯಲ್ಲದ್ದ "ಮಾಳಗೆ' ಎಂಬ ಆಡಳತ 


ವಿಭಾಗವನ್ನು ಪಟ್ಟದ ರಾಣಿಯಾದ ಶಾಂತಲಾದೇವಿಯು ತನ 


ಸಿ ಮೈದುನನನ್ನು 


58 


ನಿಯಂತ್ರಣದಲ್ಲಟ್ಟು ತಾನೇ ಸ್ವತಃ ಆಳ್ವಕೆ ಮಾಡುತ್ತಿದ್ದುದರ ಬಣ್ಣೆ ಶಾಸನವು ತಿಆಸುತ್ತದೆ. 
ಕೃಷ್ಣರಾಜಪೇಟಿ ತಾಲೂಕಿನ ಹೊಸಹೊಳಲಅನ ಮತ್ತೊಂದು ಶಾಸನದಲ್ಲ ಕ್ರಿ.ಶ.1118ರಲ್ಲಿ 
ಗಂಗವಾಡಿ-೨6೦೦೦ ಪ್ರದೇಶದಲ್ಲ ಹೊಯ್ದಳರೇ ಅಆಳ್ವಕೆ ಮಾಡುತ್ತಿದ್ದರೆಂದು ಶಾಸನದಲ್ಲ 
ಉಲ್ಲೇಖಸಿದೆ ಹಾಗೂ ಕತ್ತರಿಘಟ್ಟ ಎ೦ಬ ಸ್ಥಳದಲ್ಲ ನೊಳಂಬನಸೆಟ್ಟ ಅಥವಾ ದೋರಸಮುದದ 
ಪಟ್ಟಣಸ್ಪಾಮಿ ಎಂಬುವವರ ಪತ್ನಿಯಾದ ದೇವಿಕಲ್ಲೆಯು ಒಂದು ತ್ರಿಕೂಟ ಜನಾಲಯವನ್ನು 


3 


ಕಟಪಸಿದ ಬಗ್ಗೆಯೂ ಶಾಸನದಲ ಉಲ್ಲೇಖವಾಗಿದೆ. 


3 


ವಿಷ್ಣುವರ್ಧನನು ಆರಂಭದಲ್ಲಿ ಚಾಳುಕ್ಯ ವಿಕ್ರಮಾದಿತ್ಯನ ವಿರುದ್ಧ ಹೋರಾಡಿ 
ಯುದ್ದದಲ್ಲ ಜಯಗಳಸಿದ್ದರೂ ಸಹ ಅಂತಿಮವಾಗಿ ಚಾಳುಕ್ಕರ ಚಕ್ರೇಶ್ವರನಿಗೆ 
ಸೋತಿರಬಹುದೆಂಬಮದು ಕೆಲವು ವಿದ್ಧಾಂಸರ ಅಭಿಪ್ರಾಯವಾಗಿದೆ. ಏನೇ ಆದರೂ 
ವಿಷ್ಣುವರ್ಧನನ ಕೊನೆಗಾಲದ ಬದ್ದೆ ವಿದ್ವಾಂಸರಲ್ಲಿ ನಿರ್ಧಿಷ್ಟವಾದಂತಹ ಅಭಿಪ್ರಾಯವಿಲ್ಲದ್ದಾಗಿದೆ. 
ಅದರೂ ವಿಷ್ಣುವರ್ಧನನು ಕ್ರಿ.ಶ.1141ರಲ್ತ ಬಂಕಾಪಮುರದಲ್ಲ ನಿಧನನಾದನೆಂದು ಕೆಲವರ 
ಅಭಿಪ್ರಾಯವಾದರೆ, ಮತ್ತೊಂದು ರೀತಿಯಲ್ಲ ಆತ  ಕ್ರಿ.ಶ.11ರ೭2ರವರೆಗೂ ರಾಜ್ಯಭಾರ 
ಮಾಡಿರಬಹುದೆಂಬ. ಅಭಪ್ರಾಯವಿದೆ. ಆದರೆ ರಾಜ್ಯದಲ್ಲ ಕೆಲವು ಪ್ರದೇಶಗಳಲ್ಲ 
ಕ್ರಿ.ಶ.148ರವರೆಗೂ ವಿಷ್ಣುವರ್ಧನನ ಶಾಸನಗಳು ಕಂಡುಬಂದಿವೆ ಹಾಗೂ ಮಾರೇಹಳ್ಳಯಲ್ಲಿ 
ಕ್ರಿ.ಪ.1148ರ ಶಾಸನವನ್ನು” ಗಮನಿಸಿದಾಗ ಶಾಸನದಲ್ಲ ಉಲ್ಲೇಖವಾಗಿರುವಂತೆ 
ವಿಷ್ಣುವರ್ಧನನು ಕ್ರಿ.ಶ.1148ರವರೆಗೂ ಬದುಕಿದ್ದನೆಂಬ ಮಾಹಿತಿಯು ತಿಆದು ಬರುತ್ತದೆ ಹಾಗೂ 
ಈ ಸಮಯಕ್ಷಾಗಲೇ ಈತ ಚಕ್ರವತ್ತಿಯಾಗಿದ್ದನೆಂದು ಈ ಶಾಸನದಲ್ಲ ಉಲ್ಲೇಣಖತಗೊಂಡಿದೆ. 
ಹಾಗಾಗಿ ವಿಷ್ಣುವರ್ಧನನು ಕ್ರ.ಶ.1148ರ ನಂತರದ ಮರಣಹೊಂದಿರಬೇಕು ಎಂದು 
ಹೇಳಬಹುದಾಗಿದೆ. ಮತ್ತು ವಿಷ್ಣುವರ್ಧನನು ಅಧಿಕ ಕಾಲ ರಾಜ್ಯವಾಳ ಸಾಂಸ್ಕೃತಿಕವಾಗಿ 
ಧಾರ್ಮಿಕ, ವಾಸ್ತುಶಿಲ್ಪ ಮತ್ತು ಶಿಲ್ಪಕಲಾ ಕ್ಷೇತ್ರಗಳಗೆ ಅತಿಯಾದ ಪ್ರೋತ್ಸಾಹ ನೀಡಿದನೆಂದು 
ತಿಆದು ಬರುತ್ತದೆ. ಇವನ ಹಿರಿಯ ಮಗನಾದ ಬಲ್ಲಾಳನು ಕ್ರಿ.ಶ.133ಕ್ಕೂ ಮೊದಲೇ ಮರಣ 
ಹೊಂದಿದ್ದು. ಅದೇ ವರ್ಷ ಇನ್ನೊಬ್ಬ ಮಗನಾದ ನರಸಿಂಹನು ಜನಿಸುತ್ತಾನೆ. ನರಸಿಂಹನು 


ಬಾಲ್ಯಾವಸ್ಥೆಯಲ್ಲದ್ದಾಗಲೇ ಪಲಾಭಷಕನಾಗುತಾನೆ. 
[() Nn [x fr) fr 


ವಿಷ್ಣುವರ್ಧನನ ಮರಣಾನಂತರ ಅವನ ಎರಡನೇ ಮಗನಾದ ಒಂದನೇ ನರಸಿಂಹನು 
ಕ್ರ.ಪ. ಸುಮಾರು 14೦ರಲ್ಪ ಅಧಿಕಾರಕ್ಕೆ ಬರುತ್ತಾನೆ. ಆದರೆ ಬೇಲೂರಿನ ಶಾಸನದಲ್ಲ 
ಕ್ರಿ.ಶ.142ರಲ್ತ್ಲ ಪಿಂಹಾಸನರೂಢನಾದನು ಎಂದು ಉಲ್ಲೇವಿರುವುದನ್ನು”“ ಗಮನಿಸಬಹುದು. 
ಹಾಗಾಗಿ ಇವನು ಅಧಿಕಾರಕ್ಷೆ ಬಂದುದರ ಬದ್ಗೆ ನಮಗೆ ಸರಿಯಾದ ಮಹಿತಿಯು 


59 


ಲಭ್ಯವಾಗುವುದಿಲ್ಲ. ಒಂದನೇ ನರಸಿಂಹನು ಅಧಿಕಾರಕ್ಷೆ ಬಂದಂತಹ ಸಂದರ್ಭದಲ್ಲ ಕಳಚೂರಿ 
ವಂಶದ ಬಜಜ್ಞ್ಜಕನು ಹೊೋಯ್ದಳರನ್ನು ಬನವಾಸಿಬುಂದ ಹೊರಹಾಕಲು ಸಾಕಷ್ಟು ಪ್ರಯತ್ನ 
ಮಾಡಿದ. ಅದರೆ ಒಂದನೇ ನರಸಿಂಹನು ಇದಾವುದಕ್ಕೂ ವಿಚಆತನಾಗಲಆಲ್ಲ. ಏಕೆಂದರೆ 
ಒಂದನೇ ನರಸಿಂಹನು ಸಿಂಹಾಸನರೂಢನಾದಾಗ ಆತನಿಗೆ ಎಂಟು ವರ್ಷಗಳಾಗಿದ್ದಿತು. 
ಹಾಗಾಗಿ ವಿಷ್ಣುವರ್ಧನನಿಗೆ ಯಾರು ನಿಷ್ಠಾವಂತ ಅಧಿಕಾರಿಗಳಾಗಿದ್ದರೋ ಅಂತಹ 
ದಂಡನಾಯಕರು ಮತ್ತು ಮಂತ್ರಿಗಳು ಆಡಳತದಲ್ಲ ನೆರವಾಗುತ್ತಿದ್ದರು. ಇವರಿದ್ದಂತೆಯೇ 
ರಾಜ್ಯದಲ್ಲ "ಗರುಡ" ಪದ್ಧತಿ ಇದ್ದುದ್ದರಿಂದ ಗರುಡರಾದವರು ನಿಷ್ಠೆಬುಂದ ರಾಜನಿಗೆ 
ಸಲ್ಪಸುತ್ತಿದ್ದರು. ಹಾಗಾಗಿ ರಾಜಕೀಯ ಆಡಳತ ವ್ಯವಸ್ಥೆಯು ಸುಳ್ಳಿತಿಯಲ್ಲತ್ತು. 
ಒಂದನೇ ನರಸಿಂಹನು 3೦ ವರ್ಷಗಳ ಕಾಲ ಅಳ್ವಕೆ ಮಾಡಿದನಾದರೂ ತನ್ನ ತಂದೆಯಂತೆ 
ಇವನು ಸಮರ್ಥನಾಗಿರಅಲ್ಲ. ರಾಜ್ಯವು ಶತ್ರುಗಳ ದಾಳಗೆ ತುತ್ತಾಗುತ್ತಾ ಬಂದಿತು. 
ರಾಜ್ಯಾಧಿಕಾರದಲ್ಲ ಮಾತ್ರ ತೊಡಗಿಕೊಂಡು ಭೋಗ ಜೀವನ ಅನುಭವಿಸುತ್ತಿದ್ದನು. ಹಾಗಾಗಿ 
ರಾಜ್ಯದಲ್ಲ ಸಮಸ್ಯೆಗಳು ತಲೆದೋರಿದವು. ಜೊತೆಗೆ ಒಂದನೇ ನರಸಿಂಹನ ಪತ್ನಿ ಏಚಲಾದೇವಿ 
ರಾಜ್ಯಾಜ್ವಕೆಯಲ್ಲ ತೊಡಗಿಕೊಂಡಿದ್ದರಿಂದ ರಾಜ್ಯದಲ್ಲ ಗೊಂದಲಮಯ ವಾತಾವರಣ 
ಸೃಷ್ಟಿಯಾಯುತು. ಇದನ್ನೆಲ್ಲ ಗಮನಿಸಿದ ಒಂದನೇ ನರಸಿಂಹನ ಪುತ್ರನಾದ ಇಮ್ಮಡಿ ಬಲ್ಲಾಳನು 
ತನ್ನ ತಂದೆಯ ವಿರುದ್ಧ ಸಿಡಿದೆದ್ದು ಕ್ರಿ.ಶ.173ರಲ್ಲ ಅಧಿಕಾರರೂಢನಾದನು.5” ಇವನು ಮೂರು 
ದಶಕಗಳಗೂ ಅಧಿಕ ಕಾಲ ಆಳ್ವಕೆ ನಡೆಸಿದನು. ಇವನ ಆಳಜ್ವಕೆಯ ಕಾಲವನ್ನು ಅತ್ಯ೦ತ 
ವೈಭವಯುತವಾದ ಕಾಲವೆಂದು ಕರೆಯಲಾಗುತ್ತದೆ. ಇವನು ಒಲ್ಲ ಸಮರ್ಥ ಶೂರನೂ ಮತ್ತು 
ಧೈರ್ಯವಂತನೂ, ಅತ್ಯ೦ತ ಪ್ರಭಾವಶಾಲಅ ವ್ಯಕ್ತಿಯಾಗಿದ್ದನು. ಇವನ ಸಾಮಂತರಾಗಿದ್ದ 
ಚಂಗಾಜ್ವ, ಕೊಂಗಾಳ್ವ, ಪಾಂಡ್ಯರನ್ನು ಯುಧ್ಧದಲ್ಲಿ ಸೋಲಅಸಿ ಅವರನ್ನು ಹತೋಟಗೆ ತಂದನು. 
ಸ್ವತಂತ್ರನಾಗಿ ಆಳ್ವಕೆ ಮಾಡಿ ಹಾಗೂ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿ 'ದಕ್ಷಿಣ ಸಾರ್ವಭೌಮ” 
ಎಂಬ ಜರುದು ಪಡೆದನು. ಹೊಯ್ದಳ ಸಾಮ್ರಾಜ್ಯದ ಮೇಲೆ ಯುದ್ಧ ಮಾಡಲು ಬಂದ 
ಪಾಂಡ್ಯರು ಮತ್ತು ಚೋಳರನ್ನು ಸೋಅಸಿ ಹಾಗೂ ಚೋಳರಿಗೆ ಅವರ ರಾಜ್ಯವನ್ನು 
ಮರಳಸಿದಾಗ ಇವನಿಗೆ 'ಚೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯ' ಎಂಬ ಜರುದು ಪಡೆದನು. 
ಇದಾದ ನಂತರ ಕ್ರಿ.ಶ.11೨೦ರಲ್ತ್ಲ ಧಾರವಾಡ ಜಲ್ಲೆಯ ಸೊರಟೂರಿನಲ್ಲ ಭೀಕರವಾದ ಯುದ್ಧ 
ಜರುಗಿ ಯುದ್ಧದಲ್ಲ ಬಲ್ಲಾಳನು ಜಯಗಳಸಿ ಸೇವುಣರ ಭಲ್ಲಮನನ್ನು ಸಂಪೂರ್ಣವಾಗಿ 
ಸೋಲಸುತ್ತಾನೆ. ಇವನು ಸಹ ಸರ್ವಧರ್ಮ ಸಹಿಷ್ಣುವಾಗಿದ್ದನು. ಹಾಗೂ ಇವನ ಆಸ್ಥಾನದಲ್ಲ 


ಜನ್ನ. ರಾಘವಾಂಕ, ನೇಮಿಚಂದ್ರ. ಕಂತಿ, ನಾಗಚಂದ್ರ ಮುಂತಾದ ಕವಿಗಳದ್ದರು. ಇವನು 


60 


ಗದುಗಿನ ವೀರನಾರಾಯಣ ಮತ್ತು ತ್ರಿಕೂಟೇಶ್ರರ ದೇವಾಲಯಗಳಗೆ ಹಲವಾರು 
ದಾನದತ್ತಿಗಳನ್ನು ನೀಡಿದುದರ ಬಣ್ಣೆ ಶಾಸನಗಳಲ್ಲ ಉಲ್ಲೇಖಗೊಂಡಿದೆ. 


ಇಮ್ಮಡಿ ಬಲ್ಲಾಳನ ಮರಣದ ನಂತರ ಎರಡನೇ ನರಸಿಂಹನು ಕ್ರಿ.ಶ.122೦ರಲ್ಲಿ 
ಅಧಿಕಾರಕ್ಕೆ ಬಂದು 1235ರವರೆಗೂ ಆಳ್ವಕೆ ನಡೆಸಿದರು. ಇವನು ಚೋಳರನ್ನು ಯುಧ್ಧದಲ್ಲಿ 
ಸೋಲಸಿ ಹಾಗೂ ಸಾಮ್ರಾಜ್ಯದಿಂದ ಹೊರಹಾಕಿ ಅವನ ಸಾಮ್ರಾಜ್ಯವನ್ನು 
ಭದಪಡಿಸಿಕೊಂಡನು. ಹಾಗೂ ಮುಂದೆ ಈತ  ಜೋಳರೊಂದಿಗೆ ಸಂಬಂಧವನ್ನು 
ಹೊಂದಿದನು. ಇವನು ಸೇವುಣರು ಮತ್ತು ಪಾಂಡ್ಯರ ನಡುವೆ ಯುಧ್ಧ ಮಾಡಿ ಅವರನ್ನು 
ಹಿಮೈಟ್ಣಸುತ್ತಾನೆ.ನರಸಿಂಹನು ತಮಿಳು ನಾಡಿನವರೆಗೂ ರಾಜ್ಯವಿಸ್ತಾರ ಮಾಡಿದ ಪರಿಣಾಮ 
ಇವನ ಮಗನಾದ ಸೋಮೇಶ್ವರ ತನ್ನ ಹೆಚ್ಚು ಸಮಯವನ್ನು ತಮಿಳುನಾಡಿನಲ್ಲಯೇ ಕಳೆದನು. 
ನರಸಿಂಹನು ತಮಿಳುನಾಡಿನ ತಂಜಾವೂರಿನವರೆಗೂ ರಾಜ್ಯ ವಿಸ್ತರಿಸಿದನಲ್ಲದೇ ಶ್ರೀರಂಗಂನ 
ಹತ್ತಿರವಿರುವ ಕಣ್ಣನೂರಿನಲ್ಲ ದಕ್ಷಿಣದ ರಾಜಧಾನಿಯನ್ನು ಸ್ಥಾಪಿಸಿಕೊಂಡನು. ಇದರಿಂದಾಗಿ 
ರಾಜ್ಯದ ಆಡಳತವನ್ನು ತನ್ನ ಮಗನಾದ ಸೋಮೇಶ್ವರನಿಗೆ ವಹಿಸುತ್ತಾನೆ. ಸೋಮೇಶ್ವರನ 
ಕಾಲದಲ್ಲ ಕಣ್ಣಾನೂರು ದಕ್ಷಿಣ ಕ್ಷೇತ್ರದ ಹೊಯ್ದಕರ ಪ್ರಮುಖ ರಾಜಕೀಯ 
ಕಾರ್ಯಕ್ಷೇತ್ರವಾಯುತೆ೦ದು ಹೇಳಬಹುದು. ನರಸಿಂಹನ ಅಆಳ್ವಕೆ ಕಾಲದಲ್ಲ ಹರಿಹರದ 
ಹರಿಹರೇಶ್ವರ, ಬೇಲೂರಿನ ಮೂಲ ಸಂಗಮೇಶ್ವರ, ಹೆಣ್ಣೆರೆಯ ಕಲ್ಲೇಶ್ರರ ಮತ್ತು ಗಳಗೇಶ್ವರ, 
ಹಾರನಹಳ್ಳಯ ಸೋಮೇಶ್ವರ ಮತ್ತು ಕೇಶವ ದೇವಾಲಯಗಳು. ಬಸರಾಆನ ಮಲ್ಲಕಾರ್ಜುನ 
ದೇವಾಲಯ, ಭದ್ರಾವತಿಯ ಲಕ್ಷ್ಮೀನರಸಿಂಹ ದೇವಾಲಯ ಇನ್ನೂ ಅನೇಕ 
ದೇವಾಲಯಗಳನ್ನು ಈತ ನಿರ್ಮಾಣ ಮಾಡಿದನು. ಜೈನ ಬಸದಿಗಳು ಸಹ ಇವನ ಕಾಲದಲ್ಲ 
ನಿರ್ಮಾಣಗೊಂಡವೆಂದು ತಿಆದು ಬರುತ್ತದೆ. 


ನರಸಿಂಹನ ನಂತರ ನರಸಿಂಹನ ಮಗನಾದ ಸೋಮೇಶ್ವರನು ಕ್ರಿ.ಶ.1235 ರಿಂದ 
1253ರವರೆಗೆ ಆಳ್ವಕೆ ಮಾಡುತ್ತಾನೆ. ಸೋಮೇಶ್ವರನು ತಮಿಳುನಾಡಿನ ಕಣ್ಣಾನೂರಿನಲ್ಲ 
ರಾಜ್ಯಪಾಲ ಹುದ್ದೆಯಲ್ಲ ಇದ್ದುದ್ದರಿಂದ ಅವನ ರಾಜಕೀಯ ಆಸಕ್ತಿಯು ದಕ್ಷಿಣದ ಕಣ್ಣಾನೂರಿನ 
ಕಡೆಯೇ ಸೀಮಿತವಾಗತೊಡಗುತ್ತಾ ಬಂದಿತು. ದಕ್ಷಿಣದಲ್ಲಿ ಸ್ಥಿರವಾಗಿ ರಾಜಧಾನಿಯನ್ನು 
ಬೆಳೆಸಿದ ಕೀರ್ತಿ ಮತ್ತು ತಮಿಳುನಾಡಿನಲ್ಲ ಹೋಯ್ದಳರ ವಾಸ್ತುಶೈಅಯನ್ನು ಹಾಗೂ 
ಸಂಸ್ಕೃತಿಯನ್ನು ವಿಸ್ತಾರ ಮಾಡಿದ ಕೀರ್ತಿಯೂ ಸೋಮೇಶ್ವರನಿಗೆ ಸಲ್ಲುತ್ತದೆ. ಈತನು 
ಚೋಳರನ್ನು ರಕ್ಷಿಸುವ ಸಲುವಾಗಿ ಕಾಕತೀಯರ, ತೆಲುಗು ಚೋಳರ ಮತ್ತು ಪಾಂಡ್ಯರ 
ವಿರುದ್ಧ ರಣರಂಗದಲ್ಲ ಹೋರಾಡುತ್ತಿರುವಾಗಲೇ ವೀರಮರಣವನ್ನು ಹೊಂದಿದನು. ಕಾಕತೀಯ 


61 


ದೊರೆಯಾದ ಗಣಪತಿ ಮತ್ತು ರಾಣಿಯಾದ ರುದಮ ದೇವಿಯು ತೆಲುಗು ಪದೇಶಗಳನ್ನು 
ತಮ್ಮ ಅಧೀನ ಮಾಡಿಕೊಂಡರು. ಈ ಕಾಲಕ್ಕೆ ಸರಿಯಾಗಿ ಸೇವುಣರು ತುಂಗಭದ್ರಾ 


[ae] 


ನದಿಯನ್ನು ದಾಟ ಸೋಮೇಶ್ವರನ ಉತ್ತರ ಭಾಗದಲ್ಲದ್ದ ಪ್ರದೇಶಗಳನ್ನು ವಶಪಡಿಸಿಕೊಂಡರು. 


ಇವನು ಚೋಳರಾಜನಿಗೆ ಸಹಾಯ ಮಾಡಿದನೆಂಬ ಕುರುವಾಗಿ ಇವನ ಬಗ್ಗೆ 
ಶಾಸನವೊಂದು ಹೀಗೆ ಹೇಳುತ್ತದೆ. 

ಮುನ್ನಂರೂಡಿಯ ಕೃಷ್ಣಕಂಧರನುಮಂ ಮಾರ್ಕೊೋಂಡು ಚೋಲೋರ್ಪ್ವಿಯಂ 

ನಿನ್ನಂತಾರೊಕಪೊಕ್ಸು ಸಾಧಿಸಿದರಾರ್ಪ್ಪಾಂಡ್ಕೇಶನಂ ಶೌಲಿರ್ಯದಿಂ 

ಬೆನ್ನಂ ಪತ್ತಿಸೆ ಸೋವಿದೇವಘಟಯಂ ಕೈದೊಂಡರಾರ್ಚ್ಲೋಳನಂ 

ತನ್ನಾಮ್ನಾಯದ ರಾಜ್ಯದೊಳ್ಳ ಅ ಸಿದರ್ನೋಮಾನ್ಟಯೋರ್ಫೀಶ್ವರರ್‌ 


ಸೋಮೇಶ್ವರನು ದಕ್ಷಿಣ ರಾಜಕೀಯದಲ್ಲಿ ಒಳನುದ್ಧಿ ಚೋಳರಾಜನಿಗೆ ರಾಜ್ಯವನ್ನು ಮರಳ 


ಪ್ಲಿಸಿದ ಸೋಮೇಶ್ವರನಿಗೆ ಸೇರಿದ ಶಾಸನವಾಗಿದೆ. ಈ ಶಾಸನದಲ್ಲ ಸೋಮೇಶ್ವರನು 
ಪ್ರಸಿದ್ಧನಾದ ದೇವಗಿರಿಯ ಯಾದವ ದೊರೆ ಕೃಷ್ಣಕಂದರ ಜೊತೆ ರಣರಂಗದಲ್ಲ ಹೋರಾಡಿ 
ಚೋಳರ ರಾಜ್ಯವನ್ನು ಮರಳ ಪಡೆದು ಚೋಳರಿಗೆ ಹಿಂದಿರುಗಿಸಿದ್ದರ ವಿಷಯವು ಶಾಸನದಲ್ಲಿ 
ಪಸ್ತಾಪವಾಗಿದೆ. ಹೊಯ್ದಕರ ಕಾಲದ ಸೋಮೇಶ್ವರನು ರಾಜಕೀಯದ ಉದ್ದೇಶದಿಂದಾಗಿ 
ಮಾಡಿದ ಮೊದಲ ಘಟನೆ ಎಂದರೆ ಆಡಳತ ಕೇಂದ್ರವನ್ನು ದೋರಸಮುದದಿಂದ ಕಣ್ಣಾನೂರಿಗೆ 
ಬದಲಾಯುಸಿದ್ದು ಇಲ್ಲ ಪ್ರಮುಖ ಕಾರಣವಾಗಿ ಪರಿಣಮಿಸಿತು. ಇದರಿಂದಾಗಿ ಕ್ರಿ.ಶ.122೨ ರಿಂದ 
ಕಣ್ಣಾನೂರು ಕ್ರಿಯಾತ್ಮಕ ಮತ್ತು ರಾಜಕೀಯವಾಗಿ ಒಂದು ಅಧಿಕಾರ ಕೇಂದ್ರೀಕೃತವಾದ 
ರಾಜ್ಯವಾಗಿ ಬೆಳೆಯುತ್ತಾ ಬಂದಿತು. ಹಾಗೂ ಸೋಮೇಶ್ವರನು ಚೋಳರ ರಾಜ ಮೂರನೇ 
ರಾಜರಾಜ ಚೋಳನು ಅಧಿಕಾರ ಕಳೆದುಕೊಂಡಾಗ ಮತ್ತೇ ರಾಜ್ಯವನ್ನು ಪಡೆದುಕೊಡುವಲ್ಲ 
ಸೋಮೇಶ್ವರನು ನೆರವಾದ. ಇದರಿಂದಾಗಿ ಸೋಮೇಶ್ವರನಿಗೆ 'ಚೋಳರಾಜ್ಯ 
ಪ್ರತಿಷ್ಠಾಪನಾಚಾರ್ಯ" ಎಂಬ ಜರುದು ಪಡೆದನು. ಇದಕ್ಷೆ ಸಾಕ್ಷಿಯಾಗಿ ಇವನು ಚೋಳ 
ರಾಜ್ಯಕ್ಷೆ ಸಹಾಯ ಮಾಡಿದ ಕುರುಹಾಗಿ ಸೋಮೇಶ್ವರನು ಕಣ್ಣಾನೂರಿನಲ್ಲ ರಾಜ್ಯಭಾರ 
ಮಾಡಿದರು. ಇತ್ತ ಕರ್ನಾಟಕದೆಲ್ಲೆಡೆಯಲ್ಲಯೂ ಅನೇಕ ದೇವಾಲಯಗಳು ಮತ್ತು 
ಜನಾಲಯಗಳನ್ನು ನಿರ್ಮಾಣ ಮಾಡಿದನು. ಇವನ ಕಾಲದಲ್ಲಯೂ ಸಹ ಅತ್ಯಂತ ಅತ್ಯುತ್ತಮ 
ವಾಸ್ಸುಶೈಅ ಮತ್ತು ಶಿಲ್ಪ್ಲರಚನೆಗಳುಳ್ಳ ದೇವಾಲಯಗಳು ನಿರ್ಮಾಣವಾದವು. ಇವನ ಕಾಲದಲ್ಲ 
ನಿರ್ಮಾಣವಾದ ನುಗ್ಗೇಹಳ್ಳಯ ನರಸಿಂಹ ದೇವಾಲಯ ಮತ್ತು ಸದಾಶಿವ ದೇವಾಲಯ. 
ಹೊಸಹೊಳಲಅನ ಲಕ್ಷೀನಾರಾಯಣ ದೇವಾಲಯ. ಜಾವಗಲ್ಲನ ಲಕ್ಷೀನರಸಿಂಹ ದೇವಾಲಯ. 


62 


ಹೊಸಬೂದನೂರಿನ ಪ ನಾಭ ದೇವಾಲಯ ಮತ್ತು ಈಶ್ವರ ದೇವಾಲಯ, 
ಗೋವಿಂದರನಹಳ್ಳಯ ಪಂಚಅಂಗ ದೇವಾಲಯ, ನಾಗಲಾಪುರದ ಕೇದಾರೇಶ್ವರ ದೇವಾಲಯ 
ಇನ್ನೂ ಮುಂತಾದ ದೇವಾಲಯಗಳನ್ನು ಅತ್ಯಂತ ಸುಂದರವಾದ ವಾಸ್ತುಶೈಲಯಲ್ಲ 
ಕಲಾಶ್ಯೇಅಯ ದೇವಾಲಯಗಳನ್ನು ನಿರ್ಮಾಣ ಮಾಡಿದನು. ಸೋಮೇಶ್ವರನು 
ದ್ದಾರಸಮುದ್ರವನ್ನು ರಾಜಧಾನಿಯನ್ನಾಗಿ ಮಾಡಿ ತಕ್ಷಣ ಇವನ ಹಿರಿಯ ಮಗನಾದ "ಮುಮ್ಮಡಿ 
ನರಸಿಂ೦ಹ'ನಿಗೆ ರಾಜ್ಯದ ಉತ್ತರ ಭಾಗವನ್ನು ಹಾಗೂ ಇವನ ಸಾಮ್ರಾಜ್ಯದ ದಕ್ಷಿಣ ಭಾಗವನ್ನು 
ಅವನ ಕರಿಯ ಮಗನಾದ ರಾಮನಾಥನಿಗೆ ವಹಿಸಿಕೊಡುತ್ತಾನೆ. ಇವನು ಇಬ್ಭಾಗ ಮಾಡಿ 
ಹಂಚಿದ ರಾಜ್ಯಗಳ ಪ್ರದೇಶದಲ್ಲ ಆಡಳತಾತ್ಕಕ ಸಮಸ್ಯೆಗಳು ಕಂಡುಬಂದಿದ್ದರಿಂದ ಇವನ 
ಇಲ್ಲರ ಮಕ್ಕಳಲ್ಲ ಒಡಕು ಉಂಬಟಾಲಯುತೆಂದು ಹೇಳಬಹುದು. 


ಮುಮ್ಮಡಿ ನರಸಿಂಹನ ನಂತರ ಕ್ರಿ.ಶ.12೨91ರಲ್ಪ್ಲ ಆತನ ಮಗನಾದ ಮುಮ್ಮಡಿ 
ಬಲ್ಲಾಳನು ಅಧಿಕಾರಕ್ಷೆ ಬರುತ್ತಾನೆ. ಇವನು ಕ್ರಿ.ಶ. ಸುಮಾರು 1342ರವರೆಗೂ ಅಂದರೆ ಐದು 
ದಶಕಗಳ ಕಾಲ ಅಆಳ್ವಕೆ ಮಾಡುತ್ತಾನೆ. ಇವನು ಸಹ ಉತ್ತಮ ಆಡಳತಗಾರನಾಗಿದ್ದನೆಂದು 
ಶಾಸನಗಳ೦ದ ತಿಆದು ಬರುತ್ತದೆ. ಆದರೆ ಸಾಮ್ರಾಜ್ಯವು ಉತ್ತರ ಭಾರತದ ಅಲ್ಲಾವುದ್ದೀನ್‌ 
ಬಲ್ಪ್ಲಯ ಸೇನಾಧಿಪತಿಯಾಗಿದ್ದ ಮಲ್ಪ್ಲಕಾಫರ್‌ನ ದಾಳಗೆ ಸಿಲುಕಿ ಈ ಸಾಮ್ರಾಜ್ಯವು 
ಅವನತಿಯನ್ನು ಹೊಂದುತ್ತದೆ.” ಹೀಗೆ ವೈಭವಯುತವಾಗಿ ಕೂಡಿದ್ದ ಸಾಮ್ರಾಜ್ಯವು ದೆಹಅ 
ಸುಲ್ದಾನರ ದಾಳಗೆ ತುತ್ತಾಗಿ ಅವರ ವಶವಾಗುತ್ತದೆ. ಇದರಿಂದಾಗಿ ಹೋೊಯ್ದಳ ಸಾಮ್ರಾಜ್ಯವು 
ಅವನತಿಯನ್ನು ಕಂಡಿತು ಎಂದು ಹೇಳಬಹುದು. 


ವಿಜಯನಗರ ಸಾಮ್ರಾಜ್ಯ 


ಹೊಯ್ದಕರ ಅಆಳ್ವಕೆಯು ಕೊನೆಗೊಂಡ ನಂತರ ಕರ್ನಾಟಕದಲ್ಲ ಅಸ್ತಿತ್ಛಕ್ಕೆ ಬಂದ 
ಸಾಮ್ರಾಜ್ಯ "ವಿಜಯನಗರ ಸಾಮ್ರಾಜ್ಯ'. ಈ ಸಾಮ್ರಾಜ್ಯವನ್ನು ಸಂಗಮನ ಐದು ಜನ 
ಮಕ್ಕಳಾದ ಹರಿಹರ, ಬುಕ್ಕ ಕಂಪಣ., ಮಾರಪ್ಪ ಮತ್ತು ಮುದ್ದಪ್ಪ'' ಎಂಬ ಐವರು 
ಸಹೋದರರಲ್ಲ ಹರಿಹರ ಮತ್ತು ಬುಕ್ಕ ಎಂಬ ಸಹೋದರರು ಈ ಸಾಮ್ರಾಜ್ಯದ 
ಸ್ಥಾಪಕರಾದರು.*” ವಿಜಯನಗರದ ಸಾಮ್ರಾಜ್ಯ ದಂಡನಾಯಕ ಮನಗಾದ ಬಲ್ಲಪ್ಪ 
ದಂಡನಾಯಕನ ಮಗನಿಗೆ ವಿವಾಹ ಮಾಡಿಕೊಟ್ಟದ್ದನು. ಮುಮ್ಮಡಿ ಬಲ್ಲಾಳನ ತಂಗಿಯನ್ನು 
ಸೋಮಯ್ಯನು ಮದುವೆಯಾಗಿದ್ದು ಹಾಗೂ ಈತ ಮುಮ್ಮಡಿ ಬಲ್ಲಾಳನ ಸೋದರನ 
ಮಗನು ಹರಿಹರನ ಅಳಯನಾಗಿದ್ದನು. ಟ.ನರಸೀಮರದ ತಾಲೂಕಿನಲ್ಪರುವ 


ಸೋಮನಾಥಪುರ ದೇವಾಲಯವನ್ನು ಸೋಮಯ್ಯ ದಂಡನಾಯಕನೆಂದು ಹೇಳಲಾಗುತ್ತಿದೆ 


63 


ಹಾಗೂ ಈತನು ಸೋಮಯ್ಯ ದಂಡನಾಯಕನ ಮೊಮ್ಮಗನೆಂದು ಸಹ ಹಲವು ವಿದ್ವಾಂಸರು. 
ಅಭಿಪ್ರಾಯ ಪಡುತ್ತಾರೆ. 'ಸಂಗಮ' ವಂಶದ ಬಗ್ಗೆ ಹಾಗೂ ಬೇಲೂರಿನ ಕೇಶವ ಅಥವಾ 
ವಿಜಯ ನಾರಾಯಣ ದೇವಾಲಯದೊಡನೆ ಹರಿಹರನು ಹೊಂದಿದ್ದಂತಹ ಬಾಂಧವ್ಯ ಮತ್ತು 
ಹಂಪಿ ವಿರೂಪಾಕ್ಷ ದೇವಾಲಯದಲ್ಲ ಕಂಡುಬರುವಂತಹ ಹಲವಾರು ಸಿಂಹ ಶಿಲ್ಪಗಳು ಹಾಗೂ 
ಈ ಮನೆತನದ ಇತಿಹಾಸಕ್ಕೆ ಸಂಬಂಧಿಸಿದಂತಹ ಬರುದುಗಳು ಅಂದರೆ ಕೊಟ್ಟ ಮಾತಿಗೆ 
ತಪ್ಪದೇ ಅದನ್ನು ಸಂಪೂರ್ಣವಾಗಿ ನೆರವೇರಿಸುವಂತಹ 'ರಾಯರಗಂಡ' ಹಾಗೂ 
"'ಮೂರುರಾಯರ ಗಂಡ' ಇಂತಹ ಚರುದುಗಳು ಸಂಸ್ಥೃತ ಶಾಸನಗಳಲ್ಲ ಕಂಡುಬಂದಿದ್ದರಿಂದ 
ಇವರು ಮೂಲತಃ ತೆಲುಗು ದೇಶದವರಲ್ಲದೇ ಕನ್ನಡದ ಮೂಲದವರೆಂಬ ವಿಷಯಗಳು 
ಶಾಸನಗಳ೦ದ ತಿಆದುಬರುತ್ತದೆ. ಹಾಗಾಗಿ ವಿಜಟಯನಗರದಲ್ಲ ಆಳ್ವಕೆ ಮಾಡಿದ ಸಂಗಮ 
ವಂಶವು ಕನ್ನಡದ ಮನೆತನವಾಗಿದೆ ಎಂದು ಹೇಳಬಹುದು. ಮುಮ್ಮಡಿ ಬಲ್ಲಾಳನ ಆಳಜ್ವಕೆಯ 
ಕಾಲದಲ್ಲ ಇವನು ವಿಜಯನಗರ ಸಾಮ್ರಾಜ್ಯದ ಉತ್ತರ ಭಾಗದ ರಾಜಧಾನಿಯನ್ನು 'ವಿರೂಪಾಕ್ಷ 
ಹೊಸಪಟ್ಟಣ" ಎಂದು ಕರೆಯಲಾಗಿದೆ. ಇದರಿಂದಾಗಿ ಇದು ಬಹುಶಃ 'ಹಂಪ' ಇರಬೇಕೆಂದು 
ಕೆಲವು ವಿದ್ವಾಂಸರು ಅಭಪ್ರಾಯ ಪಡುತ್ತಾರೆ. ಈ ಪ್ರದೇಶದ ಆಡಳತವನ್ನು ನಿರ್ವಹಿಸಲು 
ಬಲ್ಲಾಳನು ಹರಿಹರನನ್ನು ನೇಮಕ ಮಾಡಿದ್ದನು. ಇದನ್ನೆಲ್ಲ ಕೂಲಂಕುಷವಾಗಿ ಗಮನಿಸಿದಾಗ 
ಕ್ರಿ.ಶ.133ರಲ್ಲ ಹಕ್ಕಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ ಪ್ರಾರಂಭವಾಲಯುತೆಂದು ತಿಆದು 
ಬರುತ್ತದೆ. ಈ ಸಾಮ್ರಾಜ್ಯದಲ್ಲ ಸಂಗಮ. ಸಾಳ್ವ, ತುಳುವ ಹಾಗೂ ಅರವೀಡು ವಂಶಾವಳಗಳು 
ಆಳ್ವಕೆ ಮಾಡಿದವು. 


ಶೃಂಗೇರಿ ಮಠದ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಗೆ ಪ್ರಮುಖ 
ಕಾರಣಕರ್ತರೆಂದು ಕೆಲವು ವಿದ್ದಾಂಸರ ಅಭಿಪ್ರಾಯವಾಗಿದೆ. ಹಾಗೂ ಈ ವಿಷಯವು 
ವಿವಾದರ್ರಸ್ತವಾದುದ್ದಾಗಿದೆ. ಈ ವಿಷಯದ ಬಣ್ಣೆ ಶಾಸನಾಧಾರಅಲ್ಲ. ಕ್ರಿ.ಶ.1346ರಲ್ಲ ಸಂಗಮ 
ವಂಶಕ್ಷೆ ಸೇರಿದ ಸಹೋದರರು ಶೃಂಗೇರಿ ಮಠಕ್ಕೆ ದಾನಧರ್ಮ ನೀಡಿದರು. ಆದರೆ ಶೃಂಗೇರಿ 
ಪೀಠದಲ್ಲಿ ವಿದ್ಯಾರಣ್ಯರಿಗೂ ಮುಂಜೆ ಇದ್ದ ವಿದ್ಯಾತೀರ್ಥರು ಪೀಠದಲ್ಲದ್ದರೆ೦ದು ತಿಆದು 
ಬರುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಗಿ ಎರಡು ದಶಕಗಳಾದ ಮೇಲಿ 
ಕಾಶಿಯಲ್ಪದ್ದ ವಿದ್ಯಾರಣ್ಯರು ಶೃಂಗೇರಿ ಮಠಕ್ಕೆ ಬಂದರೆಂದು ಶಾಸನದ ಅಧ್ಯಯನದಿಂದ 
ತಿಆದು ಬರುತ್ತದೆ. ಶೃಂಗೇರಿಯ ಕ್ರಿ.ಶ.1356ರ ಶಾಸನದಲ್ಲ”” ಬುಕ್ಕನು ವಿಜಯನಗರದಲ್ಲ 
ಆಳ್ವಕೆ ಮಾಡಲು ಪ್ರಾರಂಭಸಿದ 1೦ ವರ್ಷಗಳ ತರುವಾಯ ಶೃಂಗೇರಿಗೆ ತೆರಳ ವಿದ್ಯಾತೀರ್ಥ 
ಸ್ತಾಮಿಯವರ ಆಶೀರ್ವಾದ ಪಡೆದುಕೊಂಡು ಬಂದನು ಎಂದು ಶಾಸನದಲ್ಲಿ 
ಉಲ್ಲೇಖವಾಗಿರುವುದು ಕಂಡುಬರುತ್ತದೆ. ಇದರಿಂದಾಗಿ ನಮಗೆ ತಿಆಯುವುದೇನೆಂದರೆ 


64 


ವಿದ್ಯಾರಣ್ಯರಿಗಿಂತ ಹಿಂದೆ ವಿದ್ಯಾತೀರ್ಥರು ಶೃಂಗೇರಿ ಮಠದಲ್ಪದ್ದರೆಂದು ನಮಗೆ ತಿಆದು 
ಬರುತ್ತದೆ. ಒಂದನೆಯ ಹರಿಹರನ ಕ್ರಿ.ಪ.1346ರ ಆಳಜ್ವಕೆಯ ಅವಧಿಯಲ್ಲ ಶೃಂಗೇರಿ ಪೀಠದಲ್ಲಿ 
ಭಾರತೀತೀರ್ಥ ಶ್ರೀಪಾದರಿದ್ದರೆಂದು ಕ್ರ.ಶ.1384ರಲ್ತ್ಪ ಎರಡನೇ ಹರಿಹರನ ಆಜ್ವಕೆಯ ಕಾಲದಲಿ 
ವಿದ್ಯಾರಣ್ಯ ಶ್ರೀಪಾದರು ಪೀಠಾಧಿಪತಿಗಳಾಗಿದ್ದರೆಂದು ತಿಆದುಬರುತ್ತದೆ. ಈ ರೀತಿಯ 
ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ವಾಂಸರಾದ ಡಾ.ಬ.ವಿ.ಸಾಲೆತೊರೆಯವರು ವಿದ್ಯಾರಣ್ಯರು 
ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದುದಕ್ಕೆ ಪ್ರಮುಖ ಕಾರಣಕರ್ತರಾದರೆಂಬುದು 
ಸರಿಯಾದ ಅಂಶವಲ್ಲ ಎಂದು ಮತ್ತು ಈ ಸಂಗತಿಯು ಕೇವಲ ಕಥೆಯನ್ನೇ ಆಧರಿಸಿಕೊಂಡಿದೆ 


ಎ೦ಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 


ವಿಜಯನಗರ ಕಾಲದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಜಲ್ಲೆಯಲ್ಲ 1೦೦ಕ್ಷೂ 
ಅಧಿಕವಾದ ಶಾಸನಗಳು ಕಂಡುಬರುತ್ತವೆ. ಹರಿಹರನಿಗೆ ಸಂಬಂಧಿಸಿದ ಶಾಸನವು ಈ 
ಜಲ್ಲೆಯಲ್ಲ ದೊರೆತಿರುವುದರಿಂದ ಮಂಡ್ಯ ಜಲ್ಲೆಗೂ ಹಾಗೂ ವಿಜಯನಗರ ಸಾಮ್ರಾಜ್ಯಕ್ಕೂ 
ಪ್ರಾಚೀನ ಕಾಲದಲ್ಲಿದ್ದ ಸಂಬಂಧವನ್ನು ತಿಆಯಪಡಿಸುತ್ತದೆ. ಸಂಗಮ ವಂಶದ ರಾಜನಾದ 
ಒಂದನೇ ಹರಿಹರನು ಕ್ರಿಶ.133 ರಿಂದ ಕ್ರಿ.ಶ.1356ರವರೆಗೆ ಆಜ್ವಕೆಯನ್ನು ಮಾಡಿದನು. ಇವನು 
ಸಾಮ್ರಾಜ್ಯ ಕಟ್ಟುವುದಕ್ಕೆ ಮತ್ತು ವಿಸ್ತಾರಗೊಳಸುವುದಕ್ಕೆ ಇವನ ಸಹೋದರರಾದ ಬುಕ್ಕ. 
ಮಾರಪ್ಪ. ಮುದ್ದಪ್ರ್ತ ಮತ್ತು ಕಂಪಣ್ಣರು ನೆರವಾದರು. ಹರಿಹರನು ಉತ್ತಮ 
ಆಡಳತಗಾರನಾಗಿದ್ದನೆಂಬುದಕೆ ಸಾಕ್ಷಿಯಾಗಿ ಇವನಿಗೆ 'ಸಮುದ್ರಾಧಿಪತಿ', 'ಅರಿರಾಯವಿಭಾಡ', 
'ಭಾಷೆಗೆ ತಪ್ಪದ ರಾಯರಗಂಡ' ಎಂಬ ಚರುದುಗಳನ್ನು ಗಳಸಿದ್ದನು. ಕ್ರಿ.ಶ.1341ರ 
ಜೀಚೆನಹಳ್ಳಯ ಶಾಸನದಲ್ಲ್‌' ಭೀಮನೆಂಬ ವೀರನ ಪತ್ನಿ ತಿಮ್ಮಪ್ಪೆಯು ನವಲುಶಿ ಎಂಬ 
ಸ್ಥಳದಲ್ಲ ತನ್ನು ಪತಿಯ ಸೃರಣಾರ್ಥವಾಗಿ ಹಾಕಿಸಿದ ವೀರಶಾಸನಗಲ್ಲಾಗಿದ್ದು. ವಿಜಯನಗರದ 
ವೀರ ಬುಕ್ಕಣ್ಣ ಒಡೆಯನ ಬಣ್ಣೆ ಉಲ್ಲೇಜಸುತ್ತದೆ. ಕೆಲವು ವಿದ್ವಾಂಸರು ಈ ಶಾಸನವನ್ನು 
ಕ್ರಿ.ಪ.1341ರ ಮೊದಲನೇ ಹರಿಹರನ ಕಾಲದ್ದಾಗಿದೆಯೆಂದು ಗುರುತಿಸಲಾಗಿದೆ. ಈ 
ಶಾಸನದಿಂದ ನಮಗೆ ತಿಳದುಬರುವುದೇನೆಂದರೆ ಈ ಜಲ್ಲೆಯನ್ನು ಮೊದಲು ಮೊದಲನೇ 
ಹರಿಹರನು ಆಳ್ವಕೆ ಮಾಡುತ್ತಿದ್ದನೆಂದು ಹಾಗೂ ತನ್ನ ತಮ್ಮನಾದ ಬುಕ್ಕನು ಇವನ ಆಡಳತದಲ್ಲ 
ನೆರವಾಗುತ್ತಿದ್ದನೆಂದು ಶಾಸನಗಳ೦ದ ತಿಆದುಬರುತ್ತದೆ. ಇದನ್ನು ಗಮನಿಸಿದಾಗ ವಿಜಯನಗರ 
ಸಾಮ್ರಾಜ್ಯಕ್ಕೂ ಮತ್ತು ಮಂಡ್ಯ ಜಿಲ್ಲೆಗೂ ಬಹಳ ಹಿಂದಿನ ಕಾಲದಿಂದಲೂ ಸಂಬಂಧವಿತ್ತೆಂದು 
ತಿಆದುಬರುತ್ತದೆ. ಮದ್ದೂರು ತಾಲೂಕಿನ ಅರುವನಹಳ್ಳಯ ಶಾಸನಗಕಲ್ತ"” ಬಡವಾರ ವಂಶದ 
ಭಟ್ಟರ ಬಾಜಚಿಯಪ್ಪ ಮತ್ತು ಅವನ ವಂಶದ ವಿವರಗಳು ಕಂಡುಬಂದಿವೆ. ಭಟ್ಟರ 


ಬಾಚಿಯಫಪ್ಪನನ್ನು ನೀತಿನಾರಾಯಂಬಾಮೂಲ, ಪರಹಾರದು ಇಬಾಟು, ಸೋನ್ನಾಕೋತ್ರತಿ. 


65 


ಸೊನ್ನಾಕೋದಂಡಿ ಎ೦ಬ ಬರುದುಗಳನ್ನು ನೀಡಿ ಹೊಗಳರುವುದು ಶಾಸನದಲ್ತ್ಲ ಕಂಡು 
ಐಂಡಿಷೆ,್‌್‌ ಭಟ್ಟರ ಬಾಚಿಯಪ್ಪನು ಕೀರ್ತಿದೇವನ ಮಗನಾಗಿದ್ದು, ಅವನು ಬುಕ್ಕರಾಯ 
ಸಮುದ, ಕೀರ್ತಿಸಮುದ್ರ, ಮಾಳವೆಯ ಕೆರೆ. ಬಾಚಪುನ ಕೆರೆಗಳನ್ನು ನಿರ್ಮಿಸಿದನು. ಇದಲ್ಲದೇ 
ಬಾಚಪಟ್ಟಣ ಎಂಬ ಊರನ್ನು ಸಹ ಕಟ್ಟದನು ಜೊತೆಗೆ ಆ ಊರಿನಲ್ಲ ಸಾಲುಮರಗಳನ್ನು 
ನೆಡಿಸಿದನೆಂದು ಶಾಸನದಲ್ಲ ಉಲ್ಲೇಬವಾಗಿರುವುದು ಕಂಡುಬರುತ್ತದೆ." ಇದನ್ನು ಬುಕ್ಕನ 
ಆಳಜ್ವಕೆಯ ಕಾಲ ಕ್ರಿ.ಶ.1358ರಷ್ಟರಲ್ಲಯೇ ಈ ಎಲ್ಲಾ ಕಾರ್ಯಗಳನ್ನು ಮಾಡಿರಬಹುದೆಂಬುದು 
ತಿಆದುಬರುತ್ತದೆ. ಹಾಗೂ ಇವನ ವಂಶವೃಕ್ಷವನ್ನು ಗಮನಿಸಿದಾಗ ಬಡವರ ಕುಲತಿಲಕ 
ಕೀತ್ತಿಯರಸ ಮತ್ತು ಆತನ ಪತ್ನಿ ಮಾಳವ್ಪೆಯಿಂದ ಆರಂಭಿಸಿ ಅವನ ಮಕ್ಕಳಾದ ಹಿರಿಯ 
ಬಯುಚಪ್ಪ. ಚಿಕ್ಕಬಯುಚಪು, ಬಾಯುಚಪ್ಪ, ದೇವಪ್ರ ಮತ್ತು ಅವನ ಪತ್ನಿಯಾದ ಬಯುಚಿಕ್ಕ 
ಹಾಗೂ ನಾಗರಸ ಇವರುಗಳ ಹೆಸರನ್ನು ಶಾಸನದಲ್ಲ ಉಲ್ಲೇಣಸರುವುದು ಕಾಣಬರುತ್ತದೆ." 
ಮತ್ತೊಂದು ವಂಶಾವಳಿಯ ಶಾಸನದಲ್ಲ ಬಾಚಿಯಪ್ಪ ಮತ್ತು ರಾಮಭದ್ರಾವತಿ ಇವರಿಂದ 
ಪ್ರಾರಂಭ ಮಾಡಿ ಇವರ ಮಕ್ಕಳಾದ ಬುಕ್ನಣ್ಣ. ಕೀರ್ತಿದೇವ, ಕಂಪಣ್ಣ ಹಾಗೂ ಚವನಪ್ಪ 
ಅವರುಗಳ ಹೆರಸರುಗಳನ್ನು ಮಾತ್ರ ದಾಖಲೆ ಮಾಡಲಾಗಿದೆ. ಮಹಮ್ಮದಿಯ ದಾಅಯನ್ನು 
ತಡೆದು ಹರಿಹರನು ರಾಜ್ಯರಕ್ಷಣಿ ಮಾಡಿದನು. ಒಂದನೆಯ ಬುಕ್ಕರಾಯನು ಒಂದನೇ 
ಹರಿಹರನ ನಂತರ ಕ್ರಿ.ಪ.1356ರಲ್ಲ ಅಧಿಕಾರಕ್ಕೆ ಬಂದು ಕ್ರಿ.ಶ.1377ರವರೆಗೆ ಆಕ್ವಕೆ ಮಾಡಿದನು. 
ಇವನು ಅಧಿಕಾರಕ್ಷೆ ಬರುವ ಮುಂಚಿತವಾಗಿಯೇ ಯುವರಾಜನಾಗಿದ್ದುಕೊಂಡು ರಾಜ್ಯವಿಸ್ಹಾರ 
ಮಾಡಿ ಆಡಳತದಲ್ಲ ಸಾಕಷ್ಟು ಅನುಭವವುಳ್ಳವನಾಗಿದ್ದನು. ಮಂಡ್ಯ ಜಲ್ಲೆ ಮದ್ದೂರು 
ತಾಲೂಕಿನ ಬೊಪ್ಪಸಂದ್ರದ ಕ್ರಿ.ಶ.1363ರ ಶಾಸನದಲ್ಲ"ನ್‌ ವಿಜಯನಗರದ ದೊರೆಯಾದ 
ವೀರಬುಕ್ಕ್ಣ ಒಡೆಯನ ಅಆಳ್ವಕೆಯ ಕಾಲದಲ್ಲ ಇವನು ಬೊಪ್ಪಸಮುದದ ಪ್ರದೇಶದಲ್ಲದ್ದ 
ಫಲವತ್ತಾದ ಭೂಮಿಯನ್ನು ತೀರ್ಥದ ತಿಪ್ಪೂರು ಗ್ರಾಮದ ಬೊಮ್ಮಣ್ಣನ ಮಗ ಹಿರಿಯಣ್ಣನಿಗೆ 
ದಾನವಾಗಿ ನೀಡಿರುವ ವಿಷಯದ ಬಗ್ಗೆ ಶಾಸನದಲ್ಲ ಪ್ರಸ್ತಾಪಿಸಲಾಗಿದೆ. ಆದ್ದರಿಂದ ಇವನ 


ಆಳ್ತಕೆಯು ಈ ಪ್ರದೇಶದವರೆವಿಗೂ ವಿಸ್ತರಿಸಲಾಗಿತ್ತೆಂದು ತಿಆದುಬರುತ್ತದೆ. 


ಒಂದನೇ ಬುಕ್ಕರಾಯನ ಅಧಿಕಾರಾವಧಿಯು ಮುಗಿದ ತಕ್ಷಣ ಎರಡನೇ 
ಹರಿಹರರಾಯನು ಆಅಜ್ವಕೆ ಮಾಡಲು ಸನ್ನದ್ದನಾದನು. ಇವನು ಕ್ರಿ.ಶ.1377 ರಿಂದ 1404ರವರೆಗೆ 
ವಿಜಯನಗರ ಸಾಮ್ರಾಜ್ಯದಲ್ಲ ಆಳ್ವಕೆ ನಡೆಸಿದನು. ಈತನು ಸಹ ಅಧಿಕಾರಕ್ಷೆ ಬರುವ ಮುನ್ನವೇ 
ಯುವರಾಜನಾಗಿ ತನ್ನ ತಂದೆಯ ಕಾಲದಲ್ಲೇ ಆಳ್ವಕೆಯನ್ನು ನಡೆಸುತ್ತಿದ್ದನು. ಹಾಗಾಗಿ 
ಇವನಿಗೂ ಆಡಳತದಲ್ಲ ಹೆಚ್ಚನ ಪರಿಣಿತಿ ಇತ್ತೆಂದು ಹೇಳಬಹುದು ಹಾಗೂ ಆಳ್ವಕೆಯಲ್ಲ ರಾಜ್ಯ 


ವಿಸ್ತರಿಸುವಲ್ಲ ಉತ್ತಮ ಆಡಳತಗಾರನೆಂಬುದಕ್ಷೆ ಸಾಕ್ಷಿಯಾಗಿ ಇವನು ಚಕ್ರವರ್ತಿ” ಎಂಬ 


66 


ಜರುದನ್ನು ಪಡೆದವನಾಗಿದ್ದನು. ಮದ್ದೂರು ತಾಲೂಕನ ಅರುವನಹಳ್ಳಯ ಶಾಸನದಲ್ಲ"' 
ವಿಜಯನಗರದ ಬುಕ್ಕರಾಯನ ಬಗ್ಗೆ ಉಲ್ಲೇಖವಿದ್ದು ಈ ಶಾಸನದಲ್ಲ ಬಡವಾರ ಕೀರ್ತಿದೇವ 
ಎಂಬ ಅಧಿಕಾರಿಯ ಮಗನಾದ ಭಟ್ಟರ ಬಾಲಯುಚಪ್ಪನು (ಬಾಜಿರಾಜ) ಮರಣ ಹೊಂದಿದರ ಬಣ್ಣ 
ಉಲ್ಲೇಖವಾಗಿದೆ. ಮದ್ದೂರಿನ ಬೊಪ್ಪಸಂದ್ರದ ಕ್ರಿಶ.1427ರ್‌” ಶಾಸನದಲ್ಲ ಭಟ್ಟರ ಬಾಚಿಯಪ್ಪನ 
ಮಕ್ಕಳಾದ ಬುಕ್ಷಣ್ಣ. ಕೆಂಪಣ್ಣ ಮತ್ತು ಚವಡಪ್ಪರಾದ ಇವರುಗಳಗೆ ತೆಳ್ಳರ ವಂಶದ ದೇವಪ್ಪ 
ಮತ್ತು ಸಹದೇವರು ಹಾದರಿವಾಗಿಲ ಕಾಲುವಳ್ಳಯದ ಬೊಪ್ಪಸಮುದವನ್ನು ದತ್ತಿಯಾಗಿ ಅಂದರೆ 
ದಾನವಾಗಿ ಕೊಟ್ಟರೆಂದು ಶಾಸನದಲ್ಲ ದಾಖಲಾಗಿರುವುದು ಕಂಡುಬರುತ್ತದೆ. ಇಮ್ಮಡಿ 
ಹರಿಹರನು ಅವನ ಮಕ್ಕಳಾದ ವಿರೂಪಾಕ್ಷ ದೇವರಾಯ ಮತ್ತು ಇಮ್ಮಡಿ ಬುಕ್ಕರಾಯನ್ನನು 
ರಾಜ್ಯದ ಆಡಳತ ಪದ್ಧತಿಯಲ್ಲ ಬದಲಾವಣೆಗಳನ್ನು ಜಾರಿಗೆ ತರಲು ನೇಮಿಸಿದನು. ಇವನಿಗೆ 
ಇವನ ಗುರುಗಳಾದ ವಿದ್ಯಾರಣ್ಯರು ರಾಜನೀತಿಯಲ್ಲೂ ಹಾಗೂ ಆಧ್ಯಾತ್ಯಿಕ ಜೀವನದಲ್ಲೂ 


ಮಾರ್ಗದರ್ಶನ ನೀಡಿದರು. 


ಎರಡನೇ ಹರಿಹರನ ಮರಣಾನಂತರ ಅವನ ಇಬ್ಬರು ಮಕ್ಕಳಾದ ವಿರೂಪಾಕ್ಷರಾಯ 
ಮತ್ತು ಎರಡನೇ ಬುಕ್ಕರಾಯನ ನಡುವೆ ಸಿಂಹಾಸನಕ್ಲಾಗಿ ಹೋರಾಟ ನಡೆಯುತು. ಮೊದಲು 
ವಿರೂಪಾಕ್ಷರಾಯ ಸಿಂಹಾಸನರೂಢನಾದರೂ ಕೇವಲ ಒಂದು ವರ್ಷಗಳ ಕಾಲ ಮಾತ್ರ ಆಳ್ವಕೆ 
ನಡೆಸುತ್ತಾನೆ. ಇವನ ನಂತರ ಇವನ ಸಹೋದರನಾದ ಬುಕ್ಷರಾಯನು ಕ್ರಿ.ಶ.1405 ರಿಂದ 
14೦6ರವರೆಗೆ ಅಳ್ವಕೆ ನಡೆಸುತ್ತಾನೆ. ಇವರ ಬಣ್ಣೆ ಮಾಹಿತಿಯನ್ನು ವೈದ್ಯನಾಥಪುರದ 
ಕ್ರಿ.ಪ.14೦6ರ ಶಾಸನದಲ್ಲ"” ಎರಡನೇ ಬುಕ್ಕರಾಯನು ಈ ಪ್ರದೇಶದಲ್ಲ ಆಳ್ವಕೆ ಮಾಡಿದುದರ 
ಬದ್ಗೆ ಇಲ್ಲ ತಿಆಸಲಾಗಿದೆ. ಹಾಗೆಯೇ ಇವನ ಆಳ್ವಿಕೆಯು ಬಹಳ ವಿಸ್ತಾರವಾಗಿ ವ್ಯಾಪಿಸಿದುದರ 
ಬಣ್ದೆ ಇದೇ ತಾಲೂಕಿನ ಮಾರೇಹಳ್ಳಯ”'” ಕ್ರಿ.ಶ.14೦6ರ ಶಾಸನದಲ್ಲ ಸವಿಸ್ತಾರವಾಗಿ 


ಉಲ್ಲೇಖಸಿರುವುದನ್ನು ಕಾಣಬಹುದಾಗಿದೆ. 


ಇಮ್ಮಡಿ ಬುಕ್ಕರಾಯನ ಮರಣಾನಂತರ ಮೂವರು ಸಹೋದರರಾದ ಇಮ್ಮಡಿ ಬುಕ್ಕ. 
ಇಮ್ಮಡಿ ವಿರೂಪಾಕ್ಷ ಮತ್ತು ಒಂದನೇ ದೇವರಾಯ ಈ ಮೂವರಲ್ಲ ಸಿಂಹಾಸನಕ್ಕಾಗಿ 
ಹೋರಾಟಗಳು ನಡೆದವಾದರೂ ಕೊನೆಗೆ ಮೊದಲನೇ ದೇವರಾಯನು ಕ್ರಿ. 140೦6 ರಿಂದ 
ಕ್ರಿ.ಪ.1422ರ ವರೆಗೆ ಆಳ್ವಕೆ ಮಾಡಿದನು. ಇವನ ಅಧಿಕಾರಾವಧಿಯುಂದ ನಿರ್ಗಮಿಸಿದ ನಂತರ 
ಎರಡನೇ ದೇವರಾಯ ಕ್ರಿ.ಶ.1424 ರಿಂದ ಕ್ರಿ.ಶ.1446ರ ವರೆಗೆ ಆಜ್ವಕೆ ಮಾಡಿದನು. ಇವನಿಗೆ 
'ಪೌಢದೇವರಾಯ', 'ಅಭಿನವವೀರದೇವರಾಯ' ಮತ್ತು 'ಪತಾಪ ದೇವರಾಯ' ಎಂಬ 
ಹೆಸರುಗಳ೦ದ ಕರೆಯುತ್ತಿದ್ದರು. ಇವನು ವಿಜಯನಗರ ಸಾಮ್ರಾಜ್ಯದ ಉತ್ತರಾಧಿಕಾರಿಯಾದ 


67 


ಮೇಲೆ ಎರಡು ದಶಕಗಳ ಕಾಲಕ್ಕೂ ಅಧಿಕವಾಗಿ ಆಳ್ವಕೆ ಮಾಡಿದನು. ಉತ್ತಮ 
ಆಡಳತಗಾರನಾಗಿದ್ದು ಜನಪ್ರಿಯ ಅರಸನಾಗಿ ಆಳ್ವಕೆ ನಡೆಸಿದನು. ಮದ್ದೂರು ತಾಲೂಕಿನ 
ಹಾಗಲಹಳ್ಳಯ ಕ್ರಿ.ಶ.1420ರ ಶಾಸನವು'' ಇಮ್ಮಡಿ ದೇವರಾಯನ ಕಾಲಕ್ಕೆ ಸೇರಿದ್ದಾಗಿದ್ದು 
ಇದರಲ್ಪ್ಲ ಹಾದಿರವಾಗಿಲ ಗ್ರಾಮದಲ್ಲ ವಾಸವಾಗಿದ್ದ ಮಾದಿಗೌಡ ಎಂಬ ಅಧಿಕಾರಿಯ ಬಣ್ದೆ 
ಉಲ್ಲೇಖಗೊಂಡಿದೆ. ಹಾಗೂ ಶ್ರೀರಂಗಪ[ಣದ ಶ್ರೀರಂಗನಾಥ ದೇವಾಲಯದ 
ಉಗ್ರಾಣದಲ್ಲರುವ  ಕ್ರಿ.ಶ.143೦ರ ತಾಮ್ರಪಟ ಶಾಸನದಲ್ಲ'” ತೋರಿನಾಡ ವೇಂಠೆಯ 
ಮೇಣಾಪುರ ಮಾಗನಿ ಎಂಬ ಪ್ರದೇಶದಲ್ಲದ್ದ ಚಂದಿಗಾಲವನ್ನು ಅಗ್ರಹಾರವೆಂದು ಕರೆದು 
ಹಾಗೂ ಈ ಪ್ರದೇಶವನ್ನು ಅಗ್ರಹಾರವನ್ನಾಗಿ ಮಾಡಿ ಇದನ್ನು 'ಪ್ರತಾಪದೇವರಾಯಪುರ'ವೆಂದು 
ಕರೆದನು ಎಂದು ಈ ಶಾಸನದ ಉಲ್ಲೇಖವಾಗಿದೆ. ಶ್ರೀರಂಗಪ್ದಣದ ರಂಗನಾಥ 
ದೇವಾಲಯದ ಕೋಪಶದಲ್ಲರುವ ಕ್ರಿ.ಶ.1447ರ ತಾಮ್ರಶಾಸನದಲ್ಲ'” ಕನ್ನಂಬಾಡಿ ಸ್ಥಳದ 
ಮೊದುನಾಡು ಎಲ್ಲೆಯಲ್ಲ ಬರುವ ಹೊಸಹಳ್ಳ ಗ್ರಾಮವನ್ನು ದಾನವಾಗಿ ಕೊಟ್ಟಂತಹ 
ವಿಷಯವಿದೆ. ಮೇಲುಕೋಟಿಯ ಜೀಯರ್‌ ದೇವಾಲಯದಲ್ಪರುವ  ಕ್ರಿ.ಶ.1458ರ 
ಶಾಸನದಲ್ಲ'“ ಇಮ್ಮಡಿ ಪ್ರೌಢದೇವರಾಯನ ಆಜ್ವಕೆಯ ಕಾಲದಲ್ಲ ತಿಮ್ಮಣ್ಣ ದಂಡನಾಯಕನ 
ಪತ್ನಿ ರಂಗಾಂಜಕೆಯು ರಂಗಮಠವನ್ನು ನಿರ್ಮಿಸಿದ ಬದ್ದೆ ಶಾಸನದಲ್ಲ ಉಲ್ಲೇಖವಿದೆ. ಈ 
ಮಠಕ್ಲಾಗಿ ಹೋೊಯ್ದಕರಾಜ್ಯ ಕುರುವಂಶನಾಡ ವೇಂಠೆಯ ವ್ಯಾಪ್ಲಿಯಲ್ಲದ್ದ ಜಲ್ಲೇನಹಳ್ಳ ಮತ್ತು 
ಯಳವದ ಹಳ್ಳಗಳನ್ನು ದತ್ತಿಬಟ್ಟಂತಹ ವಿಷಯವನ್ನು ಶಾಸನದಲ್ಲ ಉಲ್ಲೇಣಸಲಾಗಿದೆ. ಇಲ್ಲನ 
ಮತ್ತೊಂದು ಪ್ರಮುಖ ಅಂಶವೆಂದರೆ ತಿಮ್ಮಣ್ಣದಣ್ಣಾಯಕನ ತಂದೆ ಲೋಹಿತ ವಂಶದ 
ಸಿಂಗಣ್ಣನು ನಾಗಮಂಗಲದ ಮಹಾಪಭುವಾಗಿದ್ದ ವಿಚಾರವನ್ನು ತಿಅಸಲಾಗಿದೆ. ಶ್ರೀರಂಗಪಟ್ಟಣ 
ತಾಲೂಕಿನ ನೆಲಮನೆ ಗ್ರಾಮದ ಕ್ರಿ.ಶ.1458ರ ಶಾಸನದಲ್ಲ'” ಈ ಗ್ರಾಮಗಳನ್ನು ಯಾದವ 
ನಾರಾಯಣ ದೇವಾಲಯದ ಲಕ್ಷ್ಮೀದೇವಿಗೆ ದಾನವಾಗಿ ನೀಡಿದ ವಿವರಗಳನ್ನು ದಾಬಖಲಸಿದೆ. 
ಮಳವಳ್ಳ ತಾಲೂಕಿನ ಕ್ಯಾತನಹಳ್ಟಿಯ ಕ್ರಿ.ಶ.1439೨ರ ಶಾಸನದಲ್ಲ'” ಎರಡನೇ ದೇವರಾಯನು 
ವಿಜಯನಗರವನ್ನು ಆಳುತ್ತಿದ್ದಾಗ ಮಹಾಪ್ರಧಾನ ಲಕ್ಕಣ್ಣ ದಂಡನಾಯಕನು ಪನಿತ್ರಾನಗರವನ್ನು 
ನಂದಾದೀಪಕ್ಷಾಗಿ ತಲಕಾಡಿನ ಕೀರ್ತಿನಾರಾಯಣ ದೇವರಿಗೆ ಕ್ಯಾತನ'ಹಳ್ಳಯನ್ನು ಹಲವು 
ಸುಂಕಗಳಂದ ಮುಕ್ತಗೊಆಸಿ ದಾನವಾಗಿ ನೀಡಿರುವ ಬದ್ಣೆ ಶಾಸನದಲ್ಲ ದಾಖಲಸಲಾಗಿದೆ. 
ಈತನು ಸರ್ವಧರ್ಮ ಸಹಿಷ್ಟುವಾಗಿದ್ದನು. ಶೈವ. ವೈಷ್ಣವ ಮತ್ತು ಇಸ್ಲಾಂ ಧರ್ಮಕ್ಕೂ ಸಹ 
ಪ್ರಾಧಾನ್ಯತೆ ನೀಡಿದನು. ತನ್ನು ರಾಜ್ಯದಲ್ಲಿ ಮುಪ್ಲಿಮರಿಗಾಗಿ ಒಂದು ಮಸೀದಿಯನ್ನು 
ಕಟ್ಟಿದನು. ವಿಜಯನಗರದ ಅನೇಕ ಭವ್ಯವಾದ ಕಟ್ಟಡಗಳನ್ನು ಕಟ್ಟಸಿದನು. ಅವುಗಳಲ್ಲ 


68 


ಹಜಾರ ರಾಮಸ್ತಾಮಿ ದೇವಾಲಯವು ಇವನ ಕಾಲದಲ್ಲ ನಿರ್ಮಾಣವಾದ ಪ್ರಮುಖ 
ವಾಸುರಚನೆಯಾಗಿದೆ. 


ಇಮ್ಮಡಿ ದೇವರಾಯಸನಿಗೆ ಪೊನ್ನಲದೇವಿ ಮತ್ತು ಭೀಮಾದೇವಿ ಎಂಬ ಇಬ್ಬರು 
ಪತ್ನಿಯರಿದ್ದರು. ಭೀಮಾಡೇವಿಗೆ ಮಕ್ಷಆರಲಲ್ಲ. ಪೊನ್ನಲದೇವಿಗೆ 'ಮಲ್ಲಕಾರ್ಜುನ' ಎಂಬ 
ಮಗನಿದ್ದನು. ಇಮ್ಮಡಿ ದೇವರಾಯನ ಮರಣಾನಂತರ ಅವನ ಮಗನಾದ ಮಲ್ಲಕಾರ್ಜುನನು 
ಕ್ರಿ.ಪ.1446ರಲ್ಪ ಅಧಿಕಾರಕ್ಷೆ ಬಂದು ಕ್ರಿ.ಶ.1465ರರವರೆಗೂ ರಾಜ್ಯಭಾರ ಮಾಡಿದನು. ಇವನು 
ಅಸಮರಥ್ಥನೂ, ದುರ್ಬಲನೂ ಆಗಿದ್ದನು. ಆದುದರಿಂದ ಇವನ ಕಾಲದಲ್ಲ ವಿಜಯನಗರ 
ಸಾಮ್ರಾಜ್ಯ ಕ್ಷೀಣಿಸಿತ್ತು. ಇವನ ಕಾಲದಲ್ಲ ಬಹಮನಿ ಮತ್ತು ಗಜಪತಿ ಸೇನೆಗಳು 
ವಿಜಯನಗರದ ಮೇಲೆ ಏಕಕಾಲದಲ್ಲ ದಾಳಗಳನ್ನು ಮಾಡಿದಾಗ ಬಹಳ ಪ್ರಯಾಸಪಟ್ಟು 
ಅವರನ್ನು ಹಿಮ್ಮೆಟಸಿದನು. ಕೆಲವು ದಿನಗಳ ಅನಂತರ ಅರಮನೆಯ ಕೆಲವು ಜನರ 
ಪಿತೂರಿಯಿಂದ ದೇವರಾಯನ ದಾದಿಯಾದ ವಿರೂಪಾಕ್ಷನು ಆಡಳತಕ್ಷೆ ಬಂದು ಕ್ರಿ.ಶ.1465 
ರಿಂದ ಕ್ರಿ.ಶ.1485ರವರೆಗೆ ಆಡಳತವನ್ನು ನಡೆಸಿದನು. ಇತ್ತ ಕಡೆಯಲ್ಲ ಮಲ್ಲಕಾರ್ಜುನನು 
ಕ್ರಿ.ಪ.148೦ರಲಟ್ಪ್ಲ ಮರಣ ಹೊಂದುವವರೆಗೂ ದೇಶಛ್ರಷ್ಠನಾಗಿಯೇ ಅಳಕೆ ಮಾಡಿದನು. 
ವಿರೂಪಾಕ್ಷನು ಸಹ ಅಸಮರ್ಥ ದೊರೆಯಾಗಿದ್ದನು. ಹಾಗೂ ಆಡಳತಕ್ಷೆ ಅಧಿಕ ಗಮನವನ್ನು 
ನೀಡಲಲ್ಲ. ಆದರೆ ಇವನು ಹೆಚ್ಚಾಗಿ ಭೋಗಜೀವನದಲ ಕಾಲಕಳೆಯುತ್ತಿದ್ದವನಾಗಿದ್ದನು. ಇವನ 
ಕಾಲದಲ್ಲಿ ಸಾಮ್ರಾಜ್ಯದ ಉತ್ತರ ಭಾಗಗಳನ್ನು ಮಹಮ್ಮದ್‌ ಗವಾನನ ನೇತೃತ್ವದ 
ಬಐಹಮನಿಸ್ಯೆನ್ಯವು ರಾಜ್ಯಕ್ಕೆ ಮುತ್ತಿಕೊಂಡು ದಾಳ ಮಾಡಿತು. ಹಾಗೂ ಸಾಮ್ರಾಜ್ಯದ 
ಭಾಗಗಳನ್ನು ಅವರ ಸ್ತಾಧೀನಕ್ನೊಳಪಡಿಸಿಕೊಂಡಿತು. ಕ್ರಿ.ಶ.1485ರಲ್ತ್ಲ ಅಂತಃಪುರದ 
ಕಲಹಗಳಂದಾಗಿ ವಿರೂಪಾಕ್ಷನು ಕೊಲೆಯಾದನು. ಇವನೊಂದಿಗೆ ಸಂಗಮ ವಂಶವು ಸಹ 


ಸಂಪೂರ್ಣವಾಗಿ ಕೊನೆಗೊಂಡಿತು. 


ಕ್ರಿ.ಶ.1485 ರಿಂದ ಸಾಳುವ ವಂಶವು ಅಸ್ತಿತ್ವಕ್ಕೆ ಬಂದು ವಿಜಯನಗರದಲ್ಲ ಆಳ್ವಕೆ 
ಪ್ರಾರಂಭಸಿದರು. ನರಸಿಂಹ ದೇವರಾಯ ಎಂಬುವವನು ಈ ಸಾಳುವ ವಂಶದ ಪ್ರಥಮ 
ರಾಜನಾದನು. ಇವನು ವಿಜಯನಗರದಲ್ಲ ಆಳ್ವಕೆ ಮಾಡುತ್ತಿದ್ದ ಹಿಂದಿನ ರಾರುರುಗಳಗೆ ಸೇವೆ 
ಸಲ್ಲಸುತ್ತಿದ್ದ ವ್ಯಕ್ತಿ ಹಾಗೂ ಇವನು ಕ್ರಿಶ1456ರ ವೇಕೆಯಲ್ಲ ಚಂದ್ರಗಿರಿಯ 
ಪ್ರಾಂತ್ಯಾಧಿಕಾರಿಯಾಗಿ ನೇಮಕಗೊಂಡು ಆಡಳತದಲ್ಲ ಅನುಭವ ಹೊಂದಿದ್ದನು. ನರಸಿಂಹನು 
ಮೂಲತಃ ಸುಮಾರು ಕ್ರಿ.ಶ.145೨ರಲ್ತ್ಲ ಮಲ್ಪಕಾರ್ಜುನ ಎಂಬುವವನ ಅಧೀನದಲ್ಲಿ ಆಳ್ವಕೆ 
ಮಾಡುತ್ತಿದ್ದವು ಹಾಗೂ ವಿಜಯನಗರವನ್ನು ಆತನು ಪುನರುಜ್ಞ್ಣೀವನಗೊಆಸಿ ಅದರ 


69 


ರಾಜಕೀಯ ಅಸ್ತಿತ್ವವನ್ನು ವಿಸ್ತರಿಸುವಲ್ಲ ಶ್ರಮಿಸಿದನು. ನಖ್ಯನಿಜ್‌ ಎಂಬುವವನ ಪ್ರಕಾರ 
ನರಸಿಂಹನು ಅಧಿಕಾರವನ್ನು ವಶಪಡಿಸಿಕೊಳ್ಳುವುದಕ್ಲಾಗಿ ದಂಗೆಯೆದ್ದನು. ಆಗ ಆಳಜ್ವಕೆಯನ್ನು 
ಮಾಡುತ್ತಿದ್ದ ರಾಜನು ದುರ್ಬಲಗೊಂಡು ಹಿಡಿಹೋದಾಗ ನರಸಿಂಹನು ಅಧಿಕಾರವನ್ನು 
ವಹಿಸಿಕೊಂಡು ರಾಜಕೀಯ ಸ್ಥಿರತೆಯನ್ನು ಅಸ್ತಿತ್ರಕ್ಕೆ ತಂದುಕೊಂಡನು. ಆಗ ಯಾವುದೇ 
ಹಿಂಸಾಚಾರಗಳು ಇಲ್ಲದೇ ಸಾಳುವ ವಂಶವು ಅಧಿಕಾರಕ್ಕೆ ಬಂದಿತು. ನರಸಿಂಹನು ಕೇವಲ 6 
ವರ್ಷಗಳ ಕಾಲ ಅಆಳ್ವಕೆ ಮಾಡಿ ಕ್ರಿ. ಶ.14೨1ರಲ್ಲ ಮರಣ ಹೊಂದಿದನು. ಇವನಿಗೆ ಇಲ್ಲರು 
ಮಕ್ಷಳದ್ದರು. ಇವರು ತುಳು ವಂಶದವನಾಗಿದ್ದನು. ನರಸನಾಯಕನು ದಕ್ಷಿಣದತ್ತ ದಂಡೆತ್ತಿ 
ಹೋಗಿ, ತುಂಬ ಹರಿಯುತ್ತಿದ್ದ ಕಾವೇರಿಯನ್ನು ತಾತ್ಲಾಅಕವಾಗಿ ನಿರ್ಮಿಸಲ್ಪಟ್ಟ ಸೇತುವೆಯ 
ನೆರವಿನೊಂದಿಗೆ ಕ್ರಿ.ಶ.149೨5ರಲ್ಲ ದಾಟ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡ ಅಂಶವನ್ನು 
ಶ್ರೀರಂಗಪಟ್ಟಣದ ಕ್ರಿ.ಶ.15೦೨ರ ತಾಮ್ರಪಟದಲ್ಲ ಹಾಗೂ ಇನ್ನೂ ಹಲವಾರು ಶಾಸನಗಳಲ್ಲ ಈ 
ವಿಷಯವು ಉಲ್ಲೇಬವಾಗಿರುವುದು ಕಂಡುಬರುತ್ತದೆ. ನರಸನಾಯಕನು ಸಾಹಿತ್ಯ ರಚನೆಗೂ 
ಉತ್ತೇಜನ ನೀಡಿದ ಕಾರಣದಿಂದಾಗಿ ಈತನಿಗೆ 'ಸಾಲುವಾಭ್ಯುದಯಂ', 'ರಾಮಾಭ್ಯುದಯಂ'. 
'ವರಹಾಪುರಾಣಂ' ಮತ್ತು 'ಪಾರಿಜಾತಾಪಹರಣಂ' ಕೃತಿಗಳನ್ನು ರಚನೆ ಮಾಡಿದನು. 
ನರಸಿಂಹನು ಮರಣ ಹೊಂದಿದಾಗ ನರಸನಾಯಕನು ಆತನ ಹಿರಿಯ ಮಗನಾದ ತಿಮ್ಮನನ್ನು 
ರಾಜನೆಂದು ಘೋಷಿಸಿದನು. ಆಗ ಆತನ ಮಂತ್ರಿಯಾದ ತಿಮ್ಮರಸನಿಂದಲೇ ಕೊಲೆಗೀಡಾದನು. 
ಇವನ ಆಳಜ್ವಕೆಯ ಅವಧಿಯಲ್ಲ ನರಸನಾಯಕನಿಗೂ ಮತ್ತು ಇವನಿಗೂ ಭಿನ್ನಾಭಿಪ್ರಾಯ 
ಸಂಭವಿಸಿ ನರಸಿಂಹನು ಪೆನುಗೊಂಡೆಯಲ್ಲ ಗೃಹಬಂಧನದಲ್ಲಿ ಇಟ್ಟು ನರಸನಾಯಕನು 
ಸರ್ವಾಧಿಕಾರಿಯಾಗಿ ಅಧಿಕಾರ ನಡೆಸಿದನು. ಕೃಷ್ಣರಾಜಪೇಟೆ ತಾಲೂಕಿನ ಕೈಗೋನಹಳ್ಳಯ 
ಕ್ರಿ.ಶ.146೭ರ ತಾಮ್ರಪಟ ಶಾಸನದಲ್ಲ'' ಹೊಯ್ದಕ ದೇಶದ ಸಿಂಧಫಟ್ಟ ಸೇಮೆಯ 
ವ್ಯಾಪ್ತಿಯಲ್ಲಿದ್ದ ಕೈಗೊಂಡನಹಳ್ಳ ಅಥವಾ ವೀರನರಸಿಂಹಪುರವನ್ನು ಸಪ್ತಸಾಗರ ದಾನದ 
ಸಮಯದಲ್ಲ ವಿಜಯನಗರದ ವೀರ ನರಸಿಂಹನು ದತ್ತಿಬೆಟ್ಟ ವಿಚಾರವನ್ನು ಶಾಸನದಲ್ಲ 
ದಾಖಅಸಲಾಗಿದೆ. ಆದ್ದರಿಂದ ಈ ಪ್ರಾಂತ್ಯದಲ್ಲ ಈತನೇ ಅಳ್ವಕೆ ನಡೆಸಿದನೆಂದು ಹೇಳಬಹುದು. 
ನರಸಿಂಹ ನಾಯಕನು ಕ್ರಿ.ಶ.15೦3ರಲ್ಲ ಮರಣ ಹೊಂದಿದನು. ಸಾಳುವ ವಂಶದ ಎರಡನೆ 
ನರಸಿಂಹನು ನಾಮಕವಸ್ಥೆಯ ರಾಜನಾಗಿ ಕ್ರಿ.ಶ.15೦5ರವರೆಗೆ ಮುಂದುವರೆದನು. ಅನಂತರ 


ನರಸನಾಯಕನ ಮಗನಾದ ವೀರನರಸಿಂಹನು ಸಿಂಹಾಸನವನ್ನೇರಿದನು. 


ನರಸನಾಯಕನೆಂಬುವವನು ತುಳುವ ವಂಶದವನಾಗಿದ್ದು, ಇವನ ಮಗನಾದ 
ವೀರನರಸಿಂಹನು ಕ್ರಿಶ.15೦5 ರಿಂದ 15೦೨ರವರೆಗೆ ವಿಜಯನಗರದಲ್ಲ ಅಳಜ್ವಕೆ ಮಾಡಿದನು. 
ಇವನ ಆಳಜ್ವಕೆಯೊಂದಿಗೆ ತುಳುವ ಮನೆತನದ ಆಡಳತವು ಪ್ರಾರಂಭವಾಲುತು. ಇವನು 


70 


ಬಹುಮನಿ ಸುಲ್ದಾನರನ್ನು ಎದುರಿಸಲು ಹಾಗೂ ವಿಜಯನಗರದ ಸೇನೆಯ ಪ್ರಾಬಲ್ಯತೆಯನ್ನು 
ಹೆಚ್ಚಿಸಿಕೊಳ್ಳಲು ಪೋರ್ಚುಗೀಸರೊಡನೆ ಸ್ನೇಹದಿಂದ ಇದ್ದನು. ಹಾಗೂ ಅವರಿಂದ 
ಕುದುರೆಗಳನ್ನು ಖರೀದಿಸಿದನು. ಈತ ಕ್ರಿ.ಶ.15೦೨ರಲ್ತ್ಲ ಮರಣ ಹೊಂದಿದನು. 


ವೀರನರಸಿಂಹನ ಮರಣಾನಂತರ ಅವನ ಮಲತಾಲುಯಾದ ನಾಗಲಾದೇವಿಯ 
ಮಗನಾದ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದನು. ಇವನು ತುಳುವ ವಂಶದ ಅರಸರಲ್ಪ 
ಪ್ರಖ್ಯಾತನಾದ  ದೊರೆಯಾಗಿದ್ದನು. ಕೃಷ್ಣದೇವರಾಯನು ಮಹಾಮಂತ್ರಿ ತಿಮ್ಮರಸನ 
ನೆರವಿನೊಂದಿಗೆ ಕ್ರಿ.ಶ.15೦೨ರ ಕೃಷ್ಣಜನ್ಮಾಷ್ಟಮಿಯಂದು ಸಿಂಹಾಸನವನ್ನೇರಿದನು. ಈತನು 
ಅಪ್ರತಿಮ ಆಡಳತಗಾರನಾಗಿದ್ದನು. ಕಲಾ ಆರಾಧಕ, ಪ್ರಜಾಪಾಲಕ, ಸಾಹಿತ್ಯಾಸಕ್ತ ಹಾಗೂ ಪ್ಹತಃ 
ಕವಿ-ವಿದ್ವಾಂಸನಾಗಿದ್ದನು. ಬಹುವೈವಿಧ್ಯಮಯ ವ್ಯಕ್ಷಿತ್ತ ಹೊಂದಿದವನು. ಈತನ ಸೈನಿಕ. 
ದಂಡನಾಯಕ, ನಾಯಕ, ಮಹಾನಾಯಕರುಗಳ ಆಡಳತಕ್ರಮ ಉತ್ತಮವಾಗಿತ್ತು. ಈತನು 
ಸಾಹಿತಿಯೂ ಆಗಿದ್ದನು. ಅವನೇ ರಚಿಸಿದ 'ಅಮುಕ್ತಮಾಲ್ಯ'ದ ಕೃತಿಯು ಬಹಳ 
ಪಮುಖವಾದುದಾಗಿದೆ. ಈತನು ತನ್ನ ಆಡಳತದಲ್ಲ ನಗರಗಳು, ಕಾಲುವೆಗಳು, ಕೆರೆಗಳು, 
ಅಣಿಕಟ್ಟುಗಳು. ದೇವಾಲಯಗಳು ಮತ್ತು ಜನೋಪಯುಕ್ತ ಲೌಕಿಕ ಮತ್ತು ಅಲೌಕಿಕ 
ಕಟ್ಟಡಗಳನ್ನು ಕಟ್ಟಸಿದನು. ಇವನು ದಕ್ಷ ಆಡಳತಗಾರನಾಗಿ 'ಕನ್ನಡ ರಾಜ್ಯ ರಮಾರಮಣ. 
"ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ', 'ಆಂಧ್ರಭಭೋಜ' ಎಂಬ ಜರುದುಗಳನ್ನು ಪಡೆದು 
ಕೊಂಡನು. ಅವನ ಆಸ್ಥಾನದಲ್ಲ ಬಹುಭಾಷಾ ಕವಿ-ಪಂಡಿತರಿಗೆ ಆಶ್ರಯ ನೀಡಿದ್ದನು. ಕನ್ನಡ, 
ತೆಲುಗು, ತಮಿಳು. ಸಂಸ್ಥೃತಕ್ಷೆ ಪ್ರಾಶಸ್ತ್ಯ ನೀಡಿ ಕೃತಿಗಳ ರಚನೆಗೆ ಪ್ರಾಶಸ್ಥ ನೀಡಿದ್ದನು. 
ಈತನು ಸಾಹಿತ್ಯ, ಸಂಗೀತ ವಿದ್ವಾಂಸರುಗಳು, ತತ್ವಜ್ಞಾನಿಗಳು, ಧಾರ್ಮಿಕ ಗುರುಗಳು, 
ಸನ್ಯಾಸಿಗಳಗೂ ಆಶ್ರಯದಾತನಾಗಿದ್ದನು.'” ಈತನ ಪಟ್ದಾಭಿಷೇಕ ಮಹೋತ್ಸವದ ದಿನಗಳು 
ಸಹ ಚರ್ಚೆಗೆ ಆಪ್ಲದವಾಗಿವೆ. ಕೆಲವು ವಿದ್ವಾಂಸರುಗಳು ಕ್ರಿ.ಶ.151೦ ಜನವರಿ, ೭3 ಅಥವಾ 
2೨4ನೇ ತಾರೀಖು ಎಂದರೆ, ಮತ್ತೇ ಕೆಲವರು ಕ್ರಿ.ಶ.15೦೨ ಫೆಬ್ರವರಿ, 4 ಎಂಬುದು ಕೆಲವರು 
ಅಭಿಪ್ರಾಯಪಡುತ್ತಾರೆ.” ಇವನ ಪಟ್ದಾಭೀಷೇಕ ಮಹೋತ್ಸವದಲ್ಲ ವಿರೂಪಾಕ್ಷ ದೇವಾಲಯದ 
ಸಭಾಮಂಟಪ ಹಾಗೂ ಗೋಪುರಗಳು ಪುನರ್‌ನಿರ್ಮಾಣವಾದವು ಎಂದು ಹೇಳಬಹುದು. 


ಉದಯಗಿರಿ ಕೋಟಿಯನ್ನು ಕೃಷ್ಣದೇವರಾಯನು ಗೆದ್ದುಕೊಂಡ ನಂತರ 
ರಾಜಧಾನಿಯಲ್ಲ ಕೃಷ್ಣಸ್ವಾಮಿ ದೇವಾಲಯವನ್ನು ಕಟಸಪಿ, ಆ ಕೋಡೆಯಿಂದ ವಿಜಯದ 


[x] 


Re 


ಸಂಕೇತವಾಗಿ ತಂದ ಕೃಷ್ಣ ವಿಗ್ರಹವನ್ನು ಅದರಲ್ಲ ಪ್ರತಿಷ್ಠಾಪಿಸಲಾಯುತು. ಹಜಾರ ರಾಮ 


ಮತ್ತು ವಿಠಶಲಸ್ತಾಮಿ ದೇವಾಲಯಗಳು ಇವನ ಕಾಲದಲ್ಲ ರಚನೆಯಾದವು. ವಿಜಯವಿಠಲಸ್ವ್ತಾಮಿ 


71 


ದೇವಾಲಯವು ತಾಂತ್ರಿಕ ನೈಪುಣ್ಯತೆಯಿಂದ ಉತ್ತಮ ಪ್ರತೀಕವಾಗಿ ಕರ್ನಾಟಕ ಸಂಗೀತಕ್ಕೆ 
ಸಮರ್ಪಿಸಲ್ಪ್ಲಟ್ಟ್ಲರುವ ವಾಸ್ತು ರಚನೆಯಾಗಿದೆ. ಇವು ತಳವಿನ್ಯಾಸ ಹಾಗೂ ಕಂಬದೊಳಗಿನ 


[3x] pr 


ಕರುಕಂಬಗಳು ವಿಶಿಷ್ಠ ರಚನೆಯಾಗಿದ್ದು ಸಂಗೀತದ ಸಪ್ಪಷ್ಷರಗಳನ್ನು ಪ್ರತಿದ್ಧನಿಸುತ್ತವೆ.5° 


ಕೃಷ್ಣದೇವರಾಯನ ಕಾಲಕ್ಕೆ ಸಂಬಂಧಿಸಿದಂತೆ ಪಾಂಡವಪುರ ತಾಲೂಕಿನ 
ಮೇಲುಕೋಟೆಯ ಕ್ರಿ.ಶ.15೭8ರ ಶಾಸನದಲ್ಲ"' ಕೃಷ್ಣದೇವರಾಯನ ಆಳಜ್ವಕೆಯ ಅವಧಿಯಲ್ಲ 
ದಂಡು ಅವುಭಲದೇವನ ಮಗ ಕೃಷ್ಣರಾಯ ನಾಯಕನೆಂಬ ಅಧಿಕಾರಿಯು ಈ ಭಾಗವನ್ನು 
ಆಳ್ವಕೆ ಮಾಡುತ್ತಿದ್ದುದ್ದರ ಬಗ್ದೆ ತಿಆಸುತ್ತದೆ. ಹಾಗೂ ಕಾಮನಾಯಕನಹಳ್ಳ ಮತ್ತು ಗೊಲ್ಲರ 
ಚಟ್ಟನಹಳ್ಳಗಳನ್ನು ಈ ದೇವಾಲಯಕ್ಷೆ ದತ್ತಿಬಟ್ಟ ವಿಚಾರಗಳನ್ನು ಶಾಸನದಲ್ಲ ಉಲ್ಲೇಜಸಲಾಗಿದೆ. 
ತಿಬ್ಗನಹಳ್ಳಯ  ಕ್ರಿ.ಶ.1ರ೭4ರ ಶಾಸನದಲ್ಲ್‌” ದೇವಲಾಪುರ ಸ್ಥಾನದ ತಿಬ್ಣನಹಳ್ಟಯನ್ನು 
ಕೃಷ್ಣದೇವರಾಯ 'ಸಮುದ್ರ'ವೆಂದು ಕರೆದು ಚನ್ನಪಟ್ಟಣದ ವೀರಪ್ಪದೇವರಿಗೆ ದತ್ತಿಬಟ್ಟ 
ವಿಚಾರವನ್ನು ಶಾಸನವು ತಿಅಸಿಕೊಡುತ್ತದೆ. ಕಾಅಂಗನಹಳ್ಳಯ ಕ್ರಿ.ಶ.15೭೮6ರ ಶಾಸನವು 
ಕೃಷ್ಣದೇವರಾಯನ ಕಾಲಕ್ಕೆ ಸೇರಿದ್ದಾಗಿದೆ. ಇದರಲ್ಲ ಮೇಲುಕೋಟೆಯ ಚೋಳಪಯ್ಯನೆಂಬ 
ಸಾಮಂತನು ಕಾಆಂ೦ಂಗರಾಮನ ಹಳ್ಳಿಯನ್ನು ಶೆಲ್ಪಪಿಜ್ಗೆ (ಚೆಲುವರಾಯ) ದೇವರಿಗೆ ದಾನಜಟ್ಟ 
ವಿಚಾರವನ್ನು ಹಾಗೂ ಈ ಭಾಗವನ್ನು ಆಳುತ್ತಿದ್ದ ತಿಮ್ಮಯ್ಯನ ಮಗ ಮಲೇಪನಾಯ್ದನೆಂ೦ಬ 
ಅಧಿಕಾರಿಯ ಹೆಸರನ್ನು ಉಲ್ಲೇಐಸಿದೆ. ಇದೇ ಗ್ರಾಮದ ಮತ್ತೊಂದು ಶಾಸನದಲ್ಲ*" 
ಕೃಷ್ಣದೇವರಾಯ ಮತ್ತು ದಾನ ಪಡೆದ ಹಿರಿಯ ತಿರುಮಲದೇವ ಎಂಬ ಹೆಸರುಗಳನ್ನು 
ಶಾಸನದಲ್ಲ ಉಲ್ಲೇಖಸುತ್ತದೆ. ಕೃಷ್ಣದೇವರಾಯನಿಗೆ ಪ್ರಾಪ ವಯಸ್ಥ್ಸರಾದ ಮಕ್ಕಳಆರಲಲ್ಲ. ಆದರೆ 
ಅವನಿಗಿದ್ದ 6 ವರ್ಷದ ತಿರುಮಲದ ಬಾಲಕನಿಗೆ ಯುವರಾಜ ಪಟ್ದಾಭಿಷೇಕ ಮಾಡಿದನು. 
ನಂತರ ಅವನಿಗೆ ಯೋಗ್ಯವಾದ ಶಿಕ್ಷಣವನ್ನು ನೀಡಲು ಆಲೋಚಿಸಿದನು. ಆದರೆ ಅವನು 
ಒಂದೇ ವರ್ಷದಲ್ಲ ಅಕಾಲ ಮರಣಕ್ಕೀಡಾದನು. ಕೃಷ್ಣದೇವರಾಯನ ಅಪ್ಪ ಸಚಜಿವನಾಗಿದ್ದ 
ಸಾಳುವ ತಿಮ್ಮರಸನು ತನ್ನ ಮಗನ ಅಭ್ಯುದಯಕ್ಕಾಗಿ ಕೃಷ್ಣದೇವರಾಯನ ಮಗನನ್ನು 
(ರಾಜಕುಮಾರನನ್ನು) ವಿಷಹಾಕಿ ಕೊಂದನು. ಇದಾದ ನಂತರ ಕೃಷ್ಣದೇವರಾಯನಿಗೆ ಈ 
ವಿಷಯ ತಿಆದು ತಿಮ್ಮರಸ ಮತ್ತು ಆತನ ಮಗನಾದ ತಿಮ್ಮದಂಡನಾಯಕನ ಕಣ್ಣುಗಳನ್ನು 
ಕೀಅಸಿದನು. ಮಗನ ಸಾವಿನ ನಂತರ ಜರ್ಜರಿತನಾದ ಕೃಷ್ಣದೇವರಾಯನು ಕ್ರಿ.ಶ.152೭೨ರಲ್ಲ 
ಮರಣ ಹೊಂದಿದನು. 


ಕೃಷ್ಣದೇವರಾಯನು ಮರಣ ಹೊಂದಿದಾಗ ಅವನ ಎರಡನೇ ಮಗನು ಕೇವಲ 18 
ತಿಂಗಳುಗಳ ಬಾಲಕನಾಗಿದ್ದನು. ಆದ್ದರಿಂದ ಅವನ ಮಲಸೋದರನಾದ ಅಚ್ಛುರಾಯನು 


72 


ಕ್ರಿ.ಶ.15೭೨ರಲ್ಲಿ ಅಧಿಕಾರಕ್ಕೆ ಬಂದನು. ಇವನು ತಿರುಪತಿಯಲ್ಲ ಕಿರೀಟಧಾರಣಿೆಯನ್ನು 
ನೆರವೇರಿಸಿಕೊಂಡು ಅಧಿಕಾರ ವಹಿಸಿಕೊಂಡನು. ಅಚ್ಚ್ಛುತರಾಯನು ಪ್ರಬಲನಾಗಿ 
ಕ್ರಿ.ಶ.1542ರವರೆಗೂ ಆಳ್ವಕೆ ಮಾಡಿದನು. 


ಮಂಡ್ಯ ಜಲ್ಲೆಯಲ್ಲ ಅಚ್ಛುತರಾಯನ ಕಾಲದ 13 ಶಾಸನಗಳು ದೊರಕಿದ್ದು. 
ಇವುಗಳಲ್ಲ ಈ ಪ್ರದೇಶದ ಮೇಲೆ ಅವನ ಆಡಳತ ಹತೋಟಯನ್ನು ಚಲಾಯುಸಿದುದರ ಬಧ್ಣೆ 
ನಮಗೆ ಮಾಹಿತಿ ದೊರೆಯುತ್ತದೆ. ಮಾರೇಹಳ್ಳಯ ಕ್ರಿ.ಶ.153೦ರ ಶಾಸನವು” ವಿಜಯನಗರದ 
ಅಚ್ಯುತರಾಯನ ಆಳ್ವಕೆಯನ್ನು ಉಲ್ಲೇಖಸುತ್ತದೆ. ಇದರಲ್ಲ ಅಚ್ಚುತರಾಯನ ಆಳ್ವಕೆಯಲ್ಲ ಈ 
ಪ್ರದೇಶವನ್ನು ಆಳುತ್ತಿದ್ದ ರಾಯಣ್ಣನಾಯಕನೆ೦ಬ ಅಧಿಕಾರಿಯು ಮಯಣಪುರವೆಂಬ 
ಗ್ರಾಮವನ್ನು ತಲಕಾಡಿನ ಕೀರ್ತಿನಾರಾಯಣ ದೇವರಿಗೆ ದತ್ತಿಬಟ್ಟರುವುದನ್ನು ಶಾಸನದಲ್ಲ 
ಉಲ್ಲೇಜಸಲಾಗಿದೆ. ಮೇಲುಕೋಟಿಯ  ಕ್ರಿ.ಶ.1534ರ ಶಾಸನವು” ಅಚ್ಯುತರಾಯನ 
ಆಳಜ್ವಕೆಯಲ್ಲಿ ಹರಿಗಾಲದ ಅಬ್ದರಾಜನ ಮಗ ಠಈತಿರುಮಲರಾಯನೆಂಬ ಅಧಿಕಾರಿಯು 
ರಾಮಾನುಜಾಚಾರ್ಯರ 52 ಶಿಷ್ಯರುಗಳಗೆ ಹಾಗೂ ತಿರುನಾರಾಯಣಪಹುರದ (ಯಾದವಗಿರಿ) 
ಸಂಪತ್ನ್ಗರನಾರಾಯಣ ದೇವರ ಭಕ್ತಾದಿಗಳಗೆ ದಾನವನ್ನು ನೀಡಿದ ಬದ್ಗೆ ಶಾಸನದಲ್ತ 
ಉಲ್ಲೇಖತವಾಗಿದೆ. ಯರಗನಹಳ್ಳಯ ಕ್ರಿ.ಶ.1535ರ ಶಾಸನದಲ್ಲ್‌' ಅಚ್ಯುತರಾಯನ ಕಾಲದಲ್ಲಿ 
ಬೆನ್ನೂರಿನ ತಿಮ್ಮರಸನೆಂಬ ಅಧಿಕಾರಿಯು ಯರಗನಹಳ್ಳ ಮತ್ತು ನಾಯಕನಹಳ್ಳಗಳನ್ನು 
ನಾಗಪ್ಪಗೌಡನ ಮಗನಾದ ಅಂಗಪ್ಪಗೌಡನಿಗೆ ದಂಡಿಗೆಯನ್ನು ಉಂಬಳಯಾಗಿ ನೀಡಿದ 
ವಿಷಯವನ್ನು ಶಾಸನದಲ್ಲ ದಾಖಅಸಲಾಗಿದೆ. ಶಾಸನದಲ್ಲ ಉಲ್ಲೇಖಸಿರುವ ತಿಮ್ಮರಸನನ್ನು 
ಅಚ್ಯುತರಾಯನ ಮಂತ್ರಿ ರಾಮಭಟ್ಟಯ್ಯನ ಪ್ರತಿನಿಧಿಯೆಂದು ತಿಆಸಲಾಗಿದೆ. ಶ್ರೀರಂಗಪಟ್ಟಣದ 
ಕ್ರಿ.ಪ.1564ರ ಶಾಸನದಲ್ಲ*” ಅಚ್ಚುತರಾಯನ ಆಜ್ವಕೆಯಲ್ಲ ಈ ಪ್ರದೇಶದ ಆಡಳತವನ್ನು 
ನೋಡಿಕೊಳ್ಳುತ್ತಿದ್ದ ಕಾಮಾನಾಯಕನೆ೦ಬ ಅಧಿಕಾರಿಯು ಪ್ರಥಮ ಬಾರಿಗೆ 30೦ ಗದ್ಯಾಣದಷ್ಟು 
ಸುಂಕವನ್ನು ವಸೂಲು ಮಾಡಿದ ವಿವರಗಳನ್ನು ಇಲ್ಲ ಉಲ್ಲೇಖಸಲಾಗಿದೆ. ಅನಂತರ ಪೆದ್ದಿರಾಜ 
ಮತ್ತು ಆತನ ಮಗ ಅವ್ರಾಜ ಎಂಬ ಅಧಿಕಾರಿಗಳು ಹಾರವಹಳ್ಳ ಮತ್ತು ಬಗೆಯು ಸಮುದ್ರ 
ಗ್ರಾಮಗಳನ್ನು ಪ್ರತಿನಿಧಿಸಿದ್ದ ಪೆರಂಗುರಾಯನನ್ನು ಈ ಸುಂಕದಿಂದ ವಿಮುಕ್ತಗೊಳಸಿದ 
ವಿವರಗಳು ಶಾಸನದಲ್ಲ ಕಂಡುಬರುತ್ತವೆ. ಹೆಬ್ಬಕವಾಡಿಯ ಕ್ರಿ. ಶ1537ರ ಶಾಸನವು" 
ವಿಜಯನಗರದ ಅಚ್ಛುತರಾಯನ ಆಳಜ್ವಕೆಯ ಕಾಲದಲ್ಲಿ ಹೆಬ್ಬಕವಾಡಿಯ ದಾನವೊಂದನ್ನು 
ನವೀಕರಿಸಿ ಸೋಮನಾಥಪುರದ ಚನ್ನಕೇಶವ ದೇವಾಲಯದ ಜೀರ್ನೋದ್ದಾರಕ್ಷಾಗಿ 
ವಾರಣಾಸಿಯ ವರದ ಅಣ್ಣಯ್ಯನೆಂಬ ಅಧಿಕಾರಿಯು ಹೆಬ್ಬಕವಾಡಿಯ ಗ್ರಾಮವನ್ನು ದತ್ತಿಬಟ್ಟ 
ವಿಚಾರವನ್ನು ಶಾಸನದಲ್ಲ ಉಲ್ಲೇಖಸಲಾಗಿದೆ. ಹಾಗೂ ಇದರಲ್ಲ ಅಚ್ಚುತರಾಯನನ್ನು 


73 


'ಮಹಾಮಂಡಳೇಶ್ವರ' ಎಂದು ಕರೆಯಲಾಗಿದೆ. ಬೊಪ್ಪಸಂದ್ರದ 


ಲ 


ಕ್ರಿ.ಶ.1537ರ ಶಾಸನವು" 
ಅಚ್ಯ್ಛುತರಾಯನ ಆಳ್ವಕೆಯಲ್ಲ ಬೊಪ್ಪಸಂದವನ್ನು ನರಸಿಂಹ ಹೆಬ್ದಾರುವನ ಮಗ ನಂಜಯ್ಯ 
ಹೆಬ್ದಾರನು ದತ್ತಿಯ ರೂಪದಲ್ಲಿ ಅಚ್ಛುತರಾಯನ ಪ್ರತಿನಿಧಿ ವಾರಣಾಸಿಯ ವೀರಣ್ಣನಿಗೆ 
ನೀಡಿರುವುದನ್ನು ಉಲ್ಲೇಖಸುತ್ತದೆ. ಹಲಸಹಳ್ಳ ಗ್ರಾಮದ ಕ್ರಿ. ಶ.1537ರ ಶಾಸನದಲ"' 
ಅಚ್ಯುತರಾಯನ ಆಳಜ್ವಕೆಯ ಅವಧಿಯಲ್ಲ ತಲಕಾಡು ನಾಡಿನ ಪಭು ಸಾಧಿಯಪ್ಪನ ಮಗ ಚಿಕ್ಕ 
ಸಾಧಿಯಪ್ಪನಿಗೆ ತಲಕಾಡು ಸೀಮೆಯ ದನಗೂರು ಸ್ಥಳದ ವ್ಯಾಪ್ತಿಯಲ್ಲದ್ದ ಹಲಸನಹಳ್ಳಯನ್ನು 


ದಾನವಾಗಿ ನೀಡಿದ ಬದ್ದೆ ಶಾಸನದಲ್ಪ ಉಲ್ಲೇಟಸಲಾಗಿದೆ. 


ಮೇಲೆ ತಿಆಸಿರುವ ಶಾಸನಗಳನ್ನು ಅಧ್ಯಯನ ಮಾಡಿದಾಗ ನಮಗೆ ಮಂಡ್ಯ 
ಜಲ್ಲೆಯಲ್ಲ ಅಚ್ಛುತರಾಯನು ಅಳ್ವಕೆ ಮಾಡಿರುವುದು ತಿಆದು ಬರುತ್ತದೆ. ಇವನು ಅಳ್ವಕೆ 
ಮಾಡುತ್ತಿದ್ದಂತಹ  ಸಮಯದಲ್ಲ ಅಧಿಕಾರಕ್ಲಾಗಿ ಕಲಹಗಳು ನಡೆಯುತ್ತಿದ್ದುದನ್ನು 
ಗಮನಿಸಬಹುದಾಗಿದೆ. 


ಅಚ್ಛುತರಾಯನು ಕ್ರ.ಶ.1542ರಲ್ತ್ಲ ಮರಣ ಹೊಂದಿದಾಗ ಮತ್ತೊಮ್ಮೆ ಅಧಿಕಾರಕ್ಷಾಗಿ 
ಕಲಹಗಳು ನಡೆಯುತ್ತಿದ್ದವು. ಅಚ್ಯುತನ ಮಗನಾದ ವೆಂಕಟನು ಚಿಕ್ಕವಯಸ್ಸಿನವನಾಗಿದ್ದನು. 
ಇವನು ಅಧಿಕಾರ ಪಡೆದುಕೊಂಡ ಸಲ್ಪ ಕಾಲದಲ್ಪಯೇ ಬೇರೆ ಅಧಿಕಾರಿಗಳ ಪಿತೂರಿಯುಂದ 
ಕೊಲೆಯಾದನು. ಅಂದಿನ ವಿಜಯನಗರದ ರಾಣಿಯಾಗಿದ್ದವಳು ತನ್ನ ಸೋದರನ 
ಉದ್ದೇಶಗಳನ್ನು ಅಮುಮಾನಿಸಿ ವಿಜಾಪುರದ ಆದಿಲ್‌ಷಾನನ್ನು ಮಧ್ಯೆ ಬಂದು 
ತೀರ್ಮಾನಿಸುವಂತೆ ಸಹಾಯವನ್ನು ಬೇಡಿದಳು. ಅಳಯ ರಾಮರಾಯನು ಸದಾಶಿವನನ್ನು 
ಗುತ್ತಿನ ಸೆರೆಮನೆಯಿಂದ ಜಡುಗಡೆ ಮಾಡಿಸಿ ತಾನೂ ಸಹ ಅಆದಿಲ್‌ಷಾನ ಸಹಾಯವನ್ನು 
ಪಡೆದುಕೊಂಡನು.** ಏತನ್ಯಧ್ಯೆ ತಿರುಮಲನು ಯುವರಾಜನಾಗಿದ್ದ ಸಮಯದಲ್ಲ ವೆಂಕಟನನ್ನು 
ಕೊಲೆ ಮಾಡಿದನು. ಅಂದು ನಡೆದಂತಹ ಯುದ್ಧಗಳಲ್ಲ ತಿರುಮಲನು ರಣರಂಗದಲ್ಲೇ 
ಕೊಲ್ಲಲ್ಲಟ್ಟನು. ಹೀಗೆ ಸದಾಪಿವರಾಯನ ದಾರಿಯು ಸುಗಮವಾಗಿ ಕ್ರಿ.ಶ.1542ಕ್ಕೆ 
ಸಿಂಹಾಸನವನ್ನೇರಿದನು. ಆದರೆ ಈತನು ಅಪ್ರಾಪ್ತ ವಯಸ್ಥನಾದುದರಿಂದ ಅಳಯ 
ರಾಮರಾಯನೇ ಆಡಳತ ನಡೆಸುವಲ್ಲ ಭಾಗಿಯಾದನು. ಸದಾಶಿವನು ಕ್ರಿ.ಶ.1543 ರಿಂದ 
ಕ್ರಿ.ಶ.1572ರವರೆಗೆ ಹೆಸರಿಗೆ ಮಾತ್ರ ರಾಜನಾಗಿದ್ದನು. ಆದರೆ ಸದಾಶಿವನನ್ನು ಸಂಪೂರ್ಣವಾಗಿ 
ಕಾರಾಗೃಹದಲ್ಲ ಬಂಧಿಸಿ ಸ್ರತಃ ಅಳಯ ರಾಮರಾಯನೇ ರಾಜ್ಯದ ಆಳ್ವಕೆ ಮಾಡಿದನು. 


ಅರಕನಕೆರೆಯ ಕ್ರಿ.ಶ.1542ರ ಶಾಸನದಲ್ಲ"” ಸದಾಶಿವರಾಯನು ದಾನ ನೀಡಿರುವ 


ಬಗ್ಗೆ ಶಾಸನದಲ್ಲ ಉಲ್ಲೇಖವಾಗಿದೆ. ಮೇಲುಕೋಟಿಯ  ಕ್ರಿ.ಶ1564ರ ಶಾಸನದಲ್ಲ 


74 


ಸದಾಪಶಿವರಾಯನ ಆಳಜ್ವಕೆಯ ಕಾಲಾವಧಿಯಲ್ಲ ನಂದ್ಯಾಲಯದ ನರಸಿಂಗದೇವನ ಮಗ 
ನಾರಾಯಣ ದೇವನೆಂಬ ಅಧಿಕಾರಿಯು ಈ ಪ್ರದೇಶವನ್ನು ಆಳ್ವಕೆ ಮಾಡುತ್ತಿದ್ದನೆಂದು 
ಶಾಸನದಲ್ಲ ದಾಖಅಸಲಾಗಿದೆ. ನಾಗಮಂಗಲದ ಕ್ರಿ.ಶ.1544ರ ಶಾಸನವು ಸದಾಶಿವರಾಯನ 
ಆಳ್ವಕೆ ಕಾಲದ್ದಾಗಿದ್ದು, ಇದರಲ್ಲ ಈ ಪ್ರದೇಶವನ್ನು ಆಳ್ವಕೆ ಮಾಡುತ್ತಿದ್ದ ಸಾಮಂತರಾದ 
ಚನ್ನರಾಜ ಮತ್ತು ತಿಮ್ಮಪ್ಪನಾಯಕರುಗಳು ದತ್ತಿಬಟ್ಟ ವಿಷಯವನ್ನು ತಿಳಸುತ್ತದೆ. 
ಹೊನ್ನೇನಹಳ್ಳಯ  ಕ್ರಿ.ಶ.1545ರ"" ಸದಾಶಿವರಾಯನ ಕಾಲಕ್ಕೆ ಸೇರಿದ್ದಾಗಿದೆ. ಇದರಲ್ಲ 
ವಿಜಯನಗರದ ಅರಸರ ವಂಶಾವಳಯನ್ನು ತಿಆಸುತ್ತದೆ. ಅಚ್ಛುತರಾಯನ ಕಾಲಾನಂತರ 
ಆತನ ಮಗ ವೆಂಕಟದೇವರಾಯ ಅಲ್ಲಕಾಲದವರೆಗೂ ಆಳ್ವಕೆ ಮಾಡಿ ನತದೃಷ್ಟನಾಗಿ ಮರಣ 
ಹೊಂದಿದನು. ಇವನ ನಂತರ ಸದಾಶಿವರಾಯನು ತನ್ನ ಸಹೋದರಿಯ ಪತಿಯಾದ 
ರಾಮನಿಂದ ಪಟ್ಟಕ್ಕೆ ಬಂದನು. ಈ ವಿಷಯವನ್ನು ಶಾಸನ ತಿಳಸುತ್ತದೆ. ಈ ಪ್ರಾಂತ್ಯವು 
ಬೆಳ್ಟೂರು ಪ್ರದೇಶದ ಹೊಯ್ದಳ ನಾಡಿನ ವ್ಯಾಪ್ತಿಯಲ್ಲ ಬರುವ ಪೆನುಗೊಂಡೆ ರಾಜ್ಯದ 
ಭಾಗವಾಗಿದ್ದು. ಇದು ಸದಾಪಿವರಾಯನ ಆಡಳತಕ್ಷೆ ಒಳಪಟ್ಟತ್ತು. ಇದರಿಂದಾಗಿ 
ಸದಾಶಿವರಾಯನು ಈ ಪ್ರದೇಶದಲ್ಲ ಆಳ್ವಕೆ ಮಾಡಿರುವುದಕ್ಕೆ ಇನ್ನೂ ಹಲವಾರು ಶಾಸನಗಳು 
ಕಂಡುಬರುತ್ತವೆ. 


ಕೆಲವು ಕಾರಣಾಂತರಗಳಂದ ಈ ಸಮಯವನ್ನು ಬಳಸಿಕೊಂಡು ಅಳಯ 
ರಾಮರಾಯರು ಸಿಂಹಾಸನವನ್ನೇರಿದನು. ಅಚ್ಛುತರಾಯ ಮತ್ತು ಸದಾಶಿವರಾಯರು 
ಅಧಿಕಾರಕ್ಕೆ ಬಂದಾಗ ಅಲ್ಲ ಉಂಬಾದಂತಹ ಗೊಂದಲಮಯ ವಾತಾವರಣವನ್ನು 
ಉಪಯೋಗಿಸಿಕೊಂಡು 1546ರ ಪೋರ್ಚುಗೀಸರ ಅಧಿಕಾರಿಯಾದ  ಮಾರ್ಟನ್‌ 
ಆಲ್‌ಫನ್ನೊಡಿಸೌಜನು ಕಾಂಚಿ ದೇವಾಲಯವನ್ನು ಕಳವು ಮಾಡಲು ಮುಂದಾದರು. ಆದರೆ 
ರಾಮರಾಯನು ಅವನ ಪ್ರಯತ್ನವನ್ನು ವ್ಯರ್ಥಗೊಳಸಿದನು. ಅಳಯ ರಾಮರಾಯನು 
ಬಹಮನಿ ಸುಲ್ದಾನರು ಹಾಗೂ ಇತರೆ ಮಹಮದೀಯರ ಬಣ್ಣಿ ಅನುಸರಿಸಿದ ಧೋರಣಿಯು 
ಅಧಿಕವಾದ ಗಮನ  ಸೆಳೆಯುವಂತಹದ್ದಾಗಿತ್ತು.  ಅಹಮದ್‌ನಗರದ ನಿಜಾಮ್‌ಷಾನೂ, 
ವಿಜಾಪುರದ ಆದಿಲ್‌ ಷಾನೂ ಈ ಘರ್ಷಣಿಯಲ್ಲ ಪಮುಖ ಪಾತ್ರವಹಿಸುದುದೇ ಅಲ್ಲದೇ 
ಅಬದರ್‌ನ ಬರೀದ್‌ಷಾ ಮತ್ತು ಗೋಲ್ಗ್ಲಂಡಾದ ಮುಂದೆ ಈ ಐದು ಸುಲ್ದಾನರು ರಹಸ್ಯವಾಗಿ 
ಒಂದು ಸೈನ್ಯದ ಒಕ್ಲೂಟವನ್ನು ರಚಿಸಿಕೊಂಡು ಅತೀ ಹೆಚ್ಚನ ಸಂಖ್ಯೆಯ ಸೈನ್ಯವನ್ನು 
ರಚಿಸಿಕೊಂಡು ವಿಜಯನಗರದ ವಿರುದ್ಧವಾಗಿ ಕ್ರಿ.ಶ1564ರ ಡಿಸೆಂಬರ್‌ 25ರಂದು 
ವಿಜಾಪುರದಿಂದ ಸೈನ್ಯ ಸಮೇತರಾಗಿ ಬಂದರು. ರಾಮರಾಯರು ರಾಯಚೂರು ಮತ್ತು 
ಮುದ್ದಲ್ಲುಗಳನ್ನು ಹಿಂದುರುಗಿಸದೇ ನಿರಾಕರಿಸುದುದ್ದೇ ಈ ಯುಧ್ಧಕ್ಕೆ ಕಾರಣವಾಗಿತ್ತು. 


75 


ಸೂಕ್ಷಮತಿಯಾಗಿದ್ದ ರಾಮರಾಯನು ಈ ರೀತಿಯ ಒಂದು ಚಾಲನೆಯನ್ನು ನಿರೀಕ್ಷಿಸಿದ್ದು. 
ಯುಧ್ಧಕ್ಕೆ ಹತೋಟಯಲ್ಲ ಇಟ್ಟುಕೊಳ್ಳಬಹುದಾದ ಪರಮಾವಧಿ ಸಂಖ್ಯೆಯ ಸೈನ್ಯವನ್ನು 
ಆಕ್ರಮಿಸಿದನು. ವಿದೇಶಿ ಇತಿಹಾಸಕಾರ ಪೆರಿಷಪ್ರಾನನ ಪ್ರಕಾರ ವಿಜಯನಗರ ಸೈನ್ಯವು 5೦.೦೦೦ 
ಕುದುರೆಗಳ ಮತ್ತು 3೦,೦೦೦ ಕಾಲಾಳುಗಳ ಬಲ ಹೊಂದಿದ್ದ ಸೈನ್ಯವಾಗಿತ್ತೆಂದು 
ಹೋರ್ಚುಗೀಸರ ಆಧಾರಗಳು ತಿಆಸುತ್ತವೆ. ಈ ಯುದ್ಧವು ರಕ್ಕಸಗಿ ಮತ್ತು ತಂಗಡಗಿ ಎಂಬ 
ಪದೇಶದಲ್ಲ ನಡೆಯಿತು. ಇದನ್ನು ತಾಳಕೋಟಿಯ ಕದನವೆಂದೂ ಸಹ ಕರೆಯುತ್ತಾರೆ. 
ಮಹಮ್ಮದೀಯ ಮಿತ್ರಕೂಟದ ಅಶ್ವಸೈನ್ಯದ ಆಘಾತ ಮತ್ತು ಫಿರಂಗಿಗಳ ಸದ್ದು ಅಪಾರ 
ನಷ್ಟವನ್ನುಂಟುಮಾಡಿ ವಿಜಯನಗರದ ಸೈನಿಕರಲ್ಲ ಗೊಂದಲಮಯ ವಾತಾವರಣವನ್ನು 
ಉಂಟು ಮಾಡಿತು ಎನ್ನಬಹುದು. ಯುಧ್ಧದಲ್ಲಿ ಅಆಯ ರಾಮರಾಯನನ್ನು 
ಸೆರೆಹಿಡಿಯಲಾಲಯುತು. ನಿಜಾಮ್‌ಷಾನು ರಾಮರಾಯನ ಶಿರಚ್ಛೇದ ಮಾಡಿ ಅದನ್ನು ಅವನ 
ಭರ್ಜಯ ತುದಿಗೆ ಸಿಕ್ಕಿಸಿಕೊಂಡು ಹಿಂದೂ ಸೈನಿಕರಲ್ಲ ಭಯವನ್ನು ತಂದನು. ಹಾಗಾಗಿ 
ವಿಜಯನಗರ ಸೈನ್ಯವು ಚೆಲ್ಲಾಪಿಲ್ಲಯಾಗಿ ಓಡಿತು. ಸುಲ್ತಾನರು ಗೆಲುವು ಸಾಧಿಸಿದರು. ಈ 
ಯುದ್ಧವು ಇತಿಹಾಸದ ಗತಿಯನ್ನೇ ಬದಲಾಲಯುಸಿದ ಕದನಗಕಲ್ಲ ಒಂದಾಗಿ ಮಾರ್ಪಟ್ಟತು. 
ತಾಆಕೋಟಿಯ ಯುದ್ಧದ ನಂತರ ರಾಮರಾಯನ ಸೋದರನಾದ ತಿರುಮಲನು ರಾಜಧಾನಿಗೆ 
ಹಿಂದಿರುಗಿ ಅರಮನೆಯ ಬಂಗಾರ, ರತ್ನಾಭರಣಗಳನ್ನು. ರತ್ನಖಚಿತ ಸಿಂಹಾಸನ ಸೇರಿದಂತೆ 
ಉಳದೆಲ್ಲ ಆಭರಣಗಳನ್ನು ನೂರಾರು ಅನೆಗಳ ಮೇಲೆ ಹೇರಿಕೊಂಡು ಚಂದಗಿರಿಗೆ 
ಹೋಗುತ್ತಾನೆ.” ಆದ್ದರಿಂದ ವಿಜಯನಗರವು ಅರಸನಿಲ್ಲದ ಸಾಮ್ರಾಜ್ಯವಾಯಿತು. ಹಾಗಾಗಿ 
ವಿಜಯನಗರ ರಾಜಧಾನಿಯಾದ ಹಂಪಿಯನ್ನು ಮಹಮ್ಮದೀಯ ಸೈನ್ಯಗಳು ಸುಮಾರು ಆರು 
ತಿಂಗಳುಗಳ ಕಾಲ ಲೂಟ ಮಾಡಿ ಧ್ವಂಸಗೊಳಸಿದವು. ವಿಜಯನಗರ ಸಾಮ್ರಾಜ್ಯದ ಕೊನೆಯ 
ಆಡಳತ ವಂಶವಾದ ಅರವೀಡು ವಂಶವು ಕ್ರಿ.ಶ.1565ರ ನಂತರ ಪೆನುಗೊಂಡೆ ಪ್ರದೇಶವನ್ನು 
ಸೀಮಿತವಾಗಿ ದುರ್ಬಲತೆಯಿಂದ ಆಳ್ವಕೆ ಮಾಡಿದರು. 


ವಿಜಯನಗರ ಸಾಮ್ರಾಜ್ಯದ ಕೊನೆಯ ವಂಶದ ರಾಜರುಗಳು ಈ ಪ್ರದೇಶವನ್ನು ಆಳ್ವಕೆ 
ಮಾಡಿದುದರ ಬದ್ವೆ ಕೆಲವು ಶಾಸನಗಳು ಉಲ್ಲೇಐಸುತ್ತವೆ. ಶ್ರೀರಂಗಪಟ್ಟಣದ ಕ್ರಿ.ಶ.1571ರ 
ಶಾಸನದಲ್ಲ”” ಅಳಯ ರಾಮರಾಯನ ಮಗ ಒಂದನೇ ತಿರುಮಲರಾಯನ ಆ್ವಕೆ ಕಾಲಕ್ಕೆ 
ಸೇರಿದ ಶಾಸನವಾಗಿದೆ. ಶ್ರೀರಂಗಪಜ್ಟಣದ ಕ್ರಿ.ಶ.1664ರ ಶಾಸನವು*' ಅರವೀಡು ವಂಶದ 
ಮೂರನೇ ರಂಗರಾಯನ ಅಆಳ್ವಕೆ ಕಾಲಕ್ಕೆ ಸೇರಿದ್ದು, ಆತನ ವಂಶಾವಳಯನ್ನು ಶಾಸನದಲ್ಲ 
ಉಲ್ಲೇಖಸಲಾಗಿದೆ. ಇದೇ ಪಟ್ಟಣದ ಮತ್ತೊಂದು ಶಾಸನವು*” ಮೂರನೇ ಶ್ರೀರಂಗರಾಜಯ್ಯ 
ದೇವನ ಕಾಲಕ್ಷೆ ಸಂಬಂಧಿಸಿದುದು. ಈತನು ವಿಜಯನಗರದ ಕಡೆಯ ಅರಸನು ಸಹ 


76 


ಆಗಿದ್ದನು. ಈ ಶಾಸನದಲ್ಲಿ ರಾಜನಾದ ಮುಮ್ಮಡಿ ಶ್ರೀರಂಗರಾಜಯ್ಯನು 
ಗೋಪಾಲರಾಜಯ್ಯನ  ಮಗನೆಂದೂ ರಂಗರಾಜಯ್ಯನ ಮೊಮ್ಮಗನೆಂದು ಶಾಸನದಲ್ಲ 
ಉಲ್ಲೇಖವಾಗಿದೆ. ಈ ಶ್ರೀರಂಗರಾಜಯ್ಯನು ವಾಸ್ತವಿಕವಾಗಿ ಗೋಪಾ ಎಂಬುವವನ ದತ್ತು 
ಮಗನಾಗಿದ್ದನು. ಈತನ ತಂದೆಯು ಚೆನ್ನವೆಂಕಟ ಅರಸನೆಂಬುವವನು. ಈತ ಪೆನುಗೊಂಡೆ 
ಪದೇಶದಲ್ಲ ಆಜ್ವಕೆ ಮಾಡುತ್ತಿದ್ದನು ಎಂದು ಶಾಸನ ತಿಆಸುತ್ತದೆ. ಆದ್ದರಿಂದ ವಿಜಯನಗರ 
ಸಾಮ್ರಾಜ್ಯವು ಅವನತಿ ಹೊಂದಿದ ಮೇಲೆ ಮೈಸೂರಿನಲ್ಲ ಒಡೆಯರ ಅಳ್ವಕೆಯು ಅಸ್ತಿತ್ವಕ್ಕೆ 
ಬಂದಿತು. 


ಮೈಸೂರು ಒಡೆಯರು 


ವಿಜಯನಗರ ಸಾಮ್ರಾಜ್ಯವು ಅಂತ್ಯಗೊಂಡ ನಂತರ ಮೈಸೂರಿನಲ್ಲ ಒಡೆಯರ 
ಸಾಮ್ರಾಜ್ಯವು ಕ್ರಿ.ಶ.13೨೨ರಲ್ಲ ಅಧಿಕಾರಕ್ಕೆ ಬಂದಿತು. ಯದುವಂಶದ ವಿಜಯ ಮತ್ತು 
ಕೃಷ್ಣರೆಂಬ ಸಹೋದರರು ಕಾರುಗಹಳ್ಳ ನಾಯಕನಿಗೆ ಬಲವಂತವಾಗಿ ವಿವಾಹ ಮಾಡಬೇಕಿದ್ದ 
ಸಮಯದಲ್ಲ ಹದಿನಾಡು ದೊರೆಯ ಮಗಳಗೆ ರಕ್ಷಣೆ ನೀಡಿದರು. ಹಾಗಾಗಿ ಇವರು ಅಧಿಕಾರಕ್ಷೆ 
ಬಂದು ಹದಿನಾಡು ಮತ್ತು ಕಾರುಗಹಳ್ಳಯನ್ನು ಒಳಗೊಂಡಂತೆ ಒಂದು ರಾಜ್ಯವನ್ನು 
ಕಟ್ಟಿಕೊಂಡರು. ವಿಜಯ ಮತ್ತು ಕೃಷ್ಣರ ರಕ್ಷಣೆಗೊಳಪಟ್ಟ ಆ ಕನ್ಯೇಯು ವಿಜಯನನ್ನು 
ವಿವಾಹವಾದಳೆಂದು ಕೆಲವು ವರದಿಗಳಲ್ಪ ತಿಅದುಬರುತ್ತದೆ. ಯದುರಾಯ ಮತ್ತು ವಿಜಯರು 
ಕ್ರಿ.ಶ.139೨ ರಿಂದ 1423ರವರೆಗೆ ಆಳ್ವಕೆ ಮಾಡುತ್ತಿದ್ದರೆಂದು ತಿಆದುಬರುತ್ತದೆ. ಇಂತಹ 
ಸಮಯದಲ್ಲ ಮೈೈಸೂರಿನಲ್ಲ ಒಬ್ಬ ಚಿಕ್ಕ ಪಾಜೆಯಗಾರನಾಗಿದ್ದ ಚಾಮರಾಜನು ಅಆಳ್ವಕೆ 
ಮಾಡುತ್ತಿದ್ದನೆಂದು ಸಹ ಗುರುತಿಸಲಾಗುತ್ತದೆ.” 


ಮೈಸೂರು ಒಡೆಯರ ಬದಗ್ಗೆ ಮತ್ತೊಂದು ಪ್ರತೀತಿಯುದೆ. ಅದೇನೆಂದರೆ ಯದುರಾಯ 
ಮತ್ತು ವಿಜಯರು ತೀರ್ಥಯಾತ್ರೆಯ ಸಲುವಾಗಿ ಈಗಿನ ಚಾಮುಂಡೇಶ್ವರಿ ದೇವಾಲಯಕ್ಕೆ 
ಬಂದಿದ್ದರು. ಆಗ ಮೈೈಸೂರಿನಲ್ಲ ಅಳ್ವಕೆ ಮಾಡುತ್ತಿದ್ದ ಚಾಮರಾಜನೆಂಬುವವನು 
ನಿಧನನಾಗಿದ್ದನು. ಇಂತಹ ಸಂದರ್ಭದಲ್ಲ ಚಾಮರಾಜನ ಪತ್ನಿಗೆ ಮಾರನಾಯಕನೆಂಬ 
ಸೇನಾಧಿಪತಿಯು ಕಿರುಕುಳ ಕೊಡುತ್ತಿದ್ದನು. ಇದನ್ನು ತಿಆದ ವಿಜಯನು ಚಂಗಮನ 
ಸಹಾಯದಿಂದ ಮಾರನಾಯಕನನ್ನು ಕೊಂಡು ಚಾಮರಾಜನಿಗಿದ್ದ ಮಗಳನ್ನು 
ಮದುವೆಯಾಗುತ್ತಾನೆ. ಇದಾದ ನಂತರ ಮೈಸೂರು ಸಂಸ್ಥಾನಕ್ಕೆ ವಿಜಯನೇ 
ಒಡೆಯನಾಗುತ್ತಾನೆ. ಈ ಒಂದು ಕಾರಣದಿಂದಾಗಿ ಮೈಸೂರಿನ ರಾಜವಂಶಕ್ಕೆ ಒಡೆಯರ್‌ 


ಎಂಬ ಹೆಸರು ಬಂದಿತೆಂಬ ಪ್ರತೀತಿಯುದೆ. ಸಾಂಪ್ರದಾಯಕ ದಾಖಲೆಗಳಲ್ಲ ವ್ಯಕ್ತವಾಗಿರುವಂತೆ 


77 


ಇವನ ನಂತರ ಮೈಸೂರು ಸಂಸ್ಥಾನವನ್ನು ಒಂದನೇ ಚಾಮರಾಜ (ಕ್ರಿ.ಶ.1423-5ಲ), 
ಒಂದನೇ ತಿಮ್ಮರಾಜ (ಕ್ರಿ.ಶ.1459-1478) ಇಮ್ಮಡಿ ಚಾಮರಾಜ (ಕ್ರಿ.ಪ.1513-1533) 
ಇವರುಗಳು ಆಳ್ವಕೆ ಮಾಡಿದರು. ಕ್ರಿ.ಶ.155೦ರವರೆಡೂ ನಮಗೆ ಸಿಗುವ ಇವರ ವಂಶದ 
ಮಾಹಿತಿಯ ಬದ್ದೆ ಬಲವಾದ ದಾಖಲೆಗಳು ದೊರೆಯದಿರುವ ಕಾರಣದಿಂದಾಗಿ ಇವರ ಆರಂಛದ 
ಇತಿಹಾಸದ ಬಣ್ಣೆ ದಾಬಲೆಗಳು ಲಭ್ಯವಾಗಿಲ್ಲ.” ಹೀಗಾಗಿ ಇದೊಂದು ದುರ್ದೈವದ 
ಸಂಗತಿಯಾಗಿದೆ. 


ಮುಮ್ಮಡಿ ಚಾಮರಾಜನಿಗೆ ಮೂವರು ಗಂಡು ಮಕ್ಕಳದ್ದರು. ಅವರಲ್ಲ ಒಬ್ಬರಾದ 
ಕೃಷ್ಣರಾಜ ಎಂಬುವವನ ಮಗನಾದ ಚಾಮರಾಜನು ಕ್ರಿ.ಶ.1572ರಲ್ತ ಅಧಿಕಾರಕ್ಷೆ ಬಂದು 
ಕ್ರಿ.ಪ.1576ರವರೆರೂ ಆಳ್ವಕೆ ಮಾಡಿದನು. ಇವನು ಚಾಮುಂಡಿಬೆಟ್ಟಕ್ಕೆ ಹೋಗಿದ್ದಾಗ ಸಿಡಿಲು 
ಬಡಿದು ತಲೆಯು ಸಂಪೂರ್ಣವಾಗಿ ಬೋಕನಾದ ಕಾರಣದಿಂದಾಗಿ ಇವನನ್ನು ಬೋಳ 
ಚಾಮರಾಜ ಒಡೆಯರ್‌ ಎಂದು ಕರೆಯಲಾಗುತ್ತಿತ್ತು. ಈತನನ್ನು ವಿಜಯನಗರದ ಮೊದಲನೇ 
ಶ್ರೀರಂಗರಾಯನ ಸಮಕಾಅೀನ ರಾಜನಾಗಿದ್ದನೆಂದು ಶಾಸನದಿಂದ ತಿಆದುಬರುತ್ತದೆ. ಇವನ 
ನಂತರ ನಾಲ್ಲನೇ ಚಾಮರಾಜನು ಅಧಿಕಾರಕ್ಷೆ ಬರುತ್ತಾನೆ. ಇವನ ನಂತರ ಬೋಳ 
ಚಾಮರಾಜನ ಅಣ್ಣನ ಮಗನಾದ ಬೆಟ್ಟದ ಒಡೆಯನು ಕ್ರಿ.ಪ.1576ರಲ್ತ ಅಧಿಕಾರಕ್ಷೆ ಬಂದು 
ಕ್ರಿ.ಪ.1578ರವರೆಗೆ ಆಜ್ವಕೆ ನಡೆಸುತ್ತಾನೆ. ಇವನು ದುರ್ಬಲನಾದ ಅರಸನಾದ್ದರಿಂದ ಇವನ 
ತರುವಾಯ ರಾಜ ಒಡೆಯರ್‌” ಕ್ರಿ.ಪ.1578ರಲ್ಲ ಅಧಿಕಾರಕ್ಕೆ ಬಂದು ಕ್ರಿ.ಶ.1617ರವರೆಗೂ ಆಳ್ವಕೆ 
ನಡೆಸುತ್ತಾನೆ. ಒಲ್ಟನಲ್ಲಿ ಶಾಸನಗಳ ಆಧಾರ ಮತ್ತು ಅಧ್ಯಯನದಿಂದ 
ತಿಆದುಬರುವುದೇನೆಂದರೆ. ಮೇಲುಕೋಟಿಗೆ ಬಂದ ಸಹೋದರರು ಈ ವಂಶದ 
ಮೂಲಪುರುಷರೆಂದು ಪರಿಗಣಿಸಲಾಗುತ್ತದೆ. ರಾಜ ಒಡೆಯರ್‌ ಐತಿಹಾಸಿಕ ವ್ಯಕ್ತಿಯೆಂದು 
ಪರಿಗಣಿಸಲ್ಪಟ್ಟದ್ದನು. ಹಾಗೂ ಈತನು ಕ್ರಿ.ಪ.1610೦ರಲ್ತ ಶ್ರೀರಂಗಪಟ್ಟಣವನ್ನು 
ವಸಪಡಿಸಿಕೊಂಡಾಗ ವಿಜಯನಗರದ ಅರವೀಡು ಮನೆತನದ ದೊರೆ ಈತನನ್ನು 
ಪ್ರಾಂತ್ಯಾಧಿಪತಿಯನ್ನಾಗಿ ಮಾನ್ಯ ಮಾಡಿದನೆಂದು ಶಾಸನದಿಂದ ತಿಆದುಬರುತ್ತದೆ.'' 


ಮೈಸೂರು ಸಂತತಿಯ ಪೂರ್ವಿಕರು ಮೈಸೂರು ಪ್ರದೇಶದಲ್ಲ ಒಂದು ಚಿಕ್ಕ 
ಪಾಳೇಪಟ್ಟನ್ನು ಸ್ಥಾಪನೆ ಮಾಡಿಕೊಂಡಿದ್ದರು. ವಿಜಯನಗರದ ತಾಆಕೋಟಿಯ ಕದನದ 
ನಂತರ ಇವರು ಸಾಮ್ರಾಜ್ಯವನ್ನು ವಿಶಾಲವಾಗಿ ವಿಸ್ತಾರ ಮಾಡಿಕೊಂಡರು. ಶ್ರೀರಂಗಪಟ್ಟಣ 
ಮತ್ತು ಮೈಸೂರು ನಗರವು ಒಡೆಯರ ರಾಜಧಾನಿಗಳಾದವು. ಹೈದರ್‌ ಮತ್ತು ಟಪ್ಪುಸುಲ್ದಾನನ 


ಕಾಲಕ್ಕೆ ಒಡೆಯರ ಮನೆತನದ ಆಡಳತವು ಕೈಬಟ್ಟು ಹೋಯುತು. ಆದರೂ ಸಹ ನಂತರದ 


78 


ಕಾಲಕ್ಕೆ ಮೈಸೂರು ಜ್ರಟೀಷ್‌ ಸಾಮ್ರಾಜ್ಯದಲ್ಲನ ಆಶ್ರಿತ ಸಂಸ್ಥಾನಗಳಲ್ಲೊಂದಾಗಿ ಒಡೆಯರ 
ಆಳ್ತಕೆಯು ಮುಂದುವರಿಯುತ್ತಾ ಬಂದಿತು.” ಮ್ಯಸೂರು ಒಡೆಯರ ಕಾಲದಲ್ಲೂ ಸಹ ಕಲೆ. 


ಸಾಹಿತ್ಯ, ಸಂಗೀತ ಮತ್ತು ಸಂಸ್ಥೃತಿಯನ್ನು ಪ್ರೋತ್ಹಾಹಿಸಲಾಗಿತ್ತು ಎಂದು ಹೇಳಬಹುದು. 


ಈ ಮೇಲೆ ತಿಆಸಿದ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಮಂಡ್ಯ ಜಲ್ಲೆಯ 
ರಾಜಕೀಯ ಇತಿಹಾಸದ ಆರಂಭ ಕಾಲದಿಂದ ಹಿಡಿದು ಮೈಸೂರು ಒಡೆಯರ ಕಾಲದವರೆಗೆ 
ಆಯಾ ಸಾಮ್ರಾಜ್ಯದ ರಾಜ ಮಹಾರಾಜರುಗಳು ಆಳ್ವಕೆ ಮಾಡಿದ ಪ್ರದೇಶ, ಗೆದ್ದಂತಹ 
ಪ್ರದೇಶಗಳು, ಪಡೆದುಕೊಂಡಂತಹ ಜರುದುಗಳಗೆ ನೀಡಿದ ದಾನ-ದತ್ತಿಗಳು, ಕೊಡುಗೆಗಳು 
ಇವುಗಳೆಲ್ಲವೂ ಈ ಜಲ್ಲೆಯ ಶಾಸನಗಳೂ ಉಲ್ಲೇಖವಾದ ಮಾಹಿತಿಯನ್ನು ಕುರಿತದ್ದಾಗಿದ್ದು 
ಇವುಗಳ ಪಭಾವ ರಾಜಕೀಯ ಕ್ಷೇತ್ರಕ್ಕೆ ಇವರುಗಳು ನೀಡಿದ ಕೊಡುಗೆಗಳಾಗಿವೆ ಹಾಗೂ 
ಸಾಮಾಜಕ ಪ್ರಕ್ರಿಯೆಯಲ್ಲ ಸಮುದಾಯವನ್ನು ಸ್ಥಳೀಯವಾಗಿ ಒಳಪಡಿಸಿ ರಾಜಕೀಯ 
ಕ್ಷೇತ್ರವನ್ನು ಸಾಮ್ರಾಜ್ಯಗಳಾಗಿ ವ್ಯವಸ್ಥೆಬುಂದ ಬೇರ್ಪಡಿಸಿ ಸಮಾಜದ ಸರ್ವರ್ತೋಮುಬ 
ಅಭವೃದ್ಧಿಗೆ ಈ ಜಲ್ಲೆಯಲ್ಲ ರಾಜ-ಮಹಾರಾಜರುಗಳಂದ ಬಳುವಳಯಾಗಿ ಬಂದಂತಹ 


ಕೊಡುಗೆಗಳಾಗಿವೆ ಎಂದರೆ ತಪ್ಪಾಗಲಾರದು ಎಂಬ ವಿಷಯವು ಈ ಜಲ್ಲೆಯಲ್ಲ ಪಸ್ನುತವಾಗಿದೆ. 


79 


ಅಡಿ ಅಪ್ಪಣಿಗಳು 


1. ಪಾರ್ಥಸಾರಥಿ, ಟಅ.ಎ.. ಮಂಡ್ಯ ಜಲ್ಲಾ ಗೆಜೆಟಿಯರ್‌ (ಪರಿಷ್ಣ್ಯತ ಆವೃತಿ). ಬೆಂಗಳೂರು. 


11. 


೨೦೦8, ಪು.ಸಂ.8. 


. ಅ.ಸು೦ದರ: ಮಂಡ್ಯ ಜಲ್ಲೆ ಪ್ರದೇಶದ ಪ್ರಾಗೈತಿಹಾಸಿಕ ಪುರಾತತ್ವ ಅವಶೇಷಗಳು, ಒಂದು 


ಪಕ್ಷಿನೋಟ, ಸುವರ್ಣ ಮಂಡ್ಯ, ಹು.ಸಂ.34. 


. (ಡೇ.ಜೆ.ಗೌ. (ಸಂ.) ಅ.ಸು೦ದರ ಅವರ ಮಂಡ್ಯ ಜಲ್ಲೆ ಪ್ರದೇಶದ ಪ್ರಾಗೈತಿಹಾಸಿಕ ಪುರಾತತ್ರ 


ಅವಶೇಷಗಳು: ಒಂದು ಪಕ್ಷಿನೋಟ, ಸುವರ್ಣ ಮಂಡ್ಯ, ಹು.ಸಂ೦.34-4೦. 


. ಘೂಟ್‌, ಆರ್‌. ಬ. ದಿ ಫೂಟ್‌ ಕಲೆಕ್ಷನ್‌ ಆಫ್‌ ಇಂಡಿಯನ್‌ ಪಿ ಹಿಸ್ಹಾರಿಕ್‌ ಅಂಡ್‌ 


Re 


ಪ್ರೋಟೋ ಹಿಸ್ಹಾರಿಕ್‌ ಆ೦ಟಕ್ಕಿಟೀಸ್‌, ಪು.ಸಂ. 6೨. 


. ಏ.ವಿ.ನರಸಿಂಹಮೂರ್ತಿ (ಸಂ.), ಆರೀಯಾಲಜ ಆಫ್‌ ಕರ್ನಾಟಕ, ಪು.ಸಂ. 1-30೦. 


. ಪಾರ್ಥಸಾರಥಿ. ಟಅ.ಎ.. ಮಂಡ್ಯ ಜಲ್ಲಾ ಗೆಜೆಟಯರ್‌ (ಪರಿಷ್ಣೃತ ಆವೃತಿ), ಬೆಂಗಳೂರು, 


ಹು.ಸ೦.34. 


. ಐ೦.ಎ.ಆರ್‌. 1947-19೨56. 


. ಶೇಷಾದ್ರಿ. ಎಂ.-ಸ್ಟೋನ್‌ ಯೂಸಿಂಗ್‌ ಕಲ್ಲರ್‌ ಆಫ್‌ ಪ್ರಿ ಹಿಸ್ಲಾರಿಕ್‌ ಅಂಡ್‌ ಪ್ರೋಟೋ 


ಹಿಸ್ತಾರಿಕ್‌. ಪು.ಸಂ. 8. 


. ಪಾರ್ಥಸಾರಥಿ. ಟಅ.ಎ.. ಮಂಡ್ಯ ಜಲ್ಲಾ ಗೆಜೆಟಯರ್‌ (ಪರಿಷ್ಣ್ಯತ ಆವೃತಿ), ಬೆಂಗಳೂರು, 


ಪು.ಸಂ.35-36. 


. ಕೆ.ಆರ್‌.ಶ್ರೀನಿವಾಸನ್‌-ದಕ್ಷೀಣ ಭಾರತದ ಬೃಹತ್‌ ಶಿಲಾಯುಗದ ಸರ್ವೇಕ್ಷಣೆ, ಪು.ಸಂ. 


103-115. 


ಪಾರ್ಥಸಾರಥಿ, ಟ.ಎ., ಮಂಡ್ಯ ಜಲ್ಲಾ ಗೆಜೆಟಯರ್‌ (ಪರಿಷ್ಟೃತ ಆವೃತಿ), ಬೆಂಗಳೂರು, 
ಪು.ಸಂ.3ರ. 


. ಅದೇ. 
. ಇತಿಹಾಸ ದರ್ಶನ, ಸಂ. 24, ಹು.ಸಂ. ರ. 
. ಏ.ವಿ.ನರಸಿಂಹಮೂರ್ತಿ (ಸಂ.), ಆರೀಯಾಲಜ ಆಫ್‌ ಕರ್ನಾಟಕ, ಮು.ಸಂ. 71-81. 


. ವಿ.ಡಿ.ಕೃಷ್ಣಸ್ತಾಮಿ-ಮೆಗಾಅಥಿಕ್‌ ಟೈಪ್ಸ್‌ ಆಫ್‌ ಸೌತ್‌ ಇಂಡಿಯಾ, ಏನ್ಸಿಯಂಬಟ್‌ 


ಇಂಡಿಯಾ. ಪು.ಸಂ. 35-45ರ. 


. ಪಾರ್ಥಸಾರಥಿ. ಟಅ.ಎ.. ಮಂಡ್ಯ ಜಲ್ಲಾ ಗೆಜೆಟಿಯರ್‌ (ಪರಿಷ್ಣ್ಯತ ಆವೃತಿ), ಬೆಂಗಳೂರು, 


ಹು.ಸಂ.3೦. 


. ಅದೇ. 


80 


18. ಭಾರತದ ಗೆಜೆಟಿಯರ್‌. ಪು.ಸಂ. 4೦. 


1೨. ಪಾರ್ಥಸಾರಥಿ, ಟಅ.ಎ.. ಮಂಡ್ಯ ಜಲ್ಲಾ ಗೆಜೆಟಿಯರ್‌ (ಪರಿಷ್ಣ್ಯತ ಆವೃತಿ), ಬೆಂಗಳೂರು, 
ಪು.ಸಂ.4೦. 


2೦. ಎಪಿಗ್ರಾಫಿಯ ಕರ್ನಾಟಕ, ಸಂಪುಟ-4, ಶಾ. ಸಂ. 103. 
21. ಎಪಿಗ್ರಾಫಿಯ ಕರ್ನಾಟಕ, ಸಂಪುಟ-6, ಶ್ರೀರಂಗಪಟ್ಟಣ ಶಾ. ಸಂ. 66, ಪು.ಸಂ. 397. 


೨೦೨. ಪಾರ್ಥಸಾರಥಿ. ಟಅ.ಎ.. ಮಂಡ್ಯ ಜಲ್ಲಾ ಗೆಜೆಟಯರ್‌ (ಪರಿಷ್ಟೃತ ಆವೃತಿ), ಬೆಂಗಳೂರು, 
ಪು.ಸಂ೦.42. 


23. ಅದೇ, ಹು.ಸಂ.43. 

24. ಅದೇ, ಹು.ಸಂ.43. 

25ರ. ಎ.ಕ. ಸಂ.7. ಮಂಡ್ಯ ಶಾ.ಸಂ. 35, ಪು.ಸಂ. 27ರ. 

26. ಅದೇ, 

27. ಎ.ಕ, ಸಂ.-7, ನಾಗಮಂಗಲ ಶಾ.ಸಂ. 15೨. ಪು.ಸಂ. 15ರ 
28. ಅದೇ, ಶಾ.ಸಂ. 149, ಪು.ಸಂ.17ರ 

2೨. ಎ.ಕ. ಸಂ.7. ಮಂಡ್ಯ ಶಾ.ಸಂ. 35, ಪು.ಸಂ. 27ರ. 

30. ಎಂ.ಎಸ್‌.ಕೃಷ್ಣಮೂತರ್ತಿ-ದ ನೊಳಂ೦ಬಾಸ್‌, ಪು.ಸಂ. ೨-13. 
31. ಎ.ಕ.. ಸಂ.7. ಮದ್ದೂರು. ಶಾ.ಸಂ. 57, ಪು.ಸಂ. 28ರ. 
32. ಎ.ಕ. ಸಂ.7, ಪೀಠಿಕೆ, ಪು.ಸಂ. 46. 


33. ಪಾರ್ಥಸಾರಥಿ. ಟ.ಎ., ಮಂಡ್ಯ ಜಲ್ಲಾ ಗೆಜೆಟಿಯರ್‌ (ಪರಿಷ್ಣ್ಯತ ಆವೃತಿ). 
ಬೆಂಗಳೂರು.ಪು.ಸಂ.ರ೦. 


34. ಎ.ಕ, ಪಸಂ.6, ಪಾಂಡವಪುರ ಶಾ.ಸಂ. 51, ಪು.ಸಂ. 135. 
35. ಎ.ಕ, ಸಂ.7, ಮದ್ದೂರು ಶಾ.ಸಂ. 72, ಹು.ಸಂ. 2೨೨7. 


36. ಎ.ಕ, ಸಂ.6, ಶ್ರೀರಂಗಪಟ್ಟಣ ಶಾ.ಸಂ. 67, ಪು.ಸಂ. 399. 


81 


37. ಎ.ಕ, ಸಂ.6, ಪೀಠಿಕೆ, ಪು.ಸಂ. 4೦. 

38. ಎ.ಕ, ಸಂ.6, ಮಂಡ್ಯ ಶಾ.ಸಂ. 53, ಹಪು.ಸಂ.೭234. 

3೨. ಎಂ.ಎ.ಆರ್‌., 1938, ಪು.ಸಂ. 27. 

4೦. ದೆ.ಜೆ.ಗೌ. ಸುವರ್ಣ ಮಂಡ್ಯ, ಪು.ಸಂ. 26. 

41. ಕೊಹಿಲೋ ವಿಂಯಂ-ದ ಹೊಯ್ದಕ ವಂಶ, ಪು.ಸಂ. 12. 


4೦2. ಬಿ.ಎನ್‌. ಕೃಷ್ಣಸ್ವಾಮಿ ಅಯ್ಯಂಗಾರ್‌-ಆರಿಜನ್‌ ಆಫ್‌ ದಿ ಹೊಯ್ತ್ದಳಾಸ್‌ ಇನ್‌ ಹೊಯ್ದಳಕ 
ಡೈನಾಲ್ತಿ. ಪು.ಸಂ. 38-5ರರ. 


43. ಕೊಹಿಲೋ ವಿಲಯಂ-ಪೂರ್ಮೋಕ್ತ್ಷ. ಪು.ಸಂ. 18. 

44. ಎ.ಕ, ಸಂ. 1, ಜಿಕ್ಷಮಗಳೂರು ಶಾ.ಸಂ. 15,16, 73, ಪು.ಸಂ.15೦. 
45ರ. ಅದೇ, 

46. ಎ.ಕ, ಸಂ.6, ಕೃಷ್ಣರಾಜಪೇಟೆ ಶಾ.ಸಂ. 84, ಪು.ಸಂ. 6೨-7೦. 
47. ಎ.ಕ, ಸಂ.4, ಪ್ರಸ್ತಾವನೆ. 

48. ಎ.ಕ, ಸಂ.6, ಕೃಷ್ಣರಾಜಪೇಟೆ ಶಾ.ಸಂ. 72, ಪು.ಸಂ. 58-6೦. 
4೨. ಎ.ಕ, ಸಂ.7, ಮದ್ದೂರು ಶಾ.ಸಂ. 54, ಪು.ಸಂ. 28೦. 

5೦. ಎ.ಕ, ಸಂ.4, ತಿ.ನರಸೀಪುಪರ ಶಾ.ಸಂ. 151, ಹು.ಸಂ.138. 

51. ಎ.ಕ, ಸಂ.ರ, ಬೇಲೂರು ಶಾ.ಸಂ. 24, ಪು.ಸಂ.15೦. 

ರವ. ಎ.ಕ. ಸಂ.7, ನಾಗಮಂಗಲ ಶಾ.ಸಂ. 62, ಪು.ಸಂ. 86. 

53. ಎ.ಕ. ಸಂ.7, ಮಳವಳ್ಳಿ ಶಾ.ಸಂ. 62, ಪು.ಸಂ. 383-384.. 
54. ಎ.ಕ, ಸಂ.5, ಬೇಲೂರು ಶಾ.ಸಂ. 24, ಹು.ಸಂ.15೦ 


55. ಡೆರೆಬ್‌. ದ ಹೊಯ್ದಳಾಸ್‌, ಪೂರ್ಮೋಕ್ತ. 


82 


56. 


ಪು.ಸಂ. 6೦. 


57. 


58. 


5೦. 


ಪಾರ್ಥಸಾರಥಿ, ಟ.ಎ., ಮಂಡ್ಯ ಗೆಜೆಟಯರ್‌ (ಪರಿಷ್ಟ್ಯತ ಆವೃತಿ). ಬೆಂಗಳೂರು, 


ಎ.ಕ, ಸಂ. 12, ಪೀಠಿಕೆ. ಮು.ಸಂ. 61. 
ಎ.ಕ, ಪಂ೦.11, ಶೃಂಗೇರಿ ಶಾ.ಸಂ. 1 ಹು.ಸಂ.115ರ 


ಎ.ಕ, ಸಂ.1, ಶೃಂಗೇರಿ ಶಾ.ಸಂ. ೨, ಪು.ಸಂ.1೭8 


6೦. ಅ.ಎ.ಸಾಲೆತೊರೆ-ಸೋಷಿಯಲ್‌ ಅಂಡ್‌ ಪೊಲಟಕಲ್‌ ಲೈಫ್‌ ಇನ್‌ ದ ವಿಜಯನಗರ 
ಎಂಪೈರ್‌, ಪು.ಸಂ. 157-16೦. 


61. ಎ.ಕ, 


6೦2೨. ಎ.ಕ., 


63. ಎ.ಕ., 


64. ಎ.ಕ, 
6ರ. ಎ.ಕ. 
66. ಎ.ಕ. 
67. ಎ.ಕ, 
68. ಎ.ಕ, 
6೨. ಎ.ಕ, 


70. ಎ.ಕ., 


ಸಂ.7. ಮಂಡ್ಯ ಶಾ.ಸಂ. 1೨9. ಮು.ಸಂ. 2೦4-2೦5. 


ಸಂ.7, ಮದ್ದೂರು ಶಾ.ಸಂ. 
ಸಂ.7, ಮದ್ದೂರು ಶಾ.ಸಂ. 
ಸಂ.7, ಮದ್ದೂರು ಶಾ.ಸಂ. 
ಸಂ.7, ಮದ್ದೂರು ಶಾ.ಸಂ. 
ಸಂ.7, ಮದ್ದೂರು ಶಾ.ಸಂ. 
ಸಂ.7, ಮದ್ದೂರು ಶಾ.ಸಂ. 
ಸಂ.7, ಮದ್ದೂರು ಶಾ.ಸಂ. 
ಸಂ.7, ಮದ್ದೂರು ಶಾ.ಸಂ. 


ನಲ ಮದ್ದೂರು ಶಾ.ಸಂ. 


87, 88, ೨38, ೨4, ಪು.ಸಂ. 3೦5, 306, 30೦. 


ಆಲ, ೨3, ಪು.ಸಂ. 306, 3068. 
ಪು.ಸಂ.3೦5. 

೨5, ಪು.ಸಂ. 30೨-31೦. 
113, . B24. 
87, . 305. 
10೦, ಪ . B22. 
75, . 29೦. 


71, ಪು.ಸಂ.381-388. 


71. ಎ.ಕ, ಪಂ೦.7, ಮದ್ದೂರು ಶಾ.ಸಂ. 80೦, ಪು.ಸಂ. 30೦1. 


72. ಎ.ಕ, ಸಂ.7, ಶ್ರೀರಂಗಪಣ್ಟಣ ಶಾ.ಸಂ. 25, ಪು.ಸಂ. 35೨-363. 


73. ಎ.ಕ, ಸಂ.6, ಶ್ರೀರಂಗಪಟ್ಟಣ, ಶಾ.ಸಂ. 21, ಪು.ಸಂ. 343-346. 


74. ಎ.ಕ, ಸಂ.6, ಪಾಂಡವಪುರ, ಶಾ.ಸಂ. 17೨, ಹು.ಸಂ. 254-256. 


83 


75. ಎ.ಕ, ಸಂ.6, ಶ್ರೀರಂಗಪಟ್ಟಣ, ಶಾ.ಸಂ. ೨3, ಪು.ಸಂ. 413. 

76. ಎ.ಕ. ಸಂ.7. ಮಳವಳ್ವ. ಶಾ.ಸಂ. 134. ಪು.ಸಂ. 413. 

77. ಎ.ಕ, ಸಂ.6. ಕೃಷ್ಣರಾಜಪೇಟೆ, ಶಾ.ಸಂ. 71. ಪು.ಸಂ. 52-65ರ. 

78. ಮುರಿಗೆಪ್ಪ. ವಿ. (ಸಂ) ಕೃಷ್ಣದೇವರಾಯ: ಆಯ್ದ ಲೇಖನ ಸಂಪುಟ, ಪೀಠಿಕೆ. 
7೨. ಅದೇ. ಪು.ಸಂ. ರತಿ. 

8೦. ಭಾರತದ ಗೆಜೆಟಯರ್‌, ಮಂಡ್ಯ ಜಲ್ಲೆ. ಪು.ಸಂ. 68. 


81. ಎಪಿಗ್ರಾಫಿಯಾ ಕರ್ನಾಟಕ, ಸಂ.6, ಪಾಂಡವಪುರ, ಶಾ.ಸಂ. 134, ಪು.ಸಂ. 2೭27-2೦8. 


8೦೨. ಎ.ಕ, ಸಂ.6, ಪಾಂಡವಪುರ, ಶಾ.ಸಂ. 164, ಪು.ಸಂ. 25೦. 
83. ಎ.ಕ, ಸಂ.7, ನಾಗಮಂಗಲ, ಶಾ.ಸಂ. 123. ಪು.ಸಂ. 123. 
84. ಅದೇ. ಶಾ.ಸಂ. 124, ಪು.ಸಂ. 123 

85. ಎ.ಕ, ಸಂ.7, ಮಳವಳ್ಳ. ಶಾ.ಸಂ. 78, ಪು. ಸಂ. 39೦ 

86. ಎ.ಕ, ಸಂ. 6, ಪಾಂಡವಪುರ, ಶಾ.ಸಂ. 126, ಪು.ಸಂ. 218 
87. ಎ.ಕ, ಸಂ.7. ಮದ್ದೂರು. ಶಾ.ಸಂ. 46, ಪು.ಸಂ. 279 

88. ಎ.ಕ, ಸಂ.6, ಶ್ರೀರಂಗಪಟ್ಟಣ, ಶಾ.ಸಂ. 5. ಪು.ಸಂ. 335 
ಆಲ. ಎ.ಕ, ಸಂ.7, ಮಂಡ್ಯ, ಶಾ.ಸಂ. 76, ಪು.ಸಂ. 248 

೨೦. ಎ.ಕ, ಸಂ.7, ಮದ್ದೂರು. ಶಾ.ಸಂ. 111, ಪು.ಸಂ. 323. 

೨1. ಎ.ಕ, ಸಂ.7, ಮಳವಳ್ಳ. ಶಾ.ಸಂ೦.47, ಪು.ಸಂ. 375ರ. 

೨೦. ಮಂಡ್ಯ ಜಲ್ಲಾ ಗೆಜೆಟಯರ್‌, ಪು.ಸಂ. 71. 

೨3. ಎಪಿಗ್ರಾಫಿಯಾ ಕರ್ನಾಟಕ ಸಂ.6, ಪಾಂಡವಪುರ ಶಾ.ಸಂ. 2೦1, ಪು.ಸಂ. 30೦4. 


೨4. ಎ.ಕ, ಸಂ.7, ನಾಗಮಂಗಲ, ಶಾ.ಸಂ. 107, ಮು.ಸಂ೦. 10೦. 


84 


೨೮. ಮಂಡ್ಯ ಜಲ್ಲಾ ಗೆಜೆಟಯರ್‌, ಪು.ಸ. 74-75ರ. 

೨6. ಎಪಿಗ್ರಾಫಿಯಾ ಕರ್ನಾಟಕ, ಸಂ. 6, ಶ್ರೀರಂಗಪಟ್ಟಣ ಶಾ.ಸಂ. 6, ಪು.ಸಂ. 336. 
೨7. ಎ.ಕ, ಸಂ.6, ಶ್ರೀರಂಗಪಟ್ಟಣ, ಶಾ.ಸಂ. 23. ಪು.ಸಂ. 35೦-35೮2 

೨8. ಅದೇ, ಶಾ.ಸಂ. ೭೭, ಪು.ಸಂ. 348. 

೨೨. ಪಿ. ಹಯವದನರಾವ್‌-ಹಿಪ್ಪರಿ ಆಫ್‌ ಮೈಸೂರು, ಸಂ. 1 ಪು.ಸಂ. 2೦೦. 


10೦. ಪಾರ್ಥಸಾರಥಿ. ಟ.ವಿ.. ಮಂಡ್ಯ ಜಲ್ಲಾ ಗೆಜೆಟಿಯರ್‌ (ಪರಿಷ್ಟ್ಯೃತ ಆವೃತಿ), ಬೆಂಗಳೂರು, 
ಪು.ಸಂ. 7೦. 


101. ಪಿ. ಹಯವದನರಾವ್‌, ಹಿಸ್ಟರಿ ಆಫ್‌ ಮೈಸೂರು. ಸಂ. 2. ಮ.ಪಂ. ೨೨೦6. 
10೨. ಎ.ಕ. ಸಂ.6, ಶಾ.ಸಂ. 125, ಪು.ಸಂ. ೨17. 


103. ಎ.ಕ, ಸಂ.7, ಶಾಸನ ಸಂಖ್ಯೆ: ೨೨, 30, ಪು.ಸಂ. ೨11-2೨16. 


85 


ಅಧ್ಯಾಯ-3 
ಕೆರೆ-ಕಟ್ಟಿಗಳ ನಿರ್ಮಾಣ ಮತ್ತು ನಿರ್ವಹಣೆ 


ಕರ್ನಾಟಕದ ಪ್ರತಿಯೊಂದು ಶಾಸನಗಳಲ್ಪಯೂ ಯಾವುದೇ ದಾನದತ್ತಿ ದೇವಾಲಯದ 
ನಿರ್ಮಾಣ ಕೆರೆಯ ನಿರ್ಮಾಣ ಅಥವಾ ಇನ್ನಾವುದೇ ರೀತಿಯ ದಾನಧರ್ಮಗಳನ್ನು ನೀಡಿದಾಗ 
ಅವು ಸೂರ್ಯಚಂದ್ರರು ಇರುವವರೆಗೂ ನಡೆಯಬೇಕೆಂಬುದು ದಾನ ಕೊಟ್ಟವರ 
ಆಶಯವಾಗಿತ್ತು. ಏಕೆಂದರೆ ಸಾಮಾನ್ಯವಾಗಿ ದಾನಗಳನ್ನು ದಾನಕೊಟ್ಟವರು ಮತ್ತು ಅವರ 
ಮನೆತನದವರು. ಸ್ಟರ್ಗದಲ್ಲ ವಾಸಿಸುತ್ತಾರೆ ಎಂಬ ನಂಜಕೆಗಳು ಪ್ರಮುಖವಾಗಿವೆ. 
ಸಾಮಾನ್ಯವಾಗಿ ದಾನ ಮಾಡಬಾರದು ಎಂಬ ಮನಸ್ತು ಇರುವವರು ವಿರಳ. ಅಲ್ಲದೇ ದಾನ 
ಮಾಡದೇ ಇರುವುದು ವಿರಕ. ದಾನ ಮಾಡುವುದು ಕಷ್ಟದಲ್ಲರುವವರಿಗೆ ಅತ್ಯಲ್ಪ ವಸ್ತು ಅಥವಾ 
ಹಣವನ್ನು ಬೇರೆಯವರಿಗೆ ಸಂತೋಷದಿಂದ ಕೊಡುವುದು ಪವಿತ್ರವಾದ ದಾನವಾಗುತ್ತದೆ. 
ಮಹಾಭಾರತದ ಶಾಂತಿ ಪರ್ವದಲ್ಲಯೂ ಸಹ ದಾನ-ಧರ್ಮಗಳ ಬದ್ಗೆ ವಿಶೇಷವಾದ 
ಉಲ್ಲೇಖವನ್ನು ಕಾಣಬಹುದಾಗಿದೆ. ಭಾರತದಲ್ಲ ದಾನ-ಧರ್ಮಗಳಗೆ ಅಪಾರವಾದ ಮಹತ್ವವನ್ನು 
ನೀಡಲಾಗಿದೆ. ಆದರೆ ದಾನಕ್ಕಿಂತಲೂ ಹೆಚ್ಚಿನದಾದದ್ದು ದಾನವನ್ನು ಕಾಯ್ದುಕೊಂಡು 
ಹೋಗುವುದು ಮತ್ತು ಅರ್ಹರಿಗೆ ಅದರ ಫಲವನ್ನು ಅನುಭವಿಸಲು ನೆರವಾಗುವುದು. 
ಆದ್ದರಿಂದಲೇ ಶಾಸನಗಳಕಲ್ಲ 'ದಾನ ಪಾಲನೆಯೂ ಮಧ್ಯಮಂ ಶ್ರೇಯೋನೋಪಾಲನಂ ದಾನತ 
ಸ್ಟರ್ಗವರ ಅನಾಪನೋ ವಾಲನಾತ್‌ ಅಚ್ಛುತಂ ಪದಂ' ಎಂದು ಹೇಳಲಾಗಿದೆ. ಅಂದರೆ ದಾನ 
ಮತ್ತು ಪಾಲನೆಗಳಲ್ಲ ಯಾವುದು ಶ್ರೇಷ್ಠ ಎಂದರೆ ಪಾಅಸುವುದೇ ಶ್ರೇಷ್ಠವಾದುದು. ಏಕೆಂದರೆ 
ದಾನದಿಂದ ನಮಗೆ ಪ್ರರ್ಗ ಸಿಗುತ್ತದೆ. ಆದರೆ ಪಾಲನೆ ಮಾಡುವುದರಿಂದ, ಶಾಶ್ವತವಾದ, 
ಆನಂದವುಳ್ಳ ಅಚ್ಯುತ ಪದ ಅಥವಾ ಮೋಕ್ಷವು ಉಂಟಾಗುತ್ತದೆ ಎಂದು ಹೇಳಲಾಗಿದೆ. 


ಕೆರೆಯ ನಿರ್ಮಾಣ 


ಕೆರೆ ಎಂದರೆ ಒಂದು ನಿರ್ದಿಷ್ಟ ಸ್ಥಳದಲ್ಲ ಕೃತಕವಾಗಿ ಅಂದರೆ ಮನುಷ್ಯ 
ನಿರ್ಮಿತವಾದಂತಹ ನೀರಿನ ಸಂಗ್ರಹಣಾ ಮೂಲವೇ ಕೆರೆ. ಕೆರೆ ಎಂಬ ಪದದಲ 'ಕೆರೆ' ಕಡೆದು 
ಅಥವಾ ಅಗೆದು ಆಳವಾಗಿ ಅಗೆದು/ಕೆರೆದು ನೀರು ನಿಲ್ಲುವಂತೆ ಮಾಡುವ ಭಾವನೆ ಇದೆ. ಒಂದು 
ಊರಿಗೆ ಒಂದು ದೇವಸ್ಥಾನವು ಎಷ್ಟು ಮುಖ್ಯವೊ ಹಾಗೆಯೇ ಒಂದು ಕೆರೆಯು ಅತ್ಯ೦ತ 
ಪ್ರಮುಖವಾದುದು. ಕೆರೆ ಎಂದರೇನು ಎಂದು ತಿಆದರೆ ಸಾಲದು, ಕೆರೆಯ ನಿರ್ಮಾಣದ 
ಅಗತ್ಯತೆಯನ್ನು ಅರಿಯದಿದ್ದರೆ ನಮಗೆ ಕೆರೆಯ ಪ್ರಾಮುಖ್ಯತೆ ಮತ್ತು ಅದರ ಮಹತ್ವವನ್ನು 
ಅರಿಯಲು ಸಾಧ್ಯವೇ ಇಲ್ಲ. ಸಾಮಾನ್ಯವಾಗಿ ಮಾನವನ ನಾಗರೀಕತೆಯ ಬೆಳವಣಿಗೆ ನದಿಯ 


86 


ಅಕ್ಷಪಕ್ಷ ಬೆಕೆಯಲಾರಂಭಸಿತು. ಹೀಗೆ ಪಕೃತಿದತ್ತವಾಗಿ ಜೀವಕುಲಕ್ಷೆ ಲಭ್ಯವಾಗಿರುವ ವಾಯು, 
ಭೂಮಿ, ನೆಲ ಮತ್ತು ನೀರು (ಜಲ) ಮಾನವನೂ ಸೇರಿದಂತೆ ಸಕಲ ಪ್ರಾಣಿ, ಸಸ್ಯ ಸಂಕುಲಕ್ಕೆ 
ಅತ್ಯಾವಶ್ಯಕವಾಗಿ ಬೇಕಾಗಿರುವಂ೦ತಹದ್ದು. ವಾಯು ಮತ್ತು ನೆಲ ಜಲ ಮೊದಲ ಆದ್ಯತೆಯನ್ನು 
ನಾವು ಕೊಡುತ್ತೇವೆ. ಜೀವ ಸಂಕುಲ ಬದುಕಲು ಉಳದವುಗಳಂತೆ ನೀರು ಅತಿ 
ಮುಖ್ಯವಾಗಿರುವಂತದ್ದು. ಹಾಗೆಯೇ ಒಂದು ಹಳ್ಳ ಬೆಳೆಯಬೇಕೆಂದರೆ ಅಲ್ಲ ಮೊದಲು ನೀರಿನ 
ಮೂಲವಿರಬೇಕು. ನೀರಿನ ಮೂಲ ಇಲ್ಲದಿದ್ದಾಗ ಕೆರೆಯನ್ನು ನಿರ್ಮಾಣ ಮಾಡಬೇಕು. 
ಇಲ್ಲದಿದ್ದರೆ ಅ ಜನವಸತಿ ಬೆಳೆಯುವುದು ಕಷ್ಟಕರ ನೀರಿನ ಪೂರೈಕೆಯೊಂದಿಗೆ ಒಂದು 
ಹಳ್ಳಿಯ ಬೆಳಕವಣಿಗೆಯಾಗಆ ಅಥವಾ ಅಲ್ಲನ ನಾಗರೀಕತೆಯಾಗಲ ಸಾಧ್ಯವೆಂದು ಅಂದಿನ 
ಮಾನವ ಅರಿತಿದ್ದ. ಆದ್ದರಿಂದ ಹೆಚ್ಚನ ಆದ್ಯತೆಯನ್ನು ಕೆರೆಯ ನಿರ್ಮಾಣಕ್ಕೆ ನೀಡುವುದರ 
ಮುಖಾಂತರ ಮೊದಲು ಆತ ಕೆರೆ ನಿರ್ಮಾಣದ ಕಾರ್ಯವನ್ನು ಕೈಗೊಳ್ಸುತ್ತಿದ್ದನು. ನೀರಿನಲ್ಲ 


ಜೀವನ ಬದುಕು ನಾಗರೀಕತೆ ಜೀವ ವೈವಿದ್ಯತೆ ಇದು ನಾವು ಕಂಡುಕೊಂಡಿರುವ ಸತ್ಯ. 


“ಕೆರೆಗಳ ಇತಿಹಾಸ ಕರ್ನಾಟಕದಲ್ಲ ಆದಿಕದಂಬರ ಕಾಲದಿಂದ ಆರಂಭವಾಗುತ್ತದೆ.”' 
ಹೊಸಕೆರೆಗಳನ್ನು ಕಟ್ಟುವುದಕ್ಕೆ ಮೊದಲು ಹಳೆಯ ಕೆರೆಗಳನ್ನು ದುರಸ್ಟಿ ಮಾಡುವುದು ಯೋಗ್ಯ 
ಎಂದು ನಮ್ಮ ಪೂರ್ವಜರು ಈ ಕ್ರಮವನ್ನೇ ಅನುಸರಿಸುತ್ತಿದ್ದರು. ಹಾಗೇ ಮಾಡಿದ್ದರಿಂದಲೇ 
ನಮ್ಮಲ್ಲ ಸಾವಿರಾರು ಕೆರೆಗಳು ಇನ್ನೂ ಜೀವಂತವಾಗಿವೆ. ಕದಂಬರ ನಂತರ ಬಾದಾಮಿ 
ಚಾಲುಕ್ಕರು ಸುಮಾರು ಕ್ರಿ.ಶ.7೦೦ರಲ್ಲ ಕೆರೆಗಳನ್ನು ಕಣ್ಟಸಿದರು. ಅವರ ನಂತರ ಬಂದ 
ರಾಷ್ಟ್ರಕೂಟರು ಈಗಲೂ ಉಪಯುಕ್ತವಾದ ಅನೇಕ ಕೆರೆಗಳನ್ನು ನಿರ್ಮಾಣ ಮಾಡಿದರು. 
ಅಂತಹ ಒಂದು ಉದಾಹರಣೆಯನ್ನು ಕೋಲಾರ ಜಲ್ಲೆಯ  ಕೆ.ಜಿ.ಎಫ್‌ನಲ್ಪ್ಲ ನೋಡಬಹುದು. 
ರಾಷ್ಟ್ರಕೂಟರ ಕಾಲದಲ್ಲ (ಕ್ರಿ.ಶ.೨5೦ರಲ್ಲ) ವಿಜಯಾದಿತ್ಯನು ಮಂಗಲದಲ್ಲ ಕೆರೆಯನ್ನು 
ಕಟ್ಟಸಿದನು. ಈ ಕೆರೆಯು ಈಗಲೂ ಕೋಲಾರ ಜಲ್ಲೆಯ 'ಗೊತ್ತುಪಟ್ಟಗೆ' ಎಂಬಲ್ಲಿಗೆ 
ಕುಡಿಯುವ ಸೀರನ್ನು ಕೊಡುತ್ತದೆ.” ಅಲ್ಲದೆ ತುಮಕೂರು ಜಲ್ಲೆಯ ಕುಣಿಗಲ್ಲು ಕೆರೆ ಈ 
ಕಾಲದ್ದು” ಹೀಗೆ ನಮ್ಮ ಕರ್ನಾಟಕದ ರಾಜ್ಯದಲ್ಲ ಆಳದಂತಹ ರಾಜಮನೆತನಗಳು ಕೆರೆಗಳ 
ನಿರ್ಮಾಣದಲ್ಲ  ತೊಡಗಿಸಿಕೊಂಡಿದ್ದನ್ನು ಹಾಗೂ ಹ್ವತಃ ರಾಜರೇ ಕೆರೆಗಳನ್ನು 
ನಿರ್ಮಿಸುತ್ತಿದ್ದಂತಹ ಅನೇಕ ವಿಚಾರಗಳು ಶಾಸನಗಳ ಅಧ್ಯಯನದಿಂದ ತಿಆದುಬರುತ್ತದೆ. 
ಅಂದರೆ ನಮ್ಮ ಉನ್ನತಮಟ್ಟದ ಕೌಶಲ್ಯ ಅಸಾಮಾನ್ಯವಾದುದು." ಕೋಲಾರದ ಪ್ರದೇಶಗಳಗೆ 
ಕುಡಿಯುವ ನೀರನ್ನು ಸುಮಾರು ಒಂದು ಸಾವಿರ ವರ್ಷಗಳಂದ ಇಂದಿಗೂ ಈ ಕೆರೆಯು 
ಸುಳ್ತಿತಿಯುಂದ ಇರುವುದನ್ನು ಗಮನಿಸಿದರೆ ತುಂಬಾ ಆಶ್ಚರ್ಯವಾಗುತ್ತದೆ. ಇವರ ನಂತರ 
ಆಳ್ವಿಕೆಗೆ ಬಂದಂತಹ ಕಲ್ಯಾಣದ ಚಾಲುಕ್ಕರು ಮತ್ತು ಹೊಯ್ದಳರು ಕರ್ನಾಟಕದ ತುಂಬಾ 


87 


ಅನೇಕ ಕೆರೆಗಳನ್ನು ಕಟ್ಟದರು. ಈ ಕಾಲದಲ್ಲ ಕೆರೆ ಕಟ್ಟುವ ವಿಧಾನದಲ್ಲ ಒಂದು ವಿಶೇಷ 
ಬದಲಾವಣಿಯಾಲಯುತು.ನ? ಈ ಕಾಲದಲ್ಲ ಒಂದರ ಕೆಳಗೆ ಇನ್ನೊಂದು ಕೆರೆಯನ್ನು ಕಟ್ಟುವುದು 
ಸಾಮಾನ್ಯವಾಯಿತು. ಇದರ ಅತಿ ಶ್ರೇಷ್ಠ ಉದಾಹರಣಿ ಕೋಲಾರ ಜಲ್ಲೆಯಲ್ಲದೆ. ಅಲ್ಲಯ 
ಪಾಲಕ ನದಿಗೆ ಒಂದರ ಕೆಳಗೆ ಇನ್ನೊಂದು ಒಟ್ಟು 100೦೦ ಕೆರೆಗಳನ್ನು ಕಟ್ಟದ್ದಾರೆ. ಈ ರೀತಿಯ 
ಕೆರೆಯ ನಿರ್ಮಾಣದ ಪ್ರಾರಂಭವು ಚೋಳರ ಕಾಲದಲ್ಲ ಪ್ರಾರಂಭವಾದದ್ದು ಇದಕ್ಕಿಂತ ಮುಂಜೆ 
ಕರ್ನಾಟಕದಲ್ಲ ಈ ಮಾದರಿಯ ವ್ಯವಸ್ಥೆಯು ಕ೦ಡು ಬಂದಿರುವುದು ಇದುವರೆಗೂ ಎಲ್ಲೂ 
ತಿಆದುಬಂದಿಲ್ಲ. ಈ ಕೆರೆಯ ನಿರ್ಮಾಣವು ಸುಮಾರು ಕ್ರಿ.ಶ.10೦೦ ದಲ್ಲ ಎಂದು 


ತಿಆಸಪಲಾಗಿದೆ.' 


ಶೇ ಜಾಲವು ಇನ್ನೂ ಸುಳ್ಳಿತಿಯಲ್ಲದೆ. ಶೇ ಜಾಲದ ಕೊನೆಯ ಕೆರೆ ರಾಮಸಾಗರ. 
ಇಂತಹ ಕೆರೆಗಳ ಜಾಲದ ಪ್ರಖ್ಯಾತಿ ಕರ್ನಾಟಕದ ಇತರೆ ಭಾಗಗಳಲ್ಲ ಕಂಡುಬರುವುದು 
ಅಸಾಧ್ಯವೆನಿಸುತ್ತದೆ. ಇಂತಹ ವ್ಯವಸ್ಥೆಯಲ್ಲ ಚೋಳರ ಕಾರ್ಯ ಅತ್ಯ೦ತ ಹೆಚ್ಚು 
ಶ್ಲಾಫನೀಯವಾದುದಾಗಿದೆ. ಹಾಗೆಯೇ ಕಲ್ಯಾಣ ಚಾಲುಕ್ಯರ ಕಾಲದ ಅತಿ ಪ್ರಸಿದ್ಧ ಕೆರೆ 
'ಸೂಳಕೆರೆ'. ಠಗ ಇದನ್ನು 'ಶಾಂತಿಸಾಗರವೆಂದು' ಕರೆಯುತ್ತಾರೆ. ಈ ಕೆರೆಯ ನೀರು ಹತ್ತು 
ಚದುರಮ್ಯೆಲಅ ಹಣ್ಣದೆ.” ಈ ಕೆರೆಯನ್ನು ಗಮನಿಸಿದರೆ ಈ ಕೆರೆಯ ನೀರಿನ ಪ್ರಮಾಣ ಅಂದರೆ 
ಈ ಕೆರೆಯಲ್ಪನ ನೀರಿನ ಸಂಗ್ರಹಣಿಯು ಹೆಚ್ಚು ಆಗಾಧವಾದದ್ದು ಎಂದು ತಿಆದು ಬರುತ್ತದೆ. 
ಹಿಂದಿನ ಕಾಲದ ಕೆರೆಗಳು ಎಷ್ಟು ವಿಸ್ತಾರವಾಗಿರುತ್ತಿದ್ದವೆಂದು ನಮಗೆ ಈ ಕೆರೆಯನ್ನು 
ಗಮನಿಸಿದಾಗ ಮನದಟ್ಬಾಗುತ್ತದೆ. 


ಕೆರೆ ಕಟ್ಟುವ ಕಲೆಯಲ್ಲ ಹೊಯ್ದಳರು ಚಾಲುಕ್ಯರನ್ನು ಮೀರಿಸಿದ್ದಾರೆ. ಹೋಯ್ದಳರ 
ಕಾಲದಲ್ಲ ನಿರ್ಮಾಣಗೊಂಡಿದ್ದಂತಹ ಕಡೂರಿನ ಹತ್ತಿರವಿರುವ ಅಯ್ಯನಕೆರೆ ಮತ್ತು ಮದಗ 
ಕೆರೆಗಳ ಸೌಂದರ್ಯವರ್ಣನಾತೀತ ಇವುಗಳ ಒಂದರ ಮಧ್ಯೆ ದ್ವೀಪಗಳವೆ."” 


ಕೆರೆಯ ನಿರ್ಮಾಣ ಕಾರ್ಯದಲ್ಲ ಕರ್ನಾಟಕದಲ್ಲಿ ಆಳ್ವಕೆ ನಡೆಸಿದಂತಹ 
ರಾಜಮನೆತನಗಳಲ್ಲ ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿ ಹಾಗೇ ಹೆಚ್ಚು ಹೆಚ್ಚು ಕೆರೆಗಳ ನಿರ್ಮಾಣ 
ಕಾರ್ಯವನ್ನು ಕೈಗೊಂಡಿರುವಂತಹದ್ದನ್ನು ನಾವು ಇಂದಿಗೂ ಕಾಣಬಹುದು. ಹೊಯ್ದಳರ 
ನಂತರ ಬಂದಂತಹ ವಿಜಯನಗರ ಅರಸರು ಭಾರೀ ಕೆರೆಗಳನ್ನು ಮತ್ತು ಅದ್ಭುತವಾದ 
ಅಣಿಕಟಿಗಳನು ಕಟ ಈ ಶಾಸದಲ ತಮ್ಮ ಪರಿಣತೆಯನ್ನು ಉನ್ನತ ಪಿಬರಕೆ ಒಂಬದಾರೆ. 

ಟಿ CR ತ್ರಿಕ @ ಲ ಲ [ ಎ” 
ಹಂಪಿಗೆ ನೀರನ್ನು ಒದಗಿಸುವ ತುರ್ತು ಅಣಿಕಟ್ಟು ಇಂದಿಗೂ ಉಪಯುಕ್ತ. ಇಂತಹ 
ಅಣೆಕಟ್ಟುಗಳನ್ನು ವಿಜಯನಗರದ ರಾಜರು ತುಂಗಭಛದ್ದೆಗೂ ಮತ್ತು ಕಾವೇರಿ ನದಿಗೂ 


88 


ಕಟ್ಟದ್ದಾರೆ." ವಿಜಯನಗರದ ಕಾಲದ ಕೆರೆ ನಿರ್ಮಾಣದ ಕಾರ್ಯವನ್ನು ಗಮಸಿಸಿದಾಗ 
ಇವರುಗಳು ಕೆರೆ ನಿರ್ಮಾಣಕ್ಕೆ ಕೈಗೊಳ್ಳುವ ನೀರಿನ ಮೂಲಗಳಾಗಿ ಕಾವೇರಿ ಮತ್ತು ತುಂಗಭದ್ರ 
ನದಿಯನ್ನು ಹೆಚ್ಚಾಗಿ ಆಶ್ರಯಸಿರುವುದನ್ನು ಕಾಣಬಹುದಾಗಿದೆ. 


ಕೆರೆಗಳ ವರ್ಗೀಕರಣ 


ಕೆರೆಗಳು ನಿರ್ಮಾಣವಾಗಿರುವುದೇ ಮಾನವನ ನೀರಿನ ಅವಶ್ಯಕತೆಯನ್ನು ಪೂರೈಸುವ 
ಸಲುವಾಗಿ ಪ್ರಾಚೀನ ಕಾಲದಿಂದ ನಿರ್ಮಾಣವಾಗಿರುವುದನ್ನು ಸಾಮಾಜಕವಾಗಿ, 
ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕ ಹಿನ್ನೆಲೆಯ ಉದ್ದೇಶವನ್ನು ಇಟ್ಟುಕೊಂಡು ಕೆರೆಗಳ 
ನಿರ್ಮಾಣವು ಶಾಸನಗಳಲ್ತ ಉಲ್ಲೇಖವಾಗಿರುವುದನ್ನು ವಿವಿಧ ರೀತಿಯಲ್ಲ ವರ್ಗೀಕರಿಸಲಾಗಿದೆ. 
ಶಾಸನಗಳು ಕೆರೆಗಳನ್ನು ಕೆರೆ. ಕಟ್ಟಿ. ಸಾಗರ. ಸಮುದ್ರ, ತಲಾಕವೆಂದು ವರ್ಣಿಸುತ್ತವೆ."” ಅಲ್ಲದೇ 
ಹಿರಿಯ ಕೆರೆ, ಪಿರಿಯ ಕೆರೆ, ಹೆಣ್ಣೆರೆ ಎಂದು ವರ್ಣಿಸುತ್ತವೆ.” 


ಕೆರೆಯ ಹೆಸರುಗಳನ್ನು ಅನುಸರಿಸಿ ಅವುಗಳನ್ನು ಪ್ರಾಣಿ ಮತ್ತು ಮಾನವನ ನೀರಿನ 
ಅವಶ್ಯಕತೆಗಳಗೆ ನಿರ್ಮಿಸಿದ ಸಣ್ಣ ಪ್ರಮಾಣದ ನೀರಿನ ಆಸರೆಗಳನ್ನು ಕುಂಟೆ ಎಂದು ಅದಕ್ಕಿಂತ 
ಚಿಕ್ಕವಾದವುಗಳನ್ನು ಕೊಳಗಳೆಂದು ಕರೆಯುತ್ತಾರೆ." 


ನೀರನ್ನು ನೀರಾವರಿಗಾಗಿ ಬೇರೆ ಯಾವುದೇ ಕಾರ್ಯಗಳಗೆ ಬಳಸದೆ ಕೇವಲ 
ಪ್ರಾಣಿಗಳು ಕುಡಿಯುವ ನೀರಿನ ಅವಶ್ಯಕತೆಗಳಗಾಗಿ ಮತ್ತು ಮಾನವನ ಇತರೆ 
ಅವಶ್ಯಕತೆಗಳಗಾಗಿ ಬಳಸುತ್ತಾರೆ. ಇದಕ್ಕಿಂದ ಹಿರಿದಾದವುಗಳನ್ನು ಅಂದರೆ ಏರಿ, ತೂಬು, 
ಕೋಡಿಗಳನ್ನು ಹೊಂದಿರುವ ಕುಂಟಿಗಳಗಿಂತ ದೊಡ್ಡ ಪಮಾಣದ ನೀರಿನ ಆಸರೆಗಳನ್ನು 
ಕೆರೆಗಳೆಂದು ಕರೆಯಲಾಗುತ್ತದೆ.” 


ನೀರಿನ ಹರವಿನ ಅಗಾಧತೆಯನ್ನು ಅನುಸರಿಸಿ ಅವುಗಳನ್ನು ತಟಾಕಗಳು., 
ಸಮುದಗಳು, ಹಿರಿಯ ಕೆರೆ. ಪೆರಿಗೆರೆ, ಹೆದ್ಬೆರೆ. ಕೆರೆಗಳೆಂದು ಶಾಸನಗಳು ವರ್ಗೀಕರಿಸಿವೆ 
ಎಂದೇ ದಾಖಲಅಸಬಹುದು. ಅಂದರೆ ಈವರೆಗಿನ ಶಾಸನಗಳ ಅಧ್ಯಯನವು ಈ ವರ್ಗೀಕರಣಕ್ಕೆ 
ಯಾವುದೇ ಸೂತ್ರವನ್ನಾಗಆಅ ಅಥವಾ ಪ್ರತಿಹಂತದ ವರ್ಗೀಕರಣಕ್ಕೆ ಕೆರೆಯ ನೀರಿನ 


ಸಾಮರ್ಥ್ಯದ ಸಂಗ್ರಹವನ್ನಾಗಲ. ವಿಸ್ತೀರ್ಣವನ್ನಾಗಲ ಖಚಿತಪಡಿಸಿಲ್ಲ. 


ಡಾ.ಸಿ.ಎಸ್‌.ವಾಸುದೇವನ್‌ರವರು ಕೆರೆಗಳ ವರ್ಗೀಕರಣವನ್ನು ಅವುಗಳ 
ಗುಣವಾಚಕಗಳ ಆಧಾರದ ಮೇಲೆ ಅವುಗಳ ವಿಸ್ತೀರ್ಣವನ್ನಾಧರಿಸಿ ವ್ಯವಸಾಯಕ್ಕೆ ನೀರನ್ನು 
ಒದಗಿಸುತ್ತದೆ ಎಂಬ ಆಧಾರದ ಮೇಲೆ ಕೆರೆಯ ಸೀರು ಸಂಗ್ರಹಣಾ ಸಾಮರ್ಥ್ಯವನ್ನು ಅವರ 


89 


ಅಚ್ಚುಕಟ್ಟು ಪ್ರದೇಶವನ್ನು ಮುಖ್ಯ ಅಳತೆಗೋಲನ್ನಿಟ್ಟುಕೊಂಡು ನಮ್ಮ ಪ್ರಾಚೀನರು ಅವುಗಳ 
ಹೆಸರುಗಳನ್ನು ಹಿರಿಯ ಕೆರೆ ಸಾಗರ, ಸಮುದ್ರ. ಕೆರೆ ಇತ್ಯಾದಿಯಾಗಿ ಹೆಸರಿಸಿದರೆಂದು 


ಅಭಿಪ್ರಾಯ ಪಡುತ್ತಾರೆ." 


ಶಾಸನಗಳಲ್ಲ ಉಲ್ಲೇಖವಾಗಿರುವ ಬಸುರಿಕಟ್ಟೆ. ಅಗಸನ ಕಲ್ಲೆ ಮುಂತಾದ ಉಲ್ಲೇಖಗಳು 
ಅವುಗಳ ವಿಸ್ತಾರವನ್ನು ಮತ್ತು ಅವುಗಳ ಇತರ ಉದ್ದೇಶಗಳಗೆ ಬಳಕೆಯಾಗುತ್ತಿದ್ದ 
ಉದ್ದೇಶಗಳನ್ನು ಬಚತಪಡಿಸುತ್ತೇವೆ. ಉದಾಹರಣಿಗೆ ನಾಗಮಂಗಲದ ಹಿರಿಯ ಕೆರೆ. ದೊಡ್ಡ 
ಕೆರೆಯಾದರೆ ಅಮ್ಮನ ಕೆರೆ ಅದಕ್ಕಿಂತ ಚಿಕ್ಕದು ನಾಗಮಂಗಲದ ಸೂಳೆಯ ಕೆರೆ ಶಾಸ್ತ್ರದಲ್ಲ 
ಹಿರಿಯ ಕೆರೆ ಎಷ್ಟೇ ಇದ್ದರೂ ಅದರ ಹೆಚ್ಚುವರಿ ನೀರು ನಾಗಮಂಗಲದ ಇತರೆ ಕೆರೆಗಳ 
ತೂರಣಕ್ಕೆ ಬಳಕೆಯಾಗುತ್ತದೆ. 


ಕೆರೆ ನಿರ್ಮಾಣದ ಉದ್ದೇಶಗಳು 


ಕೆರೆ ಉದ್ದೇಶಕ್ಕೆ ಅನುಗುಣವಾಗಿ ಮಂಡ್ಯ ಜಲ್ಲೆಯ ಕೆರೆ ಕಲ್ಲೆ ನನ್ನ ಅಧ್ಯಯನಕ್ಕೆ 
ಸೀಮಿತಗೊಂಡಂತೆ ನನ್ನು ಅಧ್ಯಯನ ಕಾಲಘಟ್ಟ ಇಬ್ಬರು ಮಂತ್ರಿಗಳಾದ ಮಾದರಸ ಮತ್ತು 
ಸಾಯಣ್ಣರ ಬಗೆಗೆ ಮತ್ತೊಂದು ಶಾಸನ ಹೀಗೆ ಉಲ್ಲೇಜಸುತ್ತದೆ.'' 'ತೋಡದ ಬಾವಿಗಳಲ್ಲ 
ಮರಕಟ್ಟದ ಪೆರ್ಗರೆಗಳಲ್ಲ ಅಲೆಯಂ ಮಾಡದ ದೇವಭವನವಿಲ್ಲ. ನಿರ್ಮಾಣ ಮಾಡದ 
ಅಗ್ರಹಾರಗಅಲ್ಲ' ಎಂಬುದಾಗಿ ಹೇಳುತ್ತದೆ. ಈ ಎರಡು ಉಲ್ಲೇಖಗಳು ಹಿಂದಿನ ಪ್ರಾಚೀನರು 
ಕೆರೆಗಳನ್ನು, ದೇವಾಗಾರಗಳನ್ನು. ಗ್ರಾಮಗಳನ್ನು ನಿರ್ಮಿಸುವುದರ ಹಿಂದಿದ್ದ ಉದ್ದೇಶಗಳನ್ನು 
ಸ್ರಷ್ಟಪಡಿಸುತ್ತದೆ. ಕನ್ನಡದ ಮತ್ತೊಂದು ಗಾದೆ "ಪರೋಪಕಾರರ್ಥ೦ ಇದಂ ಶರೀರಂ” ಎಂಬ 
ವಾಕ್ಯ ಕೂಡ ನಾವು ಜೀವಿಸಿರುವವರೆಗೂ ಇತರರಿಗೆ ಅನುಕೂಲವಾಗುವಂತೆ ಜೀವಿಸಬೇಕೆ೦ಬ 
ಮಹೋದೇಶ ಹೊಂದಿದ್ದರು. 


ಪ್ರಾರಂಭದ ದಿನಗಆ೦ದ ಅಂದರೆ ಪ್ರಾಗೈತಿಹಾಸಿಕ ಕಾಲದಲ್ಲ ಕೆರೆಗಳನ್ನು ನಿರ್ಮಿಸುವ 
ಉದ್ದೇಶ ತಮ್ಮ ದೈನಂದಿನ ನೀರಿನ ಅವಲಂಬನೆಯನ್ನು ಮತ್ತು ಅವಶ್ಯಕತೆಗಳನ್ನು 
ಪೂರೈಸಿಕೊಳ್ಳುವುದಕ್ಷಲ್ಲದೆ. ವ್ಯವಸಾಯಕ್ಕೂ ಬಳಸಿಕೊಳ್ಳುವ ಮೂಲ ಉದ್ದೇಶಗಳ೦ದಲೇ 
ಪ್ರಾರಂಭವಾದವು. ಜನಸಂಖ್ಯೆ ಬೆಳೆದಂತೆ ಹೊಸ ಗ್ರಾಮಗಳ ರಚನೆ ಅವಶ್ಯಕವಾಯುತು. ಹೊಸ 
ಗ್ರಾಮಗಳು ರಚಿತವಾಗುವುದೆಂದರೆ ಅವು ತಾತ್ಲಾಲಅಕ ವಸತಿಗಳಾಗಿರದೆ ಅವು ನಿರಂತರ 
ಸ್ಥಾನಗಳಗಿರಬೇಕಾದ ಮುಖ್ಯ ಲಕ್ಷಣಗಳನ್ನು ಹೊಂದಿರಬೇಕಾಗಿತ್ತು. ಅದೇನೆಂದರೆ ಜನಗಳು 
ವರ್ಷಪೂತ್ತಿೀಯ ನೀರಿನ ಅವಶ್ಯಕತೆಗಳನ್ನು ಆ ಗ್ರಾಮಗಳಗೆ ಪೂರೈಸುವುದಲ್ಲದೆ ವ್ಯವಸಾಯ 
ಯೋಗ್ಯ ಭೂಮಿಯನ್ನು ಹೊಂದಿರಬೇಕಿತ್ತು. ಇಲ್ಲದಿದ್ದಲ್ಲ ಅಲ್ಲನ ಜನರ ಬದುಕು 


90 


ದಸ್ನರವಾಗುತ್ತಿತ್ತು. ಹೀಗಾಗಿ ಸಿರಿವಂತರು ಅಥವಾ ಆಡಳತಾಧಿಕಾರಿಗಳು ಅಥವಾ ರಾಜ. ರಾಣಿ 
ಇವರು ಹಳೆಯ ಗ್ರಾಮಗಳ ಎಲ್ಲೆಯಿಂದ ಹೊರಗೆ ಹೊಸದೊಂದು ಗ್ರಾಮವನ್ನು ನಿರ್ಮಿಸುವ 
ಪ್ರಯತ್ನ ಮಾಡುವ ಮುನ್ನ ಅಲ್ಲ ಕೆರೆಯನ್ನು ನಿರ್ಮಿಸಿ ನೀರಿನ ಸೌಕರ್ಯವನ್ನು ಮಾಡಿ 
ಆನಂತರ ಗ್ರಾಮಗಳನ್ನು ನಿರ್ಮಿಸುತ್ತಿದ್ದರು. 


ಓಂ ಪ್ರಕಾಶ್‌ ಪ್ರಸಾದ್‌ ಅವರು ಮಧ್ಯಕಾಅೀನ ಯುಗದ ನಗರಗಳ ಬೆಳವಣಿಗೆ ಮತ್ತು 
ಅವನತಿಯನ್ನು ಕುರಿತು ಮಾಡಿರುವ ಅಧ್ಯಯನದಲ್ಲಿ ಗಾವುಂಡ, ಪಟ್ಟಣಸ್ತಾಮಿ ಮತ್ತು ಇತರ 
ಅಧಿಕಾರಿ ವರ್ಗದವರು ಆಯಾ ಕ್ಷೇತ್ರಗಳಲ್ಲ ಬೆಳೆಯುವ ಜನಸಂಖ್ಯೆಯನ್ನು ಅನುಸರಿಸಿ ಜನರ 
ಅವಶ್ಯಕತೆಗಳನ್ನು ಪೂರೈಸುವುದು ಅವರ ಕರ್ತವ್ಯವಾಗಿತ್ತೆಂದು ದಾಬಲಸುತ್ತಾರೆ. 
ಬಹುತೇಕವಾಗಿ ಪ್ರಾಚೀನ ಕಾಲಘಟ್ಟದಲ್ಲಿ ನಿರ್ಮಾಣವಾದ ಎಲ್ಲಾ ಕೆರೆಗಳು ದಾನದ ರೂಪದಲಿ 
ಅಥವಾ ಪರೋಪಕಾರಾರ್ಥವಾಗಿ ಅಥವಾ ಪುಣ್ಯ ಸಂಪಾದನೆಗಾಗಿ ನಿರ್ಮಾಣ ಮಾಡಿದ 
ಕೆರೆಗಳಾಗಿವೆ ಎಂದು ದಾಖುಲಅಸಲಾಗಿದೆ. ಈ ಉದ್ದೇಶಗಳನ್ನು ಅಧ್ಯಯನ ಮಾಡುತ್ತಾ 
ಸಿ.ಟಿ.ಎಂ. ಕೊಟ್ಟಯ್ಯನವರು ವಿಜಯನಗರ ಕಾಲದ ಕೆರೆಗಳು ಅಲ್ಲದೇ ವಿಶೇಷವಾಗಿ ನೀರಾವರಿ 
ನಿರ್ಮಾಣಗಳು ಧಾರ್ಮಿಕ ಮತ್ತು ಸಾಮಾಜಕ ಉದ್ದೇಶಗಳನ್ನು ಹೊಂದಿದ್ದವೆಂದು 


ಭಾವಿಸುತ್ತಾರೆ.” 
ರಾಜಕೀಯ ಕಾರಣಗಳು ಮತ್ತು ಉದ್ದೇಶಗಳು 


ಪ್ರತಿಯೊಂದು ಸಾಮ್ರಾಜ್ಯವು ಅಸ್ತಿತ್ವಕ್ಕೆ ಬಂದ ನಂತರ ತನ್ನ ರಾಜಧಾನಿಯ 
ಪರಿಸರದಲ್ಲ ಜನರ ಆರ್ಥಿಕ, ಸಾಮಾಜಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳಸಿ 
ಬೆಳೆಸುವ ಕಾರಣಕ್ಷಾಗಿ ಮತ್ತು ಸಾಮ್ರಾಜ್ಯದ ಆರ್ಥಿಕ ಚಟುವಟಕೆಯನ್ನು ಬಲಪಡಿಸಲು 
ವ್ಯವಸಾಯ ಮತ್ತು ನೀರಾವರಿ ಕೈಂಕರ್ಯಗಳ ಬೆಳವಣಿಗೆ ಮತ್ತು ಅಭವೃದ್ಧಿಗೆ ಚಾಲನೆ 
ನೀಡಿದ್ದಾರೆ. ಒಂದು ಅಂದಾಜನ ಪ್ರಕಾರ ವಿಜಯನಗರ ಸಾಮ್ರಾಜ್ಯದ ಶಾಸನಗಳ 
ಅಧ್ಯಯನವು ಕೆರೆ ನಿರ್ಮಾತೃಗಳನ್ನು ಸಮೀಕ್ಷಿಸಿದೆ. ಅದರಂತೆ ವಿಜಯನಗರದ ಶಾಸನಗಳನ್ನು 
ಸಮೀಕ್ಷಿಸಿದಾಗ ವಿಜಯನಗರ ಸಾಮ್ರಾಜ್ಯದಾದ್ವಂತ ಕೆರೆ ನಿರ್ಮಿಸಿದ ನಿರ್ಮಾತೃಗಳ ವಿವರ 
ಶೇಕಡವಾರು ಪ್ರಮಾಣದಲ್ಲ ಈ ಕೆಳಗಿನಂತಿದೆ.” 


91 


ಕೆರೆಯ ನಿರ್ಮಾತೃಗಳು ಶೇಕಡಾವಾರು 


ಅರಸರು 5.72 


ಮಂತ್ರಿಗಳು 7.9೦ 


ರಾಜನ ಉದ್ಯೋಗಿಗಳು 5.7೦ 


ಮಾಂಡಲೀಕರು 3.66 


ಸ್ಥಾನಿಕ ಅಧಿಕಾರಿಗಳು 2೨೨.೨೦ 


ಸಾಮಂತರುಗಳು ೨೦.54 


ಸಾಮಾನ್ಯರು ೨6.56 


ಪ್ರತಿಯೊಂದು ಸಾಮ್ರಾಜ್ಯವು ಅಸ್ಪಿತ್ಛಕ್ಕೆ ಬಂದ ನಂತರ ತನ್ನ ರಾಜಧಾನಿಯ ಪರಿಸರದಲ್ಲ ಜನರ 
ಆರ್ಥಿಕ. ಸಾಮಾಜಕ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು ಉಳ೪ಸಿ ಬೆಳೆಸುವ ಕಾರಣಕ್ಷಾಗಿ 
ಮತ್ತು ಸಾಮ್ರಾಜ್ಯದ ಬಹುತೇಕ ಪ್ರಾಚೀನ ಕರ್ನಾಟಕದ ಎಲ್ಲಾ ಅರಸು ಮನೆತನಗಳ 
ಕಾಲಫಟ್ಟದಲ್ಲ ಇದೇ ಸಂಸ್ಕೃತಿ ಮುಂದುವರೆದಿತೆಂದು ಭಾವಿಸಬಹುದು. ಮಂಡ್ಯ 
ಜಲ್ಲೆಯಾದ್ವಂತ ನಿರ್ಮಾಣಗೊಂಡಿರುವ ಎಲ್ಲಾ ಕೆರೆಗಳು, ಎಲ್ಲಾ ನೀರಾವರಿ ಚಟುವಟಕೆಗಳು 
ಶಾಸನಗಳಲ್ಲ ದಾಖಲಾಗಿಲ್ಲ. ಉದಾ: ತೊಣ್ಣೂರಿನಲ್ಲ ನಾಲ್ಲು ಕೆರೆಗಳವೆ, ಆ ಕೆರೆಗಳ 
ನಿರ್ಮಾತೃಗಳು ಯಾರೆಂದು ದಾಖಲಾಗಿಲ್ಲ.” ನಾಗಮಂಗಲದಲ್ಲ ಆರು ನೀರಿನ ಆಸರೆಗಳವೆ. 
ಅವುಗಳ ನಿರ್ಮಾತೃಗಳು ಖಚಿತವಾಗಿರುವುದಿಲ್ಲ.”' ಹೀಗೆ ಶಾಸನಗಳಲ್ಲ ಉಲ್ಲೇಖತವಾಗದ 
ಸಹಸ್ರಾರು ಕೆರೆಗಳು ದಕ್ಷಿಣ ಕರ್ನಾಟಕದಲ್ಲ ಕಂಡು ಬರುತ್ತವೆ. ಹೀಗಾಗಿ ಕೆರೆಗಳು, ಶಾಸನಗಳು 
ಉಲ್ಪೇಬವಾಗಿಲ್ಲವೆ೦ಬ ಏಕ್ಕೆಕ ಕಾರಣದಿಂದಾಗಿ ಯಾವುದೇ ಕಾಲಘಟ್ಟದಲ್ಲಿ ಶಾಸನೋಕ್ಷವಲ್ಲದ 


ಕೆರೆಗಳು ನಿರ್ಮಾಣವಾಗಲೇ ಇಲ್ಲವೆಂದು ತಿಆಯುವುದು ಅಸಾಧ್ಯವಾದ ವಿಷಯ. 
ಧಾರ್ಮಿಕ ಉದ್ದೇಶ 


ಅಗ್ರಹಾರಗಳು ರಚನೆ, ನಗರ ಪ್ರಾರಂಭ, ಹೊಸ ಗ್ರಾಮಗಳ ರಚನೆ, ದೇವಾಲಯಗಳ 
ನಿರ್ಮಾಣ, ಕೆರೆಗಳ ನಿರ್ಮಾಣ ಒಂದಕ್ಕೊಂದು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ 
ಪೂರಕವಾಗಿದ್ದುದ್ದರಿಂದ ಮತ್ತು ಈ ಎಲ್ಲಾ ನಿರ್ಮಾಣಗಳಲ್ಪ ಭಾಗಿಯಾಗಿದ್ದ ನಿರ್ಮಾತೃಗಳು 
ಮತ್ತು ಫಲಾನುಭವಿಗಳು ಪೂರ್ವ ನಿಗಧಿತ ನಿಯಮದಂತೆ ತಮ್ಮ ಅಧಿಕಾರವನ್ನು ಮತ್ತು 
ಜವಾಬ್ದಾರಿಗಳನ್ನು ಹೊಂದಿದ್ದರು. ಈ ನಿರ್ಮಾಣಗಳಗೆ, ನಿರ್ವಹಣೆಗೆ ಮತ್ತು ನಿರ್ಮಾಣದ 


92 


ಫಲಗಳಗೆ ನಿರ್ಮಾತೃಗಳು ಮತ್ತು ನಿರ್ವಹಣಿಗಾರರು ಫಲಾನುಭವಿಗಳಾಗಿದುದ್ದರಿಂದ ಅದನ್ನು 


ಶಾಶ್ವತಗೊಳಸಲು ಶಾಸನಗಳನ್ನು ಹಾಕಿಸುತ್ತಿದ್ದರು. 


ಅಗ್ರಹಾರಗಳು ರಚನೆಯಾಗಿ ಬಹಳ ವರ್ಷಗಳು ಅಥವಾ ತಲೆಮಾರುಗಳೇ ಉರು೪ದ 
ಮೇಲೆ ಹಾಗೂ ಅಗ್ರಹಾರದ ಎಲ್ಲಾ ಮಹಾಜನಗಳು ತಮ್ಮ ಹಕ್ಕುಗಳನ್ನು ಪುನಃ 
ನವೀಕರಿಸುವಂತೆ ಆ ಸ್ಥಾನಿಕ ಅಧಿಕಾರಿಗಳನ್ನು ನಿಪೇದಿಸಿಕೊಂಡು ರಾಜನ ಅಥವಾ 
ಮಾಂಡಲೀಕನ ಅನುಮತಿಯೊಂದಿಗೆ ತಮ್ಮ ಹಕ್ನುಗಳನ್ನು ಪುನಃ ಪಡೆಯುತ್ತಿದ್ದನ್ನು ಶಾಸನ 
ಅಧ್ಯಯನಗಳು ದಾಬಲಸಿವೆ.*” ಈ ಎಲ್ಲಾ ಹಿನ್ನೆಲೆಗಕಲ್ಪ ಕೆರೆ ನಿರ್ಮಾಣದ ಉದ್ದೇಶಗಳನ್ನು 
ಗಮನಿಸಿದಾಗ ಆರ್ಥಿಕ ಅಭವೃದ್ಧಿಯ ನೆಪದಲ್ಲ ರಾಜರುಗಳು ಇಂತಹ ನಿರ್ಮಾಣಗಳನ್ನು 
ಕೈಗೊಳ್ಳುತ್ತಿದ್ದರೆಂದು ಒಪ್ಪಿಕೊಂಡಲ್ಲ ಅವುಗಳು ರಾಜಕೀಯ ಉದ್ದೇಶಗಳ೦ದ ಕೂಡಿರುತ್ತವೆ. 
ಹೋಯ್ದಕಳರ ಕಾಲದಲ್ಲ ಬೇಲೂರು, ದೋರಸಮುದ್ರ ಸುತ್ತಮುತ್ತಲು ನಡೆದ ನೀರಾವರಿ 
ನಿರ್ಮಾಣಗಳು ರಾಜಧಾನಿಯ ಅವಶ್ಯಕತೆಗಳನ್ನು ಪೂರೈಸುವುದರೊಂದಿಗೆ ಆಅ ಪ್ರದೇಶಕ್ಕೆ 
ವಲಸೆಬಂದ ಉದ್ಯೋಗಕಾಂಕ್ಷಿಗಳ ಮತ್ತು ಇತರ ಕುಶಲಕರ್ಮಿಗಳ ಬೇಡಿಕೆಗಳನ್ನು 
ಪೂರೈಸಲು ಮತ್ತು ಆಹಾರ ಉತ್ಪತ್ತಿಯನ್ನು ದ್ವಿಗುಣಗೊಳಸಲು ನೀರಾವರಿ ಸೌಕರ್ಯವನ್ನು 
ಒದಗಿಸುವ ಎಲ್ಲಾ ನಿರ್ಮಾಣಗಳನ್ನು ರಾಜಕೀಯ ಉದ್ದೇಶಗಳ೦ದ ನಿರ್ಮಿಸಿದರೆಂದು 
ಬಣ್ಣಿಸಬಹುದು. ವಿಜಯನಗರದ ಸಾಮ್ರಾಜ್ಯದಲ್ಲ ಕೇಂದ್ರಿಕ್ಕತ ಆಡಳತ ವ್ಯವಸ್ಥೆ 
ವಿಕೇಂದ್ರಿಕರಣಗೊಂಡು ಸಾಮಂತರುಗಳು ಅಮರ ನಾಯಕರುಗಳು ತಮ್ಮ ಪ್ರದೇಶಗಳಲ್ಲ 
ಹೆಚ್ಚು ಪ್ರಬಲರಾಗಿದ್ದರು. ಇವರುಗಳು ಆರ್ಥಿಕವಾಗಿ ತಮ್ಮ ಪ್ರದೇಶಗಳನ್ನು ಅಭವೃಧ್ಧಿಪಡಿಸಲು 
ಈ ಬಗೆಯ ನಿರ್ಮಾಣ ಕಾರ್ಯದಲ್ಲ ತೊಡಗಿಸಿಕೊಂಡರು. ಹಾಗಾಗಿ ಈ ಎಲ್ಲಾ 
ನಿರ್ಮಾಣಗಳು ರಾಜಕೀಯ ಉದ್ದೇಶದಿಂದ ಪ್ರೇರೇಪಿತವಾಗಿದವೆಂದು ಹೇಳಬಹುದು.” 


ಬಹುತೇಕ ಅಗ್ರಹಾರಗಳು ಹೊಸ ಗ್ರಾಮಗಳು ಅಥವಾ ಗ್ರಾಮಗಳು ಅಗ್ರಹಾರಗಳಾಗಿ 
ಪರಿವರ್ತನೆಗೊಂಡಿದ್ದವು. ಅಗ್ರಹಾರದ ನಿರ್ಮಾತೃಗಳಾದ ರಾಜ, ರಾಣಿ, ದಂಡನಾಯಕರು 
ಮತ್ತು ಇತರರು ತಮಗೆ ಅಥವಾ ತಮ್ಮ ಇಡೀ ಸಂತತಿಯವರಿಗೆ ಪುಣ್ಯ ಪ್ರಾಪ್ಲಿಯಾಗಲೆಂದು 
ಬಹುತೇಕವಾದ ಅಗ್ರಹಾರಗಳು ರಾಜನ ರಾಣಿಯ ಅಥವಾ ನಿರ್ಮಾತೃಗಳಗೆ ಪುಣ್ಯ ಬರಲೆಂದು 
ನಿರ್ಮಿಸಿದವುಗಳು.*”" ಈ ಹಂತದಲ್ಲ ಕೆರೆಗಳು ಇದೇ ಉಡದ್ದೇಶಗಳಗಾಗಿ ನಿರ್ಮಾಣಗೊಂಡಿವೆ 


ಎಂದು ಭಾವಿಸಬೇಕಾಗುತ್ತದೆ.” 


ಈ ಎಲ್ಲಾ ನಿರ್ಮಾಣಗಳು ಧಾರ್ಮಿಕ ನಂಚಬಕೆಯ ಅಡಿ-ಪಡೆಯಲ್ಲ ನಿರ್ಮಾಣ 
ಗೊಂಡವುಗಳು. ಹಾಗಾಗಿ ಅಥಿತಿ ಸತ್ನಾರ, ಹಸಿದವನಿಗೆ ಅನ್ನದಾನ, ಬಾಯಾರಿದವನಿಗೆ 


93 


ಜಲವನ್ನು ನೀಡುವುದು ಶ್ರೇಯಸ್ಥರವು, ಪುಣ್ಯಕಾರ್ಯವೆಂದು ಭಾವಿಸಿದ್ದ ನಮ್ಮ ಪೂರ್ವಜರು 
ಅಶೋಕನಿಂದ ವಿಜಯನಗರ ಸಾಮ್ರಾಜ್ಯದವರೆಗೆ ಇದೆ ಉದ್ದೇಶಗಳನ್ನು ಹೊಂದಿ 
ಅನ್ನಛತ್ರಗಳನ್ನು. ವೈದ್ಯಕೀಯ ನೆರೆವನ್ನು ಪ್ರವಾಸಿ ತಂಗುದಾಣಗಳನ್ನು. ಮಠಮಾನ್ಯಗಳನ್ನು 
ನಿರ್ಮಿಸಿದರು. ಇದೇ ಮೂಲ ಉದ್ದೇಶ ಕೆರೆಗಳ ನಿರ್ಮಾಣ ಪ್ರಕ್ರಿಯೆಯಲ್ಲ 


ಕಾರ್ಯನಿರ್ವಹಿಸಿದೆ.” 
ಕೆರೆ ನಿರ್ಮಾಣದ ನಂಬಕೆಗಳು 


ಕೆಣಯಂ ಕಟ್ಪಸು ಬವಿಯಂ ಸವಸು ದೇವಾಗಾರಮಂ 
ಮಾಡಿಸಜ್ಟೆರೆಯೊಳ್ತಲ್ಲದನಾತರಂ ಜಡಿಸು ಮಿತ್ರರ್ಗಿಂಬುಕೆಯ ನಂಜ 
ದರ್ಥೆರೆವೆಟ್ಟಾಗೊರಿ ಶಿಷ್ಠರಂ ಪೊರೆಯೆನ್ನುತ್ತಿಂತೆಲ್ಲವಂ ಪಿಂದೆತಾ 
ಯೆಣದಕ್ತಾಲೇಕ'೦ದು ತೊಟ್ಟು ಕಿವಿಯೊಳ್‌ ಲಕ್ಷೀಧರಾಮಾತ್ಯನಾ।”' 
ತಾಯು ಹಾಲುಣಿಸುವಾಗ ಕಂದನಿಗೆ ಕಿವಿಯಲ್ಲ ಹೇಳುವ ಈ ಪಿಸುಮಾತು ಹಿಂದಿನವರು ತಮ್ಮ 
ನಿಜ ಜೀವನದಲ್ಲ ರೂಪಿಸುವ ನಿಯಮಗಳಾಗಿವೆ. ಇವುಗಳ ಕೆರೆಬಾವಿಗಳ ನಿರ್ಮಾಣ 
ಕಾರ್ಯವು ಪ್ರಥಮ ಪ್ರಾಶಸ್ತ್ಥ್ಯದಲ್ಲ ಸೇರಿರುವುದು ಬಹುಮುಖ್ಯವಾದುದು. ಇದರಿಂದ ಅಂದಿನ 
ಪರಿಸ್ಥಿತಿಯಲ್ಲಿ ಕೆರೆ ಬಾವಿಗಳ ನಿರ್ಮಾಣವು ಹೆಚ್ಚನ ಮಹತ್ವ ಹೊಂದಿರಲು ಸ್ಪಷ್ಟವಾಗುತ್ತದೆ. 


ಬಹುಶಃ ಸಾರ್ವಜನಿಕ ಕಾರ್ಯಗಳಲ್ಲೂ ಬಹುಮುಖ್ಯವಾದುದು ತಟಾಕ 
ನಿರ್ಮಾಣದಂತಹ ಆ ಕ್ಷೇತ್ರವೂ ಬಾಯಾರಿಕೆಯಿಂದ ಹಿಂಗುವುದೆಂದೂ. ತಬಾಕ ನಿರ್ಮಾಣ 
ಮುಂತಾದ ಧರ್ಮ ಕಾರ್ಯಗಳಂ೦ದ ಅದರ ಬಾಯಾರಿಕೆಯಿಂದ ಹಿಂಗುವುದೆಂದೂ ಅಂದಿನ 
ಜನರು ನಂಜದ್ದರು. ಮಹಾಭಾರತದ ಪ್ರಕಾರ ಯಾವ ವ್ಯಕ್ತಿಯು ಕಣ್ಪನಿದ ಕೆರೆಯಲ್ಲ ಹಸುಗಳು. 
ಪ್ರಾಣಿಗಳು. ಪಕ್ಷಿಗಳು. ಮನುಷ್ಯರು ನೀರನ್ನು ಕುಡಿದು ತೃಪ್ತರಾಗುತ್ತಾ ರೋ ಅವನು 
ಅಶ್ರಮೇಧಯಾಗದ ಫಲವನ್ನು ಪಡೆಯುತ್ತಾನೆ.” 


ಕೆರೆಯನ್ನು ಕಣ್ಪನಿದರೆ ತನಗೆ ಮಾತ್ರವಲ್ಲ ತನ್ನ ತಾಯುತಂದೆಗಳಗೂ ಪುಣ್ಯವು 
ಲಭಿಸುತ್ತದೆಂದು ಕೆರೆ ಕಣ್ಡಸಿದ್ದಾಗಿ ನಾಣಿಮಯ್ಯನಾಯಕ ಹೇಳಕೊಂಡಿದ್ದಾನೆ.”” ಶೇಗಾವುಂಡಿ 
ಎಂಬ ತಾಯು ತನ್ನ ಮೂವರು ಮಕ್ಕಳನ್ನು ಕರೆದು ತನಗೆ ಪುಣ್ಯ ಸಿಗುವಂತಾಗಲೂ 
ಏನಾದರೂ ಧರ್ಮಕಾರ್ಯ ಮಾಡಿ ಎಂದು ಕೇಆಕೊಳ್ಳುತ್ತಾಳೆ. ಆಗ ಕೆರೆಯೊಂದನ್ನು 
ಜೀರ್ನೋದ್ದಾರ ಮಾಡಿದರೆ ಅದರ ಉದಾರ ದನದ ಫಲವು ನಮಗೆ ಸೇರುವುದೆಂದು ಆಕೆಗೆ 


94 


ಮಕ್ಷಳು ಭರವಸೆ ನೀಡುತ್ತಾರೆ. ಇದರಿಂದ ಕೆರೆಯ ನಿರ್ಮಾಣ ಅಥವಾ ಜೀರ್ಣ್ನೋದ್ದಾರದಂತಹ 


ಕೆಲಸಗಳಗೆ ಪುಣ್ಯ ಲಭಿಸುತ್ತದೆಂದು ಪೂರ್ವಜರು ನಂಜದ್ದು ಭಾಸವಾಗುತ್ತದೆ. 


ರಾಜರು-ಶ್ರೀಮಂತರು ಅಧಿಕಾರಿಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಕೆರೆ ಬಾವಿಗಳನ್ನು 
ಕಟ್ಟಸುವುದು ಒಳ್ಳೆಯ ಕಾರ್ಯವೆಂದು ನಂಜದ್ಧರು. ವಿಸೃತವಾಗಿ ನೀರಾವರಿಗೋಸ್ಥರವಾಗಿ 
ಒಂದು ಕೆರೆಯನ್ನು ಕಟ್ಟಸಿದರು. ಇದು ಬಹುಶ್ರೇಷ್ಠವಾದ ಧರ್ಮಕಾಯರ್ಯವೆಂದು ಅಂದಿನ 
ಸಮಾಜವು ಪರಿಗಣಿಸಿತು. ಇಂತಹ ಬೇರು ಬಟ್ಟ ಧಾರ್ಮಿಕ ನಂಬಕೆಯು ಅರಸರಿಗೂ 
ಇತರರಿಗೂ ಸಮಾನವಾಗಿಯೇ ಲಾಭಕರವಾಗಿತ್ತು.್‌” ದೇವಾಲಯಕ್ಕೆ ಬರುವ ಭಕ್ತರಿಗೆ 
ಕುಡಿಯಲು, ಸ್ಥಾನಕ್ಕೆ. ಶಾಂತಿಕಾರ್ಯಕ್ಕೆ ಜನರ ಜಮೀನಿಗೆ, ಮೂಕ ಪ್ರಾಣಿ ಪಕ್ಷಿಗಳಗೆ ಹಾಗೂ 
ಜನರೆಲ್ಲರ  ಉಪಯೋಗಕ್ಷೆ ಕೆರೆಗಳನ್ನು ಕಟ್ಟಸುವುದು, ಬಾವಿ ಮತ್ತು ಕಾಲುವೆಗಳನ್ನು 
ತೋಡಿಸುವುದನ್ನು ಪುಣ್ಯದ ಕಾರ್ಯವೆಂದು ಹಿಂದಿನವರು ಭಾವಿಸಿದ್ದರಿಂದಲೇ ಧಾರ್ಮಿಕ 
ಮೂಲ ನೆಲೆಯಾಗಿ ಸಂಭವಿಸಿರಬಹುದು." 


ಕೆರೆಗಳನ್ನು ಕಲ್ಪಸುವುದಕ್ಕೆ ಒಂದು ಪ್ರಮುಖ ಕಾರಣ ಪ್ರಾಚೀನ ಭಾರತದ ಜನರಲ್ಲ 
ಇದ್ದಂತಹ ನಂಬಕೆ, ಕೆರೆ ಕಟ್ಟುವುದು ಹಲವು ಪುಣ್ಯ ಕೆಲಸಗಕಲ್ಲ ಒಂದು ಎಂದು ಅಂದಿನ 
ಜನಸಾಮಾನ್ಯರ ಮನಸ್ಸಿನಲ್ಲ ಬೇರೂರಿದ್ದ ವಿಷಯ. ಆದುದರಿಂದ ಜನರು ಈ ಕಾರ್ಯದಲ್ಲ 
ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಳ್ಳುತ್ತಿದ್ದರು. ಅವರಿಗೆ ಅರಿವಿಲ್ಲದೆಯೇ ಕೆಲವು 
ನಂಜಕೆಗಳು ಮತ್ತು ಆಚರಣೆಗಳು ಅವರ ದೈನಂದಿನ ಜೀವನದಲ್ಲ ಬೆಸೆದುಕೊಂಡಿದ್ದನ್ನು 
ಅಂದಿನ ಸಾಮಾಜಕ, ಧಾರ್ಮಿಕ ಜೀವನವನ್ನು ಗಮನಿಸಿದಾಗ ನಮಗೆ ತಿಆದು ಬರುತ್ತದೆ. 


ಕೆರೆಯ ಬಗೆಗೆ ಇರುವ ಭಾರತದ ಅತ್ಯಂತ ಪ್ರಾಚೀನವಾದ ಉಲ್ಲೇಖವು ಸಂಭಾವನಾ 
ಗೃಹ್ಯಸೂತ್ತದಲ್ಲದೆ. ಬಾವಿಯನ್ನು ಅಥವಾ ಕೊಳವನ್ನು ಬಳಸುವ ಮುನ್ನ ವೈದಿಕ 
ಆಚರಣೆಗಳನ್ನು ನಡೆಸಿ ಯದ್ದೇದದ ಮಂತ್ರಗಳನ್ನು ಉಚ್ಚರಿಸಿ ಮಳೆಯ ಅಧಿದೇವತೆಯಾದ 
ವರುಣನನ್ನು ಮತ್ತು ಇತರೆ ದೇವತೆಗಳನ್ನು ಸ್ಲುತಿಸಿದ ನಂತರದಲ್ಲಯೇ ಕೊಳ ಮತ್ತು 
ಬಾವಿಗಳನ್ನು ಉಪಯೋಗಿಸಬೇಕು ಎಂದು ಗ್ರಂಥವು ತಿಆಸುತ್ತದೆ.”್‌ ಅಗ್ನಿ ಪುರಾಣವು ಸಹ 
ಈ ಅಭಿಪ್ರಾಯವನ್ನು ಅನುಮೋದಿಸುತ್ತದೆ ಹಾಗೂ ಕೆಲವು ವಿಧಗಳನ್ನು ಮತ್ತು 
ಆಚರಣೆಗಳನ್ನು ಕುರಿತ ಮಾಹಿತಿಗಳನ್ನು ನೀಡುತ್ತದೆ. ಅದರಂತೆ ಕೆರೆ, ಬಾವಿ ಮುಂತಾದ ಚುಕ್ತ 
ಸಂಬಂಧಿಸಿದ ರಚನೆಗಳನ್ನು ಕೈಗೆತ್ತಿಕೊಂಡಾಗ, ಅಂತಹ ಭಾಗದಲ್ಲ 8 ಮಡಿಕೆಗಳ 8 


ಬಗೆಯ ನೀರನ್ನು ತುಂಬಿಸಿ, 8 ದಿಕ್ಲುಗಳಲ್ಲ ಅವುಗಳನ್ನು ಸ್ಥಾಪಿಸಬೇಕು. 
ಅಪ್ಪದಿಕ್ಲಾಲಕರುಗಳನ್ನು ಪೂಜಿಸಿ, ಅಷ್ಪದಿಕ್ತಾಲಕರಲ್ಲ ಒಬ್ಬನಾದ ಮಳೆಯ ಅಧಿದೇವತೆ ವರುಣ 


95 


ಮೂತಿೀಯನ್ನು ಊರಿನ ಮೆರವಣಿಗೆ ಮಾಡಿ ನಂತರ ಕೊಳದಲ್ಲ ಅಥವಾ ನೀರಿನಲ್ತ 
ಮುಳುಗಿಸಬೇಕು (ಸ್ಥಾಪಿಸಬೇಕು) ಎಂದು ತಿ೪ಸುತ್ತದೆ. ಈ ರೀತಿಯಲ್ಲ ವಿಧಿಗಳನ್ನು 
ಆಚರಿಸಿದವನಿಗೆ  ಅಶ್ತಮೇಧಯಾಗವನ್ನು ಮಾಡಿದ ಫಲವು ಲಭಸುತ್ತದೆ ಎಂದು 
ಪರಿಗಣಿಸಲಾಗಿತ್ತು." ಭಾರತದಲ್ಲ ಅಂದಿನಿಂದ ಇಂದಿನವರೆಗೂ ಯಾವುದೇ ಪ್ರಮುಖ 
ಕೆಲಸಗಳನ್ನು ಮಾಡಬೇಕಾದಲ್ಲ ಪ್ರಶಸ್ತ ದಿನ ಮತ್ತು ಸಮಯವನ್ನು ಆಯ್ದೆ ಮಾಡಿ ಕೆಲಸವನ್ನು 
ಕೈಗೊಳ್ಳುವುದು ವಾಡಿಕೆಯಾಗಿದೆ. ಕೆರೆಗಳನ್ನು ಕಟ್ಟಲು ಮತ್ತು ಅದನ್ನು ಬಳಸಲು ಸಹ ಒಳ್ಳೆಯ 
ದಿನ ಮತ್ತು ಮುಹೂರ್ತವನ್ನು ನೋಡುತ್ತಿದ್ದರು. 


ಕೆರೆಯ ನಿರ್ಮಾಣದ ಕ್ರಮ 


ಕೆರೆ ನಿರ್ಮಾಣದ ಬಗೆಗೆ ಹೀಗೆಯೇ ರಚಿಸಬೇಕೆಂಬ ನಿಖರವಾದ ಮಾಹಿತಿ ನಮಗೆ 
ಕಂಡುಬರುವುದಿಲ್ಲವಾದರೂ ಭಾರತೀಯ ಸಾಹಿತ್ಯ ಕೃತಿಗಳಾದ ವೇದಗಳಲ್ಲ ಕೂಪಗಳು, 
ಸರಸ್‌. ಕೃತ್ತಿಮ ನದಿಯ ಎಂದು ಉಲ್ಲೇಖಸುತ್ತವೆ. ಇವು ಬಹುಶಃ ಅಂದಿನ ಕಾಲದಲ್ಲಿ 
ನಿರ್ಮಿಸುತ್ತಿದ್ದ ನೀರಾವರಿಯ ವ್ಯವಸ್ಥೆಯ ಬಗೆಗಿನ ಪ್ರಪ್ರಥಮ ಉಲ್ಲೇಖವೆಂದು ಹೇಳಬಹುದು 
(ಹಿ.ಎಸ್‌.ವಾಸುದೇವನ್‌) ಮನುವು ತನ್ನು ಧರ್ಮಶಾಸ್ತ್ರ ಕೃತಿಯಲ್ಲಿ ನೀರಿನ ಆಶ್ರಯಗಳಗೆ 
ಯಾವುದೇ ಧಕ್ತೆ ಮಾಡಿದವರಿಗೆ ಮರಣದಂಡನೆಯನ್ನು ನೀಡಬೇಕೆಂದು ತಿಅಸುತ್ತಾನೆ. ಇದು 
ನೀರಿನ ಆಶ್ರಯಗಳ ಸಂರಕ್ಷಣೆಗೆ ಕೈಗೊಂಡ ಮಹತ್ವವನ್ನು ವಿವರಿಸುತ್ತದೆ. ಮಹಾಭಾರತವು 
ಬೇಸಾಯಕ್ಕೆ ಮಳೆಯನ್ನೇ ಅವಲಂಭಸಬಾರದು ಬದಲಾಗಿ ಕೆರೆ ಮತ್ತು ಸರೋವರಗಳನ್ನು 
ನಿರ್ಮಿಸಿಕೊಂಡು ಬೇಸಾಯವನ್ನು ನಿರ್ವಹಿಸಬೇಕೆಂದು ಉಲ್ಲೇಜಸುತ್ತದೆ. ಈ ಉಲ್ಲೇಖಗಳನ್ನು 
ಗಮನಿಸಿದಾಗ ಆ ಕಾಲದಲ್ಲಯೇ ಭಾರತದಲ್ಲ ಮಳೆಗಾಲವು ಅತಿವೃಷ್ಟಿ. ಅನಾವೃಷ್ಟಿ ಎ೦ಬ 
ಎರಡು ಕಾಲವನ್ನು ಉಂಟುಮಾಡುತ್ತದೆಂದು ತಿಳಸುತ್ತದೆ.*” ಇದರಿಂದ ತಮ್ಮ ಜೀವನ 
ಸಂರಕ್ಷಣೆಗೆ ತನ್ನ ನೀರಿನ ಆಸರೆಗಳನ್ನು ರಚಿಸಿಕೊಳ್ಳಬೇಕೆಂದು ಅರಿತಿದ್ದನು. ಕೌಟಲ್ಯನ 
ಅರ್ಥಶಾಸ್ತ್ರವು ಸಾಕಷ್ಟು ಗಂಭೀರವಾಗಿ ಕೆರೆಗಳ ಮತ್ತು ಸರೋವರಗಳ ವಿವರಗಳನ್ನು 
ತಿಆಅಸುತ್ತಾನೆ. ಅರ್ಥ ಶಾಸ್ತ್ರಗಳಲ್ಲ ತೂಬುಗಳನ್ನು ಕಾಲಕಾಲಕ್ಕೆ ಪರೀಕ್ಷಿಸಿ ಅವುಗಳನ್ನು 
ಸುಸ್ಬಿತಿಯಲ್ಲಡುವುದು ಮತ್ತು ಅವುಗಳಲ್ಲ ನೀರನ್ನು ಸಮರ್ಪಕವಾಗಿಡುವ ಅಂಶಗಳನ್ನು 
ದಾಬಲಸಿದ್ದಾನೆ.”” ಹೊಸ ಗ್ರಾಮಪೊಂದನ್ನು ನಿರ್ಮಿಸುವಾಗ ಆ ಗ್ರಾಮದಲ್ಲ ಕೆರೆ 
ಇರಬೇಕೆಂದು, ಆ ಗ್ರಾಮದ ಕೆರೆಯ ನೀರು ಕುಡಿಯುವುದಕ್ಕೆ ಮತ್ತು ವ್ಯವಸಾಯಕ್ಕೆ 
ಯೋಗ್ಯಕರವಾಗಿರಬೇಕೆಂದು ಕೆರೆಯ ನಿರ್ಮಾಣದಲ್ಲ ಮತ್ತು ಸಹಕರಿಸುತ್ತಿದ್ದ ಪ್ರಜೆಗಳಗೆ 


ತೆರಿಗೆಯಲ್ಲ ವಿನಾಯುತಿ ನೀಡಬೇಕೆಂದು ದಾಖಅಸುತ್ತಾನೆ. 


96 


ಕೆರೆಗಳ ಕಟ್ಟೆಗಳನ್ನು ನಾಶ ಮಾಡಿದವರಿಗೆ ಕೆರೆಯ ನೀರಿನಲ್ಲ ಮುಳುಗಿಸಿ 
ಮರಣದಂಡನೆಯನ್ನು ನೀಡಬೇಕೆಂದು ತಿಅಸುತ್ತಾನೆ. ಇದಾದ ನಂತರ ಶುಕ್ರನೀತಿಸಾರದಲ್ಲ 
ನಾಲೆ ಮತ್ತು ಕೆರೆ ನೀರಾವರಿ ಬಗೆಗೆ ಉಲ್ಲೇಖ ಕಂಡುಬರುತ್ತದೆ. ಶುಕ್ರನೀತಿಸಾರವು 
ಅರ್ಥಶಾಸ್ತ್ರದಂತೆ ಕೆರೆಯ ನಿರ್ಮಾತೃಗಳನ್ನು ತೆರಿಗೆಗಳಂದ ಹೊರಗಿಡುವಂತೆ ತಿಆಸುತ್ತಾನೆ.”” 
ಅಮರಕೋಶವು ವ್ಯವಸಾಯ ಪದ್ಧತಿಯನ್ನು ನದಿಮಾತೃಕ ಮತ್ತು ದೇವಿ ಮಾತೃಕವೆಂದು 
ವಿಭಾಗಿಸುತ್ತದೆ. ನದಿ ಪಾತ್ರದ ನೀರನ್ನು ಬಳಸಿ ವ್ಯವಸಾಯ ಮಾಡುವುದು ನದಿ 
ಮಾತೃಕವೆಂದು ಮಳೆಯ ನೀರನ್ನು ಆಧರಿಸಿ ಅಥವಾ ಅದನ್ನು ಸಂಗ್ರಹಿಸಿ ವ್ಯವಸಾಯ 
ಮಾಡುವ ಪದ್ಧತಿಯನ್ನು 'ದೇವಿ ಮಾತೃಕ' ಎಂದು ಹೇಳುತ್ತಾರೆ.”” ಹೀಗಾಗಿ ಕೆರೆಗಳ 
ನಿರ್ಮಾಣವು ಅತ್ಯ೦ತ ಪ್ರಾಚೀನ ಕಾಲಫಟ್ಟಗಳ೦ದ ಮುಂದುವರೆದು ಬಂದ ಸಂಸ್ಥೃತಿಯಾಗಿದೆ 
ಎಂದು ತಿಆದುಬರುತ್ತದೆ. ಕೆರೆಗಳ ನಿರ್ಮಾಣದ ಕಾರ್ಯದಲ್ಲ ಸಾಮಾನ್ಯವಾಗಿ ಉಪ್ಪಾರ 
ಜನಾಂಗದವರು ನಿರ್ಮಿಸುತ್ತಿದ್ದರೆಂದು ತಿಆದುಬರುತ್ತದೆ ಮತ್ತು ಇದಕ್ಕೆ ಶಾಸನಾಧಾರಗಳವೆ.”” 
'ಕಟ್ಟಗರು' ಎಂಬ ಮತ್ತೊಂದು ಜನಾಂಗ ಕೆರೆ ನಿರ್ಮಾಣದಲ್ಲ ತಮ್ಮನ್ನು 
ತೊಡಗಿಸಿಕೊಂಡಿದ್ದರೆಂದು ಶಾಸನದಲ್ಲ ಉಲ್ಲೇಬವಿದೆ.12 ಉಪ್ಪಾರರನ್ನು ಒಳಗೊಂಡ ಇತರ 
ವರ್ಗದ ಜನರು ಕೆರೆಯ ನಿರ್ಮಾಣಕ್ಷೆ ಸಹಕಾರಿಯಾಗುತ್ತಿದ್ದುದನ್ನು ಶಾಸನಗಳ 
ಅಧ್ಯಯನಗಳು ಬಚಿತಪಡಿಸುತ್ತವೆ. ಆದರೆ ಅವರು ಮಣ್ಣಿನ ಗುಣಲಕ್ಷಣಗಳನ್ನು ಅರಿತಿದ್ದರಿಂದ 
ಕರೆಯ ಏರಿಯ ನಿರ್ಮಾಣವನ್ನು ಪ್ರಾಯಶಃ ಅವರ ಮೇಲ್ರಚಾರಣಿಯಲ್ಲ ನಡೆಸುತ್ತಿದ್ದಾರೆಂದು, 
ಏರಿಯ ವಿವಿಧ ಭಾಗಗಳಗೆ ಬಳಸುತ್ತಿದ್ದ ಮಣ್ಣನ್ನು ಪರೀಕ್ಷಿಸಿ ಸೂಕ್ತ ಎಂದು ತಿಆಸಿದ ಮಣ್ಣನ್ನು 
ಏರಿಯ ನಿರ್ಮಾಣದಲ ಬಳಸುತ್ತಿದ್ದರೆಂದು ಭಾವಿಸಬಹುದು. 


ವಿಜಯನಗರ ಕಾಲದ ಒಂದು ಶಾಸನ ಕೆರೆಯ ನಿರ್ಮಾಣಕ್ಕೆ ಕುರಿತಾದ ಪೂರ್ಣ 
ಮಾಹಿತಿಯನ್ನು ಸೀಡುತ್ತದೆ."” ಅದರ ಸಾರಾಂಶ ಈ ಕೆಳಕಂಡಂತಿದೆ: 


* ಕೆರೆಯನ್ನು ಕಟ್ಟಸುವವನು ಸಂತೃಪ್ಪನಾಗಿಯೂ, ಸಂತೋಷದಿಂದ ನಿರ್ಮಾಣದಲ್ಲ 
ತೊಡಗಿಕೊಳ್ಳಬೇಕು. 


* ಆಚಂದ್ರಾರ್ಕವಾಗಿ ಕೀರ್ತಿಯನ್ನು ಗಳಿಸಿಕೊಳ್ಳುವ ಇಚ್ಛೆಯುಳ್ಳ ವ್ಯಕ್ತಿಗಳು ಕೆರೆಯ 
ನಿರ್ಮಾಣದಲ್ಲ ತೊಡಗಿಕೊಳ್ಳಬಹುದೆಂದು ಹೇಳುತ್ತದೆ. 


* ಜಲಶಾಸ್ತದಲ್ಲ ನೈಪುಣ್ಯತೆಯನ್ನು ಹೊಂದಿದ್ದ ಬ್ರಾಹೃಣನು ಈ ಕಾರ್ಯದಲ್ಲ 
ತೊಡಗಿಕೊಳ್ಳಬೇಕು. ಈ ಹಂತದಲ್ಲ ಕೋಲಾರ ಜಲ್ಲೆಯ ದಶಶಾಸ್ತ ಪಂಡಿತನಾಗಿದ್ದ 


97 


ಜಲಸೂತ್ತಿ ಸಿಂಗಯ್ಯ ಬಟ್ಟ ಪೇನ್ನಾರು ನದಿಯ ನೀರನ್ನು ಪೆನುಗೊಂಡಕ್ಕೆ ಹರಿಸಿದ್ದನ್ನು ಇಲ್ಲ 
ಸ್ಥರಿಸಬಹುದು. 

ಉತ್ತಮವಾದ ಜೇಡಿಮಣ್ಣು ಕೂಡಿರುವಂತಹ ಪ್ರದೇಶವನ್ನು ಕೆರೆಯ ನಿರ್ಮಾಣಕ್ಷೆ ಆಯ್ದೆ 
ಮಾಡಿಕೊಳ್ಳಬೇಕು. 


ನದಿಯ ನೀರಿನ ಆಶ್ರಯ ಅಥವಾ ನೀರಿನ ಚಿಲುಮೆಗಳು ಕೆರೆಯಬುಂದ ಸುಮಾರು 3 
ಯೋಜನೆಗಳಷ್ಟು ದೂರದಲ್ಪರಬೇಕು. 


ಬೆಟ್ಟ ಸಾಲುಗಳದ್ದಲ್ಲ ಅವುಗಳು ಕೆರೆ ನಿರ್ಮಿಸಿಕೊಳ್ಳಲು ಉಪಯೋಗಿಸಿಕೊಳ್ಳಬೇಕು. ಬೆಟ್ಟ. 
ಕಣಿವೆ ಪದೇಶದಲ್ಲ ಅತಿ ದೊಡ್ಡದಲ್ಲದ ಸದೃಢವಾದ ಏರಿಯನ್ನು ನಿರ್ಮಿಸಬೇಕು. 


ಕೆರೆಯ ಪ್ರದೇಶದಲ್ತ್ಲ ಅಥವಾ ಸಮೀಪದಲ್ಲ ಫಲವತ್ಹಾದ ಭೂಮಿ ಇರಬೆಕು. ಕೆರೆಯ ನೀರಿನ 
ಹರಿವು ವಿಸ್ತಾರವಾಗಿರುವಂತೆ ಹಾಗೆಯೇ ಆಳವಾಗಿರುವಂತಹ ಪ್ರದೇಶವನ್ನು ನಿರ್ಮಾಣಕ್ಕೆ 
ಆಯುಕೊಳ್ತಬೇಕು. 

[() ಅ 


ಕೆರೆಯ ಸಮೀಪದಲ್ಲ ಕಲ್ಲನ ಗಣಿಗಳದ್ದು ಉತ್ತಮವಾದ ಗಣಿಗಳು ದೊರೆಯುತ್ತಿರಬೇಕು. 


ಕೆರೆಯ ಸಮೀಪವಿರುವ ಫಲವತ್ತಾದ ಜಮೀನು ಹಣ್ದು-ಹಂಪಲುಗಳನ್ನು ಹೊಂದಿರಬೇಕು. 
ಅಚ್ಚುಕಟ್ಟು ಪ್ರದೇಶ ಏರಿಆತವಿಲ್ಲದ ಸಮತಟ್ದಾದ ಪ್ರದೇಶಗಳನ್ನು ಹೊಂದಿರಬೇಕು. 


ಕೆರೆಯ ತೂಬುಗಕಳಲ್ಪನ ಕಲ್ಲು ಅಥವಾ ನಿಯಂತ್ರಕಗಳು ಭದವಾಗಿರಬೇಕು. ಅಲ್ಲದೇ 
ನೀರಿನ ಒತ್ತಡದಿಂದ ಕಾಪಾಡುವಷ್ಟು ಸದೃಢವಾಗಿರಬೇಕು. 


ಕೆರೆಯನ್ನು ಕಟ್ಟುವ ತಂತ್ರಜ್ಞಾನವನ್ನು ಅರಿತಿರುವ 12 ಮಂದಿ ಜನರು ಇರಬೇಕು. 
ಅವರೆಲ್ಲರ ಮೇಲೆ ಉಲ್ಲೇಖಸಿದ ಎಲ್ಲಾ ಅಂಶಗಳನ್ನು ಅರಿತಿರುವವರಾಗಿರಬೇಕು. 


ಇದೇ ಶಾಸನವು ಮುಂದುವರೆದು ಕೆರೆಯನ್ನು ನಿರ್ಮಾಣ ಮಾಡುವ ಕಾಲದಲ್ಲ 
ತೆಗೆದುಕೊಳ್ಳಬೇಕಾದ ಎಚ್ಚರಿಕೆಯನ್ನು ನೀಡುತ್ತದೆ. 


ಕೆರೆಯ ನೀರು ಸ್ರವಿಸಿ ಹೋಗುವಂತೆ ಇರಬಾರದು. ಅಂದರೆ ಕೆರೆಯ ನೀರು 
ಭೂಮಿಯಲ್ಲ ಹಿಂಗಿಹೋಗಬಾರದು. 


ಕೆರೆಯ ಪಾತ್ರದಲ್ಲರುವ ಮಣ್ಣು ಲವಣಾಂಶದಿಂದ ಅಂದರೆ ಉಪ್ಪಿನಂಶದಿಂದ 
ಕೂಡಿರಬಾರದು. 


ಕೆರೆಗಳನ್ನು ಎರಡು ರಾಜ್ಯಗಳ ಗಡಿಯಲ್ಲ ನಿರ್ಮಿಸಿರಬಖಾರದು. 


98 


*e ಕೆರೆಯ ಮಧ್ಯಭಾಗವು ಕೂರ್ಮ ಪ್ರದೇಶ ಎತ್ತರವಾಗಿರಬಾರದು ಅಥವಾ ದಿಣ್ಣೆಯನ್ನು 
ಹೊಂದಿರಬಾರದು. 


* ಕೆರೆಯು ಅತ್ಯಲ್ಪ ನೀರನ್ನು ಹೊಂದಿ ಅತೀ ಹೆಚ್ಚು ಆಯಾಕಟ್ಟು ಜಾಗವನ್ನು 
ಹೊಂದಿರುವಂತೆ ನಿರ್ಮಿಸಖಾರದು. 


€ ಅಧಿಕ ಜಲಸಂರಕ್ಷಣೆಯಾಗಿ ಸ್ವಲ್ಪವೇ ಸಲ್ಪ ಭೂಮಿ ವ್ಯವಸಾಯಕ್ಕೆ ಒಳಪಡುವಂತೆ ಕೆರೆ 


ಲ 


ನಿರ್ಮಿಪಬಾರದು. 


ಈ ಎಲ್ಲಾ ವಿಚಾರಗಳು ಕೆರೆಯನ್ನು ನಿರ್ಮಿಸುವಾಗ ನಿಮಾತೃ ಮತ್ತು ತಂತ್ರಜ್ಞನು 
ಹೊಂದಿರಬೇಕಾದ ಜ್ಞಾನದ ಮತ್ತು ಎಚ್ಚರಿಕೆಯ ಮಾಹಿತಿಗಳಷ್ಟೆ ಅಲ್ಲ. ನಿರ್ಮಾಣಕ್ಕೆ ವ್ಯಯುಸಿದ 
ಹಣ ಮತ್ತು ಕಾಲ ಹಾಗೂ  ಶ್ರಮಿಸಿದವರ ಶ್ರಮ ನೂರುಕಾಲ ಜನರಿಗೆ 
ಅನುಕೂಲವಾಗಬೇಕೆ೦ಬುದು ಇದರ ಪ್ರಮುಖ ಉದ್ದೇಶವಾಗಿದೆ. 


ಕೆರೆಗಳು ಕೇವಲ ಒಬ್ಬ ವ್ಯಕ್ತಿಬು೦ಂದ ನಿರ್ಮಾಣವಾಗದೆ ಸಮುದಾಯದ ಚಟುವಟಕೆಯು 
ಆಗಿತ್ತೆಂದು ತಿಆಯುತ್ತದೆ. ಶಾಸನಗಳಲ್ಲ ಉಪ್ಪಾರರು ಕೆರೆಗಳನ್ನು ನಿರ್ಮಿಸುತ್ತಿದ್ದರೆಂದು 
ತಿಆಸುತ್ತದೆ."' ಕೆರೆ ನಿರ್ಮಾಣಕ್ಕೆ ಭೂಮಿಯನ್ನು, ಹಣವನ್ನು ಬೇಕಾದ ಮಾನವ 
ಸಂಪನ್ಯೂಲವನ್ನು ಒದಗಿಸಿಕೊಳ್ಳುವುದು, ತಂತ್ರಜ್ಞರು. ದೈವಜ್ಞರು ಮತ್ತು ಶ್ರಮಿಕವರ್ಗ 
ಮುಂತಾದ ಎಲ್ಲಾ ಸಮುದಾಯ ವರ್ಗದ ಶ್ರಮ ಕೆರೆಗಳ ನಿರ್ಮಾಣದಲ 
ವಿನಿಯೋಗವಾಗುತ್ತಿದ್ದುದರಿಂದ ಈ ಎಲ್ಲರ ಶ್ರಮ ದವ್ಯ ಸೂಕ್ತವಾಗಿ 
ವಿನಿಯೋಗವಾಗಬೇಕೆಂಬುದು ಈ ನಿರ್ಮಾಣ ಪ್ರಕ್ರಿಯೆಯಲ್ಲ ಎಚ್ಚರಿಕೆಯನ್ನು ಮತ್ತು 
ಕ್ರಮಗಳನ್ನು ಅನುಸರಿಸುವುದರ ಮೂಲ ಉದ್ದೇಶ. 


ವಿಜಯನಗರ ಕಾಲದ ಶಾಸನವೊಂದು ಕೆರೆಗಳನ್ನು ನಿರ್ಮಿಸುವುದಕ್ಕೆ ಬಳಸುತ್ತಿದ್ದ 
ಕ 


ಸಾಮಾದ್ರಿಗಳ ವಿವರವನ್ನು ನೀಡುತ್ತದೆ. ಶಾಸನವು ಹೇಳುವಂತೆ ಕೆರೆಯ ನಿರ್ಮಾಣಕ್ಕೆ 


ತೂಬುಕಲ್ಲು. ಇಟ್ಟಗೆ. ಸುಣ್ಣ ಮತ್ತು ಗಾರೆಯನ್ನು ಬಳಸುತ್ತಿದ್ದರೆಂದು ತಿಆದುಬರುತ್ತದೆ. 


ಲು, 
[ae] 


ಶಾಸನವು ಹೇಳುವ ಕಲ್ಲು ಪದವನ್ನು ಪ್ರಾಕೃತಿಕವಾಗಿ ದೊರೆಯುವ ಒರಟು ಕಲ್ಲುಗಳೆಂದು 
ಭಾವಿಸಬೇಕು. ಕಾರಣ ಏರಿಯ ಒಳಭಾಗ ಮತ್ತು ಹೊರಭಾಗದ ಸವಕಳಆಯನ್ನು ತಪ್ಪಿಸಲು 
ಒರಟು ಕಲ್ಲನ ಗೋಡೆಯನ್ನು ಕಟ್ಟಸಲಾಗುತ್ತಿತ್ತು."” ಕೆರೆಯ ಏರಿಯನ್ನು ನಿರ್ಮಿಸುವಾಗ 
ಕೆರೆಯ ಏರಿಯ ಮುಖದ ಮೂರುಪಟ್ಟು ಅಗಲವನ್ನು ಕೆರೆಯ ಅಡಿಪಾಯ ಹೊಂದಿರುತ್ತಿತ್ತು. 
ಅಂದರೆ ಕೆರೆಯ ಏರಿಯ ತಳಭಾಗ ಒಂದು ಮನುಷ್ಯ ಪ್ರಮಾಣದ ಅಗಲದಲ್ಲದ್ದರೆ ಆ ಏರಿಯ 


99 


ಅಡಿಪಾಯ ಮೂರು ಮಾನವ ಪ್ರಮಾಣದ ಅಗಲವನ್ನು ಹೊಂದಿರುತ್ತಿತ್ತು. ಒಳ ಇಳಜಾರು 
ಕಡಿದಾಗಿಯೂ ಹಾಗೂ ಹೊರ ಇಳಜಾರು ನಯವಾಗಿಯು ಇರುತ್ತಿತ್ತು. ಸಾಮಾನ್ಯವಾಗಿ 
ಏರಿಯ ಹೊರ ಇಳಜಾರು ನಯವಾಗಿ ಕೆಳಹಂತದಲ್ಲ ಕಲ್ಪನ ಗೋಡೆಯುಂದ 
ಸಂರಕ್ಷಿತವಾಗಿರುತ್ತಿತ್ತು. ಅತಿ ಹೆಚ್ಚು ಮಳೆ ಜಳುವ ಪ್ರದೇಶದ ಭಾಗದ ಹೊರಗೆ ಕಲ್ಪನ 
ಗೋಡೆಯ ಸಂರಕ್ಷಣೆಯನ್ನು ಹೊಂದಿರುತ್ತಿತ್ತು. 


ಕೆರೆಯ ಏರಿಯ ನಿರ್ಮಾಣ ಕಾಲದಲ್ಲ ಏರಿಬುಂದ 10-15 ಅಡಿ ದೂರದಲ್ಲ ತೂಬನ್ನು 
ಇರಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಇವು ಅಲಂಕಾರಗೊಂಡಿರುತ್ತಿದ್ದವು. ತೂಬು ಗಿಂಡಿಯನ್ನು 
ಕಲ್ಲು ಚಪ್ಪಡಿಗಕ ಸಹಾಯದಿಂದ ಅತ್ಯ೦ತ ಸುಭದವಾಗಿ ನೀರು ಸೋರಿಕೆಯಾಗದ ರೀತಿಯಲ್ಲ 
ರಚಿಸುತ್ತಿದ್ದರು. ಕೆರೆಯ ನಿರ್ಮಾಣದಲ್ಲ ತೂಬು ಅತ್ಯಂತ ಪ್ರಮುಖ ನಿರ್ಮಾಣವಾಗಿರುತ್ತಿತ್ತು 
ಮತ್ತು ಮಹತ್ವದ ಅಂಗವು ಕೂಡ ಆಗಿತ್ತು. ಕೆರೆಯು ಹಲವಾರು ಆಕರಗಕಲ್ಪ್ಲ ರಚಿತವಾಗುತ್ತಿತ್ತು. 
ಬಹುತೇಕ ಸ್ಥಾನಿಕ ಭೌಗೋಳಆಕ ಲಕ್ಷಣಗಳನ್ನು ಅಮುಸುರಿಸಿ ಕೆರೆಗಳು ತಮ್ಮ ಆಕರವನ್ನು 
ಪಡೆದುಕೊಳ್ಕುತ್ತಿದ್ದವು. ಚಕ್ರಪಾಣಿ ಮಿಶ್ರಣ ವಿಶ್ವವಲ್ಲಭ ಕೃತಿಯು ಕೆರೆಗಳ ಆಕರವನ್ನು 
ದಾಖಅಸುತ್ತದೆ. ಕೃತಿಯಂತೆ ವೃತ್ತಾಕಾರ. ಚತುಷ್ಠೋನ, ಬಹುಕೋನಾಕೃತಿ. ಲ೦ಬಾಕಾರ, 


ಅರ್ಥಚಂದ್ರಾಕಾರ ಮುಂತಾದ ಆಕರದ ಕೆರೆಗಳನ್ನು ಒಳಗೊಂಡಿದೆ ಎಂದು ತಿಆಸುತ್ತದೆ."” 


ಕೆರೆ ಕಟ್ಟಲು ಅವಶ್ಯಕವಾದ ವ್ಯಕ್ತಿಗಳನ್ನು ಹಲವಾರು ಶಾಸನಗಳು ತಿಳಸುತ್ತವೆ. 
ಕುಶಲಗಳಲ್ಲದ ಕೂಅಗಳನ್ನು ಏರಿಯ ಮಣ್ಣಿನ ಕೆಲಸಕೆ. ಮಧ್ಯಮ ಕುಶಅಗಳಾದ ಒಡ್ಡರನ್ನು 
ಕೆರೆಯ ಒಳಭಾಗದ ಕಲ್ಪನ ಗೋಡೆಯ ನಿರ್ಮಾಣಕ್ಷೆ ಅತ್ಯ೦ತ ಹೆಚ್ಚು ಕುಶಲಅಗಳಾದ 
ಕೆಲಸಗಾರರನ್ನು ತೂಬುಗಲ್ಲಗೆ ಬಳಸಿಕೊಳ್ಳಲಾಗುತ್ತಿತ್ತು. ಕೆರೆಯ ಏರಿಗಳಗೆ ಮಣ್ಣು ಸಾಗಿಸಲು. 
ಬಂಡಿ ಹೊಡೆಯುವ ಅದಕಾಗಿ ಬೇಕಾದ ದನಕರು. ಮಣ್ಣು ಅಗೆಯುವವರು, ಉಸ್ತುವಾರಿಗಳು. 
ಶ್ಯಾನಭೋಗ (ಲೆಕ್ಕಿಗ) ತೂಬುಗಳನ್ನು ನಿರ್ಮಾಣ ಮಾಡುತ್ತಿದ್ದ ಕುಶಲಕರ್ಮಿಗಳು ಅಲ್ಲದೇ 
ಜಲಸೂತ್ರ ವಿನ್ಯಾಸಕರು ಕೆರೆಗಳ ನಿರ್ಮಾಣದಲ್ಲ ತೊಡಗಿಕೊಳ್ಳುತ್ತಿದ್ದರೆಂದು ತಿಆದುಬರುತ್ತದೆ. 


Nn) 


ಈ ಎಲ್ಲಾ ಸಮುದಾಯದವರು ನಿರ್ಮಾತೃವಿನಿಂದ ಅವರ ಶ್ರಮಕ್ಕೆ ಪ್ಲುತಿಫಲವಾಗಿ ಕೂಲಯನ್ನು 


Re 


ಪಡೆಯುತ್ತಿದ್ದರು.*” 
ಕೆರೆಯ ನಿರ್ಮಾಣ ಮತ್ತು ನಿರ್ವಹಣೆ-ದಾನ ದತ್ತಿ 


ದಾನ ಹಾಗೂ ದತ್ತಿಗಳ ನಡುವೆ ಸಾಕಷ್ಟು ವ್ಯತ್ಯಾಸಗಳವೆ. ಕೆರೆಗಳ ನಿರ್ಮಾಣ 
ಕಾರ್ಯದಲ್ಲ ಹಣಕಾಸಿನ ಅಡಿಯಲ್ಲ ದಾನಗಳು, ದತ್ತಿಗಳು ಗಮನಾರ್ಹ. ಹಾಗಾಗಿ ಇವುಗಳ 
ಬಗ್ಗೆ ಕೂಲಂಕುಷವಾಗಿ ತಿಆಯುವ ಮೊದಲು ಇವುಗಳ ನಡುವಿನ ವ್ಯತ್ಯಾಸವನ್ನು 


100 


ತಿಆಯೋಣ. ದಾನ” ಎಂದರೆ ಅದು ಒಬ್ಬ ವ್ಯಕ್ತಿ ಹಸಿವು ಎಂದು ಬಂದಾಗ ಆತನಿಗೆ ಇಂತಿಷ್ಟು 
ಹಣ ನೀಡಿ 'ಹೋಗು ನಿನ್ನ ಹಸಿವನ್ನು ನೀಗಿಸಿಕೋ' ಎಂದು ಕಳುಹಿಸುವುದು. ಅಂದರೆ ಇದು 
ಒಂದೇ ಸಂದರ್ಭಕ್ಕೆ ಸೀಮಿತವಾಗಿದೆ. ಹಿಂದೆ ಕೆರೆಗಳ ನಿರ್ಮಾಣ ಕಾರ್ಯಕ್ಷೆ ನಾಡಿನಾದ್ಯಂತ 
ಪ್ರಜೆಗಳು, ಶ್ರೀಮಂತರು, ವಿಶೇಷ ಸಾಧಕರು, ದಾನಿಗಳು, ರಾಜ ಮೊದಲಾದವರು ಕೆರೆಯ 
ನಿರ್ಮಾಣ ಕಾರ್ಯ ಪುಣ್ಯವೆಂತಲೋ ಅಥವಾ ಉಪಯುಕ್ತವೆಂತಲೋ ಅದರ ನಿರ್ಮಾಣ 
ಕಾರ್ಯಕ್ಕೆ ಇಂತಿಷ್ಟು ಎಂದು ನೀಡಿದ ಹಣ ಅಥವಾ ವಸ್ತುಗಳ ರೂಪದ 
ಕೊಡುಗೆಗಳೆನ್ನಬಹುದು. ಹಾಗಾಗಿ ದಾನ ಎಂಬುದು ಯಾರಾದರೂ ಬೇಡಿದ್ಲ ಅಥವಾ 
ಸ್ಟಯಂ ಪೂರ್ಣ ಆಸಕ್ತಿಬುಂದ ತಾವೇ ಮುಂದಾಗಿ ಬಂದು ನೀಡುವ ಕೊಡುಗೆ ಎನ್ನಬಹುದು. 


ಇನ್ನೂ ದತ್ತಿಗಳೆಂದರೇನು ಎಂದು ತಿಆಯುವುದಾದರೆ ಇದೂ ಸಹ ಒಂದು ರೀತಿಯ 
ದಾನವೇ. ಆದರೆ ಇದು ನಿರಂತರವಾದುದು. ಈಗಲೂ ಸಹ ಹಳ್ಳಗಳ ಕಡೆ ದೇವಾಲಯಗಳ 
ಅರ್ಚಕರಿಗೆ ಅಥವಾ ಪುರೋಹಿತರಿಗೆ ಒಂದು ದೇವಾಲಯದ ಕೆಲಸ ಕಾರ್ಯಗಳನ್ನು 
ಪುರೋಹಿತರಿಗೆ ವಹಿಸಿ ನಂತರ ಅದರ ಸಂಪನ್ಮೂಲಗಕಲ್ಲ ಒಂದಾದ ಗದ್ದೆಗಳು. ತೋಟಗಳು. 
ಹೊಲಗಳು ಹೀಗೆ ಭೂಮಿಗಳನ್ನು ದಾನಮಾಡಿ ಅದರಲ್ಲ ಬರುವ ಆದಾಯ ಅಥವಾ 
ಉತ್ತನ್ನಗಳು ಅಯ ಅರ್ಚಕರಿಗೆ ಸೇರುವಂತೆ ನೋಡಿಕೊಂಡಿರುವುದನ್ನು ಇಲ್ಲ 
ದೇವಸ್ಥಾನಕ್ನೆಂದು ಬಟ್ಟ ಗದ್ದೆಗಳು ದಾನವೆನಿಸಿಕೊಂಡರೆ, ಅವು ಅಲ್ಲಯ ಅರ್ಚಕರಿಗೆ 
ದತ್ತಿಗಳೆನಿಸುತ್ತದೆ. ಏಕೆಂದರೆ ಆತ ಕೇವಲ ಅಲ್ಲಯೇ ಅರ್ಚಕನಾಗಿ ಕೆಲಸ ನಿರ್ವಹಿಸುವ ತನಕ 
ಮಾತ್ರ ಆ ಗದ್ದೆಯ ಫಲಾನುಭವಿಯಾಗಿರುತ್ತಾನೆ. ಆತ ಅಲ್ಲನ ಕಾರ್ಯ ನಿರ್ವಹಿಸದೇ ಬಟ್ಟು 
ಬೇರೊಬ್ಬ ಹೊಸ ಪುರೋಹಿತ ಅಲ್ಪಗೆ ಬಂದರೂ ಆ ಉತ್ಪಾದನೆಯು ಆತನಿಗೆ ಸೇರಲ್ಲಡುತ್ತದೆ. 
ಹಾಗಾಗಿ ದಾನವು ಒಂದು ಸಲ ಕೊಟ್ಟ ಮೇಲೆ ಮುಗಿಯುತ್ತದೆ. ಆದರೆ ದತ್ತಿಯು ಕೊಟ್ಟ ಮೇಲೆ 
ವ್ಯಕ್ತಿಬುಂದ ವ್ಯಕ್ತಿಗೆ ಬದಲಾಗುತ್ತಿರುತ್ತದೆ. ಹೀಗೆ ದಾನ ಮತ್ತು ದತ್ತಿಗಳು ವ್ಯತ್ಯಾಸವನ್ನು 
ಹೊಂದಿದೆ. 


ತೃಟತವಾದ ಶಾಸನದಲ್ಲ ಮಲ್ಲಕಾರ್ಜುನ ದೇವರಿಗೆ ಕೊಟ್ಟ ದಾನವನ್ನು ತಿಅಸುತ್ತದೆ. 
ಕೊಲರಾಮಯ್ಯ ಮತ್ತು ಭೂಪತಿ ಕೆರೆಯನ್ನು ಕಟ್ಟಸಿದರೆಂದು ಆ ಶಾಸನವು ಉಲ್ಲೇಐಸುತ್ತದೆ. 
ಹೀಗೆ ದಾನವನ್ನು ಕೆರೆ ನಿರ್ಮಾಣಕ್ಕೆ ನೀಡಲಾದ ಬದ್ಧೆ ಉಲ್ಲೇಖವಿದೆ ಎಂಬುದು ಹಲವಾರು 


ಶಾಸನಗಳಂದ ತಿಆದುಬಂದಿದೆ.*್‌ 


ಇದರ ಕಾಲ ತಿಆದುಐಂದಿ ಶಾಪನ ಸಂಖ್ಯೆ:276 ವಿಜಯನಗರ ಕಾಲದ 


ಲ. 
ಅಹಮದ್‌ಖಾನ್‌ ಧರ್ಮಶಾಲೆಯ ಪಶ್ಲಿಮಕ್ತೆ ಬೆಟ್ಟದ ಮೇಲೆ ಶಾಸನವಿದ್ದು ಅದರಲ 


101 


ದ್ಯಾವರಪಲ್ಲ ಮುಮ್ಮಡಿ ಸೆಟ್ತಗೆ ಪುಣ್ಯವಾಗಲೆಂದು ನಂಜೇದೇವನ ನೀರಾನೆ ಮಠಕ್ಕೆ ಭೂಮಿ 
ಮತ್ತು ಬಾವಿಯನ್ನು ಸೀಡಿದನೆಂದು ತಿಆಸುತ್ತದೆ."” 


ವಿಜಯನಗರದ ರಾಜ ಕೃಷ್ಣದೇವರಾಯನ ಕಾಲಕ್ಕೆ ಸೇರಿದ ಈ ಶಾಸನವು 
ಕ್ರ.ಪ.15ರಂ೦1ರಲ್ತ ಬರೆಯಲಾಗಿದ್ದು ವಿವರಣೆಯು ಹೀಗಿದೆ" ಮೇರುವ ಸಿಂಹಾಸನಾಧೀಶ್ವರ 
ಕಾಶ್ಯಪಗೋತ್ರದ  ಮಹಾಮಂಡಳೇಶ್ವರ ಚಿಕ್ಕತಿಮ್ಮಯ್ಯದೇವ ಮಹಾ ಅರಸನ ಮಗ 
ತಿಮ್ಮರಾಜನು ರಾಮಚಂದ್ರ ದೇವರ ಅಮೃತಪಡಿ ಸೇವೆಗೆಂದು ಕೃಷ್ಣದೇವರಾಯನು ದಾನ 
ಮಾಡಿ ಸೊಂಡೂರು ಸೀಮೆಯಲ್ಲನ ತಾಳೂರು ಗ್ರಾಮದಲ್ಲಿಯ ಒಡೆದು ಹೋದ ಕೆರೆಯನ್ನು 
ದೊಡ್ಡಕೆರೆಯಾಗಿ ಕಟ್ಟಸಿ ದೇವರ ಗುಡಿಯ ಮುಂದೆ ಉತ್ತಮವಾದ ಮಂಟಪವನ್ನು 
ಕಣ್ಟಸಿದನೆಂದು' ತಿಆಯುತ್ತದೆ. ಅಲ್ಲದೆ ರಾಮಚಂದ್ರ ದೇವಸ್ಥಾನದ ಕಾರ್ಯಕರ್ತ ಪರಿಣಿತ 
ಮಂಗಳರಸನ್ನೊಳಗೊಂಡು ಕೆಲವು ವ್ಯಕ್ತಿಗಳು ಕೆರೆಗೆ ಭೂಮಿಯನ್ನು ದಾನ ಮಾಡಿದ ಎಂದು 
ತಿಆಸುತ್ತದೆ. ತಿಮ್ಮರಾಜ ತನ್ನ ಚಿಕ್ಕತಿಮ್ಮರಾಜ ಒಡೆಯ ಮತ್ತು ತಾಯ ಕೋನಾಜ 
ಅಮ್ಮನವರಿಗೆ ಪುಣ್ಯವಾಗಲೆಂದು ಅಂದೇ ದೇವಸ್ಥಾನದಲ್ಲೇ ಉತ್ಸವಗಳನ್ನು ಆಚರಿಸಲು 
ಭೂಮಿಯಿಂದ ಬರುವ ಆದಾಯದ ಒಂದು ಭಾಗವನ್ನು ದಾನ ಮಾಡಿದನೆಂದು ತಿಆಸುತ್ತದೆ."' 


ಫಲಾನುಭವಿಗಳು 


ಬಹಳಷ್ಟು ದೇವಾಲಯಗಳು ಭೂಮಿಯ ಒಡೆತನ ಹೊಂದಿದ್ದು ಕೆರೆಗಳ ಪ್ರಧಾನ 
ಫಲಾನುಭವಿಗಳಾಗಿದ್ದವು. ಉದಾಹರಣೆಗೆ ಹರಿಹರನ ಶಾಸನವು ತಿಳಸುವಂತೆ ಹರಿಹರ ಕ್ಷೇತ್ರದ 
ಮಹಾಜನರಿಗೂ ಹರಿಹರ ದೇವಾಲಯಕ್ಕೂ ಒಪ್ಪಂದಪೊಂದಾಗಿತ್ತು. ಅದರಂತೆ ಹರಿದ್ರಾ ನದಿಗೆ 
ನಿರ್ಮಿಸಿದ್ದ ಜಲಾಶಯದಿಂದ ವಾರ್ಷಿಕ ದುರಸ್ಲಿಗೆ ತಗುಲಅದ ವೆಚ್ಚದ */), ಭಾಗ ದೇವಾಲಯ, 
1, ರಷ್ಟು ಮಹಾಜನರು ಹಂಚಿಕೊಳ್ಳಲು ಒಪ್ಪಿಕೊಳ್ಳಲಾಯುತು ಎಂದು ತಿಅದಿದೆ.”” 


ಯಾವುದೇ ಒಂದು ಕಾರ್ಯದ ನಿರ್ಮಾಣದಲ್ಲಿ ಅದಕ್ಕೆ ಅದಧದ್ದೆ ಆದಂತಹ 
ಫಲಾನುಭವಿಗಳು ಇರಲೇಬೇಕು. ಏಕೆಂದರೆ ಫಲಾನುಭವಿಗಳು ಇಲ್ಲದಿದ್ದರೆ ದಾನ ಕಾರ್ಯಗಳು 
ಕೈಗೊಳ್ಳುವುದರಲ್ಲಿ ಅರ್ಥವೇ ಇಲ್ಲ. ಹಾಗೆಯೇ ಕೆರೆಯ ನಿರ್ಮಾಣದಲ್ಲೂ ಇನ್ನೂ ನಿರ್ಮಾಣ 
ಮಾಡುವುದಕ್ಲೂ ಮೊದಲೇ ಅದರ ಫಲಾನುಭವಿಗಳು ಯಾರು. ಯಾರಿಗೆ ನೀರಿನ 
ಹಂಚಿಕೆಯಾಗಬೇಕು. ಎಷ್ಟು ಪ್ರಮಾಣದಲ್ಲ ಅದನ್ನು ಬಳಸಬೇಕು ಎಂಬುದನ್ನು ಮೊದಲೇ 
ನಿರ್ಧರಿಸಲಾಗಿದೆ. ಈ ರೀತಿಯ ನಿಯಮಗಳನ್ನು ರೂಪಿಸದೇ ಇಲ್ಲದಿದ್ದರೆ ಕೆರೆಯ ನಿರ್ಮಾಣದ 
ನಂತರ ಅನೇಕ ಸಮಸ್ಯೆಗಳಗೆ ಕಾರಣವಾಗುತ್ತಿತ್ತು. ಕೆರೆ ನೀರಿನ ಫಲಾನುಭವಿಗಳೆಂದರೆ 
ಪ್ರಮುಖವಾಗಿ ಅಲ್ಲ ವಾಸಿಸುವ ಗ್ರಾಮಸ್ಸರು ಪ್ರಮುಖವಾದವರು. ಇವನ ನಂತರದಲ್ಲ 


102 


ಜಾನುವಾರುಗಳು ಕೂಡ ಇದರ ಫಲಾನುಭವಿಗಳು. ಫಲಾನುಭವಿಗಳನ್ನು ಈ ಕೆಳಕಂಡಂತೆ 


ವಿಂಗಡಿಸಲಾಗಿದೆ. 
ಮೊದಲನೇ ಫಲಾನುಭವಿಗಳು 


ಮೊದಲನೇ ಫಲಾನುಭವಿಗಳು ಯಾರು ಎಂದರೆ "ಗ್ರಾಮಸ್ಥರು" ಅಂದರೆ ಕೆರೆಯ 
ಯಾವ ಪ್ರದೇಶಕ್ಕೆ ಗ್ರಾಮಕ್ಕೆ ಸೇರಿದೆಯೋ ಆ ಗ್ರಾಮಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕು 
ಎಂಬುದಾಗಿರುತ್ತದೆ. ಇದರಿಂದ ನಮಗೆ ಅನೇಕ ರೀತಿಯ ಆರ್ಥಿಕ, ಸಾಮಾಜಕ. ಸಾಂಸ್ಕೃತಿಕ 
ಉಪಯೋಗವನ್ನು ಕಾಣಬಹುದಾಗಿದೆ. 


ಹೂಳೆತ್ತುವ ನಿರ್ವಹಣೆ 


ನೀರಾವರಿ ಕಾಮಗಾರಿಗಳ ನಿರ್ಮಾಣಕ್ಕಿಂತ ಅವುಗಳ ನಿರ್ವಹಣಿ ಅಥವಾ ಪಾಲನೆ 
ಮತ್ತು ದುರಸ್ಸಿ ಮಹತ್ವದ ವಿಚಾರವಾಗಿದೆ. ಯಾವುದೇ ನೀರಾವರಿ ಕಾಮಗಾರಿಗಳು 
ಧೀರ್ಪ್ಷಕಾಲ ಸುಸ್ಟಿರವಾಗಿರುವುದಿಲ್ಲ. ಕೆರೆಗಳು ಕೂಡ ಇದಕ್ಕೆ ಹೊರತಲ್ಲ. ಸೂಕ್ತವೂ. 
ಸಮಕಾಲೀನವೂ ಆದ ನಿರ್ವಹಣಿ ಹಾಗೂ ದುರಸ್ಥಿಬುಂದ ಕಾಮಗಾರಿಯ ಉಪಯುಕ್ತತೆಯ 
ಅವಧಿಯನ್ನು ಹೆಚ್ಚಿಸಲು ಸಾಧ್ಯವಾಗುತ್ತಿದೆ. ಅಂತಹ ಪ್ರಯತ್ನಗಳ ಅಭಾವದ ಪರಿಣಾಮವಾಗಿ 
ಕೆರೆಯು ಹೂಳನಿಂದ ತುಂಬುತ್ತದೆ. ಏರಿ ಅಥವಾ ದಂಡೆಯು ದುರ್ಬಲಗೊಳ್ಳುತ್ತದೆ. ಅಥವಾ 
ತೂಬುಗಳು ಒಡೆದು ನೀರು ಸೋರಿ ಹೋಗುತ್ತದೆ. ಕಾಲುವೆಯನ್ನು ನಿರ್ಲಕ್ಷಿಸಿದರೂ ಇದೇ 
ರೀತಿ ಒಡೆದು ನೀರು ಸೋರಿ ಹೋಗುತ್ತಿದೆ. ನಮ್ಮ ಪೂರ್ವಜರು ಇದನ್ನರಿತು ನಿರ್ಮಾಣಕ್ಕಿಂತ 
ನಿರ್ವಹಣೆಗೆ ಹೆಚ್ಚು ಆದ್ಯತೆಯನ್ನು ನೀಡಿದ್ದರು. ಇದೇ ವಿಚಾರವನ್ನು ಬೆಂಬಅಸುವ 
ಉಲ್ಲೇಖಗಳನ್ನು ಶಾಸನಗಳಲ್ಲೂ ನೋಡಬಹುದಾಗಿದೆ. ಉದಾ: ಕ್ರಿ.ಶ.1413ರ ಶಿವಮೊಗ್ಗದ 
ಶಾಸನಪವೊಂದರಲ್ಲ ನಶಿಸುತ್ತಿರುವ ಕುಟುಂಬವೊಂದು ಚರುಕುಗೊಂಡ ಕೆರೆಯೊಂದನ್ನು 
ಪತನಗೊಳ್ಳುತ್ತಿರುವ ರಾಜ್ಯವನ್ನು, ಶಿಥಿಲಗೊಂಡ ದೇವಾಲಯಗಳನ್ನು ಯಾರು ಜೀಣೋದ್ದಾರ 
ಮಾಡುತ್ತಾರೋ ಅವರಿಗೆ ಅವುಗಳ ನಿರ್ಮಾಣದಿಂದ ಲಭಸಿದ ಪುಣ್ಯಕ್ಕಿಂತ 4 ಪಟ್ಟು ಪುಣ್ಯ 


ಲಭಿಸುವುದು ಎಂದು ಆ ಶಾಸನದಲ್ಲ ತಿಆಸಲಾಗಿದೆ.”' 


103 


ಕೆರೆಗಳ ನಿರ್ವಹಣಿ ಕಾರ್ಯವು ಸಾಮಾನ್ಯವಾಗಿ ಹೀಗಿರುತ್ತವೆ: 
ಕೆರೆ ಮತ್ತು ಕಾಲುವೆಗಳಲ್ಪರುವ ಹೂಳನ್ನು ಕಾಲಕಾಲಕ್ಷೆ ತೆಗೆಸುವುದು. 


ಳೇ ಕೆರೆಗಳ ಏರಿ ಅಥವಾ ದಂಡೆಯನ್ನು ಮಳೆ ಅಥವಾ ಇನ್ನಿತರ ಕಾರಣಗಳಂದ 
ಹಾನಿಗೊಂಡಿದ್ದನ್ನು ಸರಿಪಡಿಸುವುದು. 


“* ತೂಬು ಮತ್ತು ಕೋಡಿ ಹಾನಿಗೊಂಡರೆ ಕಾಲಕಾಲಕ್ಷೆ ದುರಸ್ತಿ ಮಾಡುವುದು. 

* ಕೆರೆಯಂಗಳವನ್ನು ಒತ್ತುವರಿಯಾಗದಂತೆ ರಕ್ಷಿಸುವುದು. 

 ಕೆರೆಯಂಗಳಕ್ಷೆ ಹೂಳು ಬರದಂತೆ ತಡೆಯುವುದು. 

* ಕೆರೆಗಳು ಗಾತ್ರ ಅವಶ್ಯವಿದ್ದಲ್ಲ ವಿಸ್ತರಿಸುವುದು ಹಾಗೂ ಮೆಜ್ಚಲುಗಳನ್ನು ನಿರ್ಮಿಸುವುದು. 
ನೀರಿನ ಬಳಕೆ ಕುರಿತ ವಿವಾದ ಬಗೆಹರಿಸುವುದು. 


ಕೆರೆ ನಿರ್ಮಾಣವು ಪ್ರಾಕೃತಿಕವಾಗಿದ್ದು ಗುಡ್ಡಗಳ ನಡುವಿನ ಕಣಿವೆಗಳನ್ನು ಬಳಸಿದ್ದಾರೆ. 
ನಿದರ್ಶನ ಚಂದವಳ್ನ (ಚಿತ್ರದುರ್ಗ) ಹುಅಗೊಂಡ ಕಣಿವೆಯಲ್ಲ ನೋಡಬಹುದು. ಅಷ್ಟೆ ಅಲ್ಲದೇ 
ಅದು ಹಾಳಾದಾಗ ಅದರ ದುರಸ್ಲಿ ಕಾರ್ಯವನ್ನು ಮಾಡಿದ್ದಾರೆ ಎಂಬುದಕ್ಕೆ ಇದು 
ಉದಾಹರಣಿಯಾಗಿದೆ. ಅದನ್ನು ಇನ್ನೂ ಚೆಂದಗೊಳಸಿದ್ದಾರೆ ಏಂಬ ನಿದರ್ಶನವೂ ಇದಾಗಿದೆ. 
ಅದರ ಐಳ ಪ್ರವಾಸಿ ನೆಲೆ ನಿರ್ಮಿಸಿದ್ದು ಸ್ಥಾರಸ್ಯಕರವಾಗಿದೆ. ಹೀಗೆ ಗುಡ್ಡಗಳ ನಡುವೆ 
ನಿರ್ಮಿತವಾಗಿದ್ದು ಆ ಕೆರೆಯು ಇಂದಿಗೂ ಇದೆ. 


ಕದುಬಾಣಂ ಮಯೂರವರ್ಮಣಾ 

ತಟಾಕಂ ದೃಢೀಕೃತಂ ಅಭಿರೂಸ್‌ ರಚಯುತ್ತಾ 

ವಾನವಾಸಕ ಸ್ಥಾಪಯತ್ಯ. ಮ 

® 

ಎಂದು ಪ್ರಾಕೃತ ಮಿಶ್ರ ಸಂಸ್ಕೃತದಲ್ಲ ಒಂದು ಸಾರ್ವಜನಿಕ ದಾಖಲೆಯೊಂದಿಗೆ ಅನೇಕ 
ಶತಮಾನದಲ್ತ ಕೆರೆ ನಿರ್ಮಾಣ, ನಿರ್ವಹಣೆ (ದುರಸ್ಸಿ). ಸೌಂದರ್ಯೀಕರಣವನ್ನು ಕನ್ನಡ ದೇಶಿ, 
ಸ್ಪತಂತ್ರ ರಾಜಮನೆತನಗಳು ಮಾಡಿದ್ದು ತುಂಬಾ ಸ್ವಾರಸ್ಯಕರವಾಗಿದೆ.” 
ಮ [) ಭ್ರ 


104 


ps ತೀರ್ಥಹಳ್ಟಯ ಶಾಸನಪೊಂದರಲ್ತ್ಲ ಕೆರೆಯಲ್ಲ ಹೂಳು ತುಂಜದ್ದು ನೀರು ಹರಿಯದೇ 
ಅಪವ್ಯಯವಾಗುತ್ತಿದ್ದ್ಲ ಆ ಆಯಕಟ್ಟಗೆ ಸೇರಿದ ಜಮೀನಿನ ತೆರಿಗೆಯಿಂದ ವಿನಾಯತಿ 


ನೀಡಲಾಗುತ್ತಿತ್ತು ಎಂದು ಭಾವಿಸಲಾಗಿದೆ. 


> ಕ್ರಿ.ಶ.15೭6ರ ಶಾಸನವೊಂದು ವಿಜಯನಗರ ಕಾಲಕ್ಷೆ ಸೇರಿದ್ದು ಕೆರೆಯ ಹೂಳು 
ತೆಗೆಯುವಂತೆ ನಂಜಪ್ಪ ಒಡೆಯರು ಅಲ್ಲನ ಗೌಡ ಪ್ರಜೆಗಆಳಗೂ ಶ್ಯಾನಭೋಗರಿಗೂ ಕಟ್ಟು 
ಮಾಡಿ ಮೂವರು ಹೆಯ್ಯುವ ಸಾವಿರ ಸೇತುವೆ ಸ್ಥಳವನ್ನು ಇಂತಹ ಕಾರ್ಯಕ್ಷೆ ಬಟ್ಟ 


ದಾಖಲಾಗಿ ಗಮನಾರ್ಹ. 


ಜಲಾಶಯದಲ್ಲ ಸಂಗ್ರಹವಾದ ನೀರು ಕಾಲುವೆಗಳ ಜಾಲದ ಮೂಲಕ ಜಮೀನನ್ನು 
ತಲುಪುತ್ತದೆ. ಕೆರೆಬುಂದ ನೀರನ್ನು ಒಂದು ಕಾಲುವೆಯ ಮೂಲಕ ಇನ್ನೊಂದು ಕಾಲುವೆಗೆ 
ಹೋಗಲು ಒಡ್ಡಲಾಗುವುದು. ಹಿಂದೆ ಒಂದು ಮರದ ಚರುಡೆಯ ಜಾಗದಲ್ಲ ಇಂದು ಉಕ್ಕಿನ 
ಬಾಗಿಲು ರೂಢಿಗೆ ಬಂದಿದೆ. ತೂಬು ಇರುವುದು ಏರಿಯ ಮೇಲು ಪಾರ್ತ್ರದಲ್ಲ ಅದಕ್ಕೆ 
ಹೋಗಲು ಒಂದು ನೀರಿನ್ತ ಠಜಕೊಂಡು ತೂಬಟಗೂ ಹೋಗುತ್ತಿತ್ತು. ತೂಜಗೆ ಹಾಗೂ 
ಏರಿಗಳ ಪಾರ್ತ್ರದಲ್ಲ ಇರುವ ಕಾಲುವೆಗೂ ನಡುವೆ ಏರಿಯ ಮುಖಾಂತರ ರಚಿಸಲಾದ ಒಂದು 
ಸುರಂಗ ಸಂಪರ್ಕ ಇರುತ್ತದೆ. ಹಳೆಯ ಕಣ್ಣಡಗಳಲ್ಲ ಸುರಂಗದ ಕಲ್ಲು ಕಟ್ಟಡದ್ದಾಗಿರುತ್ತದೆ.”” 


ತೂಬುಗಳನ್ನು ಚಲಾಲಯುಸುವುದು ಸುಲಭವಾಗಿರಲಲ್ಲ. ಕೆಲವು ಸಲ ಪ್ರಾಣಾಪಾಯವೂ 
ಆಗಿರುತ್ತಿತ್ತು. ಅಲ್ಲ ಗೌಂಡ ಎಂಬುವನು ತೂಜನ ಕೊರತೆಯನ್ನು ಜೋಡಿಸುವ ಯತ್ನದಲ್ಲ 
ಕೆರೆಗೆ ಬದ್ದು ಸತ್ತು ಹೋದ. ಆನಂತರ ಯೋಜನೆಯಲ್ಲ ಕಲ್ಲು ಕೆಲಸಗಾರರನ್ನು ತರಿ-ಖುಷ್ಟಿ 
ಜಮೀನನ್ನು ಮನೆಯನ್ನು ದಾನ ಕೊಡುವುದಾಗಿ ಷರತ್ತಿನ ಮೇಲೆ ಆ ಕೆಲಸಕ್ಕೆ ಮತ್ತೊಬ್ಬನನ್ನು 
ನೇಮಿಸಲಾಲಯುತು. ತೂಜಗೆ ಏನಾದರೂ ಜಖಂ ಆದರೆ ಆತ ಅದನ್ನು ಸರಿಪಡಿಸಬೇಕಿತ್ತು. 
ಆಗಿನಿಂದ ತೂಬು ಸುಳ್ಪಿತಿಯಲ್ಲ ಇಟ್ಟರುವುದು ಅದನ್ನು ನಡೆಸುವುದು ಅವನ ಹೊಣಿಯೇ 


ಆಯುತು.್‌ 
ಹೂಳು ತೆಗೆಯುವುದು 


ಮಳೆಗಾಲದ ಪ್ರವಾಹ ಬಾರಿ ಪ್ರಮಾಣದ ಹೂಳನ್ನು ಹೊತ್ತು ತರುತ್ತದೆ. ಇದು 
ನೀರಿನೊಂದಿಗೆ ತೂಜನ ಮೂಲಕ ಕಾಲುವೆಗಳಗೆ ಸಾಗಿಹೋಗುತ್ತದೆ. ಪ್ರವಾಹದ ಜರುಸು 
ಇಳದಂತೆ ಹೂಳು ನೀರಿನಿಂದ ಬೇರ್ಪಟ್ಟು ಕಾಲುವೆಯ ಅಡಿಯಲ್ಲ ಪದರುಗಟ್ಟುತ್ತದೆ. ಮುಂದಿನ 
ಮಳೆಗಾಲ ಮೊದಲಾಗುವುದಕ್ಲೂ ಮುಂಚೆಯೇ ಇದನ್ನು ತೆಗೆದು ಹಾಕಬೇಕು. ನೆರೆಯ 


105 


ಹೊತ್ತಿನಲ್ಲ ನೀರು ಈ ತೊಂದರೆ ಉಂಟುಮಾಡುತ್ತಿತ್ತು. ಬೇಸಾಯ ಮುಗಿದ ನಂತರ ಕೆರೆಯ 
ಹೂಳು ಮಣ್ಣನ್ನು ಗೊಬ್ಬರವಾಗಿ ಫಲವತ್ತತೆಯ ಸಾಧನವಾಗಿ ಮಾಡಿಕೊಳ್ಳಲಾಗುತ್ತಿತ್ತು. 
ಮಳೆಗಾಲ ಮುಗಿದ ಬಳಕ ನೀರು ತಿಆಯಾಗಿ. ಅದು ಮಳೆಗಾಲದಲ್ಲ ತಂದ ಮಣ್ಣು. ಕೆರೆಯ 
ಅಂಗಳದಲ್ಲ ಶೇಖರವಾಗುತ್ತಿತ್ತು. ಮಳೆಗಾಲದ ನಂತರ ತೂಜನಲ್ಲ ನಿರಂತರವಾಗಿ ಹರಿವು 
ಇರುತ್ತಿದ್ದರಿಂದ ಸುರಂಗದ ಮಣ್ಣು ಸೀರು ಕಾಲುವೆಯಲ್ಲ ನುಗ್ಗಿ ಬಂದು ಕೊಚ್ಚಿಕೊಂಡು 
ಹೋಗುತ್ತಿತ್ತು. 


ಕೆರೆಯ ಅಂಗಳದಲ್ಲ ಹೂಳನ್ನು ರೈತರು. ಅಗೆದು ಗಾಡಿಗಕಲ್ಲ ತೋಟ. ಗದ್ದೆ. 
ಹೊಲಗಳಗೆ ಸಾಗಿಸಿ ತೆರವು ಮಾಡುತ್ತಿದ್ದರೂ. ಇದಕ್ಕೆ ಆರಿಸಿಕೊಳ್ಳುತ್ತಿದ್ದ ಕಾಲ ಮಳೆ 
ಆರಂಭವಾಯುತೋ ಇಲ್ಲವೇ ರೈತರು ಕೆರೆಯಲ್ಲ ತೂಜಬನ ತಲೆಯ ಬಳ ಸಾಲುಗಟ್ಟಿ 
ನಿಲ್ಲುತ್ತಿದ್ದರು (ಮಳೆಗಾಲ ಆರಂಭವಾದ್ದರಿಂದ ನೀರಿನ ಮಟ್ಟ ಕಡಿಮೆಯಾಗಿ) ಕೆರೆಯಲ್ಪ ನೀರು 
ಜಗ್ಗ್ದಡವಾಗುವವರೆಗೂ ಜಾಲಾಡುತ್ತಿದ್ದರು. ನೀರಿನ ಜೊತೆಗೆ ಹೂಳು ಆ ಜಗ್ಗಡದಲ್ಲ ತೂಬನ 
ಮೂಲಕ ಹೋಗುತ್ತಿತ್ತು. ಇದು ಭಾಗಶಃ ಪರಿಹಾರದಷ್ಟು ಅದಾಗಿ ತೂಜನಲ್ಲ ಹೂಳು ಇರದಂತೆ 


ಸಹಾಯಕವಾಗಿತ್ತು. 


ಕೆರೆಗೆ ಬರುವ ನೀರು ತರುವ ಬಾರಿ ಪ್ರಮಾಣದ ಹೂಳನ್ನು ನೀರ್ಲ್ದಾಲುವೆಗೆ ಅಡ್ಡಲಾಗಿ 
ಅಣಿಕಲ್ಟೆಯಂತಹ ಒಂದು ಒರಟುಗಲ್ಪನ ಕಟ್ಟೆ ಕಟ್ಟುವುದು ಇದರ ಪರಿಣಾಮವಾಗಿ ನೀರಿನ 
ವೇಗ ತಗ್ಗುತ್ತಿತ್ತು. ಹೂಳು ಅಲ್ಲಲ್ಲ ನಿಲ್ಲುತ್ತಿತ್ತು ಠೇ ಅಪೇಕ್ಷಣಿಯ ಪರಿಣಾಮವನ್ನು 
ಮುಂದುವರಿಸಬೇಕಾದಲ್ತ ಕಟ್ಟೆಯನ್ನು ಒಳ್ಳೆಯ ದುರಸ್ಲಿ ಸ್ಥಿತಿಯಲ್ಲಿ ಇಟ್ಟರುವುದು 
ಅಗತ್ಯವಾಗಿತ್ತು. ಹೂಳನ್ನು ದೂರವಿರಿಸುವ ಈ ಉಪಾಯಗಳನ್ನೆಲ್ಲಾ ಅಸಡ್ಡೆ ಮಾಡಲಾಗಿ ಕೆರೆ 
ಅಂಗಳದಲ್ಲ ಹೂಳಗೆ ನೆಲೆಗಳಾದವು. 


ನಮ್ಮ ಹಿರಿಯರ ವಿವೇಕ ನಾಡಿಗೆ ಅತ್ಯಂತ ಉಪಯುಕ್ಷ್ತವೂ ಯೋಗ್ಯವು ಆದ ಕೆಲವು 
ಕೆರೆಗಳು ಬೃಹದಾಕಾರವಾದವು. ಅದರೂ ಅವುಗಳು ದಕ್ಷತೆ ಬಾಳಕೆ ಎರಡು ಅಗತ್ಯಗಳನ್ನು 
ಜೊತೆಗೂಡಿಸಿಕೊಂಡು ಇಂದಿಗೂ ಸಾಗಿಬಂದಿರುವುದು ನಿರ್ವಹಣೆ ಎನ್ನಬಹುದು. 


ಶ್ರೀ ಕೃಷ್ಣದೇವರಾಯನ ಕಾಲದ ಉಂಬಳಯಾಗಿ ನೀಡುವಾಗ ಒಂದು ಕರಾರನ್ನು 
ವಿಧಿಸಲಾಗಿದೆ. ಅದರಂತೆ ಸ್ಥಳೀಯ ತೆರಿಗೆಯಿಂದ ಪ್ರತಿವರ್ಷವೂ ಹೂಳು ತೆಗೆಯಬೇಕು. ಈ 
ಮುಖ್ಯ ಕಾರ್ಯದ ಹೊಣಿ ಗೌಡ-ಶ್ಯಾನುಭೋಗ ಮತ್ತು ಗ್ರಾಮನ್ಥರದ್ದಾಗಿತ್ತು ಎಂಬ 


ನಿರ್ವಹಣಿಯ ಜವಾಬ್ದಾರಿಯನ್ನು 


್ಸಿ ಸ್ಥಳೀಯ ಸಮುದಾಯಗಳಗೆ ಹೊಣಿ ಹಾಕಿರುವುದು 


ಮಹತ್ತವೆಸಿಸುತ್ತದೆ.”' 


106 


ನಾಲೆ 


ಹೆಚ್ಚನ ಮೊತ್ತದಲ್ಲ ಶೇಖರಿಸಿ ಸಾವಿರಾರು ಹೆಕ್ಷೇರುಗಳಗೆ ಸೀರನ್ನು ಸರಬರಾಜು 
ಮಾಡಲು ಯುಕ್ತ ಸ್ಥಳದಲ್ಲೂ ನದಿಗೆ ಅಡ್ಡವಾಗಿ ಬಾರಿ ಕಲ್ಲೆ ನಿರ್ಮಿಸಿ ಬೃಹತ್‌ ಜಲಾಶಯವನ್ನು 
ಸ್ಥಾಪಿಸುವುದೊಂದೇ ಕೆರೆ ನೀರಾವರಿಯ ಯುಕ್ತ ಮಾರ್ಗ. ಇಂಥ ಬೃಹತ್‌ ಜಲಾಶಯಗಳು 
ಎಲ್ಲಾ ದೇಶಗಳಲ್ಲಯೂ ನಿರ್ಮಾಣವಾಗಿವೆ. ಬೃಹತ್‌ ಜಲಾಶಯದಿಂದ ಬೇಸಾಯಕ್ಕೆ ನೀರು 
ಪಡೆಯುವುದಷ್ಟೇ ಅಲ್ಲದೇ ಇತರ ಹಲವು ಅನುಕೂಲತೆಗಳನ್ನು ಪಡೆಯಬಹುದು. ಆದ್ದರಿಂದಲೇ 
ಬೃಹತ್‌ ಜಲಾಶಯ ಯೋಜನೆಗಳನ್ನು ವಿವಿದೋದ್ದೇಶ ಯೋಜನೆಗಳೆ೦ಂದು ಕರೆದಿರುವುದು 
ಬೇಸಾಯಕ್ಕೆ ನೀರನ್ನು ಒದಗಿಸುವುದರ ಜೊತೆಗೆ ಇವು ನೆರೆ ಹಾವಳ ಜಲಮಾರ್ಗ ಮತ್ತು 
ಮೀನುಗಾರಿಕೆ ಅಭಿವರ್ಧನೆ ಹಾಗೂ ವಿಹಾರ ಕೇಂದಗಳ ಸ್ಥಾಪನೆಗೆ ಅನುಕೂಲತೆ 


ಒದಗಿಸುತ್ತದೆ.” 


ಬುಕ್ಕಸಾಗರದ ಶಾಸನವು ವಿಜಯನಗರ ಕಾಲದ ಅರಸರಿಗೆ ಸೇರಿದ್ದಾಗಿದ್ದು 
ಕ್ರಿ.ಶ.1528ರದ್ದಾಗಿದೆ. ಈ ಶಾಸನದ ಪ್ರಕಾರ ರಾಮಸಾಗರದ ಅವಿಕಧವಿತರಸನು ಕಲ್ಲನ್ನು 
ಒಡೆಸಿ ಕಾಲುವೆಯನ್ನು ಕಟ್ಟಸಿದನು. ಮತ್ತು (ವಿರೂಪಾಕ್ಷ ದೇವರ ಸೇವಕ) ಬೊಮೋಜನು 
ಕಟ್ಟಸಿದನೆಂದು ದಾಖಅಸುತ್ತದೆ.”” ಸುಖದರೆಯ ಕ್ರಿ.ಶ.13೨-4೦ರ ಶಾಸನವು" ಗಾರಂದರ 
ಕುಲದ ಜನ್ನುಂಡಿಯು ಮುದಿಗೆರೆಯಲ್ಲ ತೀರಿಕೊಂಡ ತನ್ನ ಮುತ್ತಯ್ಯ. ಮುತ್ತಮ್ಮ ಮತ್ತು 
ತಾಂ ಚಾನವೆಂಬರ ನೆನಪಿಗಾಗಿ ಕೆರೆಯನ್ನು ನಿರ್ಮಿಸಿ ಅಂಗ ಪ್ರತಿಷ್ಠಾಪನೆ ಮಾಡಿದನು. 
ಕೆಲವೊಮ್ಮೆ ಬೆದ್ದಲ ಅಥವಾ ಬಂಜರು ಭೂಮಿಗಳನ್ನು ಫಲವತ್ತಾದ ಭೂಮಿಗಳನ್ನಾಗಿ ಮಾಡಲು 
ತನ್ಮೂಲಕ ಜನರ ಆಹಾರ ಭದ್ರತೆಯನ್ನು ಒದಗಿಸಲು ಅರಸರು ಕೆರೆಗಳನ್ನು ಕಟ್ಟಸಿ 
ನಾಲೆಗಳನ್ನು ನಿರ್ಮಿಸಿ ಈ ಬಂಜರು ಭೂಮಿಗೆ ನೀರುಣ್ಣೀಸುತ್ತಿದ್ದರು. ಉದಾ: ಮಹಾಪ್ರಧಾನರು 
ಪೆರುಮಾಳ್‌ ದಂಡನಾಯಕನು ಉಧ್ಭವ ನರಸಿಂಹಪುರವಾದ ಬೆಳಕ್ಟೂರನ್ನು ಅರಸನಿಂದ 
ಸರ್ವಮಾನ್ಯವಾದ ಅಗ್ರಹಾರವಾಗಿ ಪಡೆದು ಅಲ್ಲಾಳನ ಸಮುದ್ರ ಮತ್ತು ಕೆರೆಯನ್ನು ತೋಡಿಸಿ 
ಅಗ್ರಹಾರ ಕಾಲುವೆಯ ಕೆಳಗಿನ ಬೆದ್ದಲ ಭೂಮಿಯನ್ನು ಗದ್ದೆಯನ್ನಾಗಿ ಪರಿವರ್ತಿಸಿದನು. 


ತೂಬುಗಳು 


ತೂಬುಗಳೆಂದರೆ ಕೆರೆಯಲ್ಲ ಸಂಗ್ರಹವಾದ ನೀರನ್ನು ಜನರಿಗೆ ಉಪಯೋಗವಾಗಲು 
ಎರಡು ಅಥವಾ ಮೂರು ಕಡೆ ಕಟ್ಟರುವ ಕಾಲುವೆಯ ಹಾದಿ ಎನ್ನಲಾಗಿದೆ. ಉದಾಹರಣೆಗೆ 
ಸೂಳೆಕೆರೆ ಆರಂಭದಲ್ಲ ಈ ಕೆರೆಗೆ (ಸೂಳೆಕೆರೆ) ಹಲವಾರು ತೂಬುಗಳತ್ತೆಂದು ಹೇಳಲಾಗಿದೆ. 


107 


ಪ್ರಸ್ತುತ ಹಳೆಯ ತೂಬುಗಳನ್ನೆಲ್ಲಾ ಮುಚ್ಚಿ ಈಗ ಸಿದ್ದನಾಲಾ ಮತ್ತು ಬಸ್‌ನಾಲಾ ಎಂಬ 2 
ತೂಬುಗಳನ್ನು ಮಾತ್ರ ನಿರ್ಮಿಸಲಾಗಿದೆ. ಜಲಾಶಯದ ಒಳಗೆ ಕಟ್ಣರುವ ಈ ತೂಬುಗಳ 
ವಿನ್ಯಾಸ ಸೊಗಸಾಗಿದೆ. ತೂಬನ ಏರಿಯ ತಳಭಾಗದಲ್ಲ ಸುಮಾರು 4 ಅಡಿ ಸುರಂಗವನ್ನು 
ಕಲ್ಲುಗಳ೦ದ ಕಟ್ಟದೆ. ಎರಡು ತೂಬುಗಳಲ್ಲಯೂ ಅಲಂಕೃತವಾದ ಮತ್ತು ಕಿಲಾಸ್ಸಂಬಗಳವೆ, 
ಇದರ ಮೇಲೆ ಗೋಪುರವಿದೆ. ಮಂಟಪದ ನಡುವೆ ಶಿವಅಂಗವಿದೆ. ಏರಿಯಬುಂದ ಈ ಮಂಟಪಕ್ಕೆ 
ಹೋಗಲು ಉಕ್ಕಿನ ಸಾರವನ್ನು ಅಳವಡಿಸಿದೆ. ಇದಕ್ಕೆ ಉಕ್ಕಿನ ಬಾಗಿಅದೆ. ಉತ್ತರ ಮತ್ತು ದಕ್ಷಿಣ 
ದಿಕ್ಷನಲ್ಲರುವ ಈ ೭ ಕಾಲುವೆಗಳವೆ. ಜಲಾಶಯದಿಂದ ಹೊರಡುವ ಕಾಲುವೆಗಳು ಸಹ 
ಸುಭದ್ರವಾಗಿದೆ. ತೂಬನ ಮೇಲಅರುವ ಪಶಿಲಾಮಂಟಪದಲ್ಲ ನಿಂತು ನೋಡುವ ಜಲಾಶಯದ 
ನೋಟ ಚೇತೋಹಾರಿಯಾಗಿರುತ್ತದೆ.”' 


ಒಂದೊಂದು ಕೆರೆಗೂ ಒಂದು ಅಥವಾ ೭2 ತೂಬು ಇರುತ್ತಿದ್ದವು. ಕೆಲವೊಮ್ಮೆ 3 
ಇದ್ದದ್ದು ಉಂಟು. ಅವುಗಳ೦ದ ನೀರನ್ನು ಜಮೀನಿಗೆ ಜಡಲಾಯುತು. ತೂಬು ಇರುತ್ತಿದ್ದುದು 
ಸಾಮಾನ್ಯವಾಗಿ ಕೆರೆಯ ಅಂಗಳದ ಮಧ್ಯದಲ್ಲ ಆದರೆ ನೀರಾವರಿಯಾಗಬೇಕಾದ ಯಾವುದೇ 
ಭೂಮಿ ಆ ಮಟ್ಟಕ್ಕಿಂತ ಮೇಲೆ ಇದ್ದಲ್ಲಿ ಇನ್ನು ಒಂದೋ ಎರಡೋ ತೂಬುಗಳನ್ನು 
ಅದಕ್ಕನುಗುಣವಾದ ಮಟ್ಟದಲ್ಲ ಇಡಲಾಗುತ್ತಿತ್ತು. ಕೆರೆ ತೂಬು ದೊಡ್ಡದೂ. ದೃಢವೂ ಆಗಿದ್ದು 
ದುಬಾರಿಯ ಕೆಲಸವು ಆಗಿರುತ್ತಿತ್ತು. ಅದರಲ್ಲ 2 ಅಡಿ ಚದರ ಇಲ್ಲಗೆ ಅಥವಾ ಕಲ್ಪನ ತೊಟ್ಟ. 
ಮರಳು ಬಾರದಂತೆ ಒಂದು ಗಜ ಎತ್ತರವಾಗಿ ಇರುತ್ತಿತ್ತು. ಅದರ ಬಂಡೆಯನ್ನು ಕೆರೆ ನೀರಿನ 
ಮಟ್ಟಕ್ಕಿಂತ ಮೇಲಅನವರಿಗೂ ಇರುವಂಥ ಒಂದು ಉದ್ದನೆಯ ಗಳುವಿಗೆ ಜೋಡಿಸಲಾಗಿರುತ್ತಿತ್ತು. 
೨ ಅಂಗುಲ ಅರ್ಧ್ಥಗಜ ಚದರದ ಅಳತೆಯ ಎರಡು ಅಥವಾ ಲಂಬ ಕಲ್ಲು ಕಂಬಗಳು ಅದನ್ನು 
ಸ್ವಸ್ಥಾನದಲ್ಲ ಹಿಡಿದಿಟ್ಟರುತ್ತಿದ್ದವು. ಆ ಕಂಬಗಳಗೆ ತಲೆಯಲ್ಲ ಒಂದು, ನಡುವೆ ಒಂದು ಹೀಗೆ 2 
ಸಮತಲದ ಅಡ್ಡ ಕಲ್ಲುಗಳು ಇರುತ್ತಿದ್ದವು. ಬಅರಡೆಯ ಕೊಂತವೊಂದು 3 ಅಡ್ಡಕಲ್ಲುಗಲ್ಲನ 
ರಂಧಥ್ರದೊಳಗಿಂದ ಹಾದು ಹೋಗುತ್ತಿತ್ತು. ಬೇಕಾದಾಗ ಬಂಡೆಯನ್ನು ಎತ್ತಲು ಹಾಗೂ ನೀರು 
ಹರಿಯುವುದನ್ನು ನಿಯಂತ್ರಿಸಲು ಕೊಂತವನ್ನು ಒಂದು ದಪ್ಪ ಸರಪಳ ಹಾಗೂ ಗೂಟದ 
ನೆರವಿನಿಂದ ಚಲಸಲಾಗುತ್ತಿತ್ತು. ನೀರು ಹರಿಯುವುದನ್ನು ತಡೆಯಲು ಬಂಡೆಯನ್ನು 
ಕೆಕಗಿಆಸಿದಾಗ, ಅದರ ಮೇಲು ಪಾರgದ ಮೇಅರುವ ನೀರಿನ ಒತ್ತಡ ಬರಡೆಯನ್ನು ಸಾಕಷ್ಟು 
ಅಗಿಯಾಗಿ ಹಿಡಿದು ಇರಿಸುತ್ತಿತ್ತು. 


ಏರಿಯ ಹಿಂಬದಿಯಲ್ಲ ಸುಮಾರು ಅದೇ ಅಳತೆಯ ಇನ್ನೊಂದು ತೊಟ್ಟಿಯನ್ನು 
ಸಾಮಾನ್ಯವಾಗಿ ಇಲ್ಲಗೆ ಗಾರೆಗಳಂದ ಕಟ್ಟಲಾಗುತ್ತಿತ್ತು. ತೊಟ್ಟಿಯ 3 ಪಾರ್ಶಗಳಲ್ಲ 


108 


ಚೌಕಾಕಾರದ ಕಿಂಡಿಗಳದ್ದು. ಬೇಕಾದ ದಿಕ್ಷಗೆ ನೀರನ್ನು ಬಡುವಂತೆ ಅವುಗಳಗೆ ಬಾಗಿಲು 
ಇರುತ್ತಿತ್ತು. ಏರಿಯ ಅಗಲಕ್ಕೆ ಅನುಗುಣವಾಗಿ ಅದರ ಉದ್ದ ಸಾಮಾನ್ಯವಾಗಿ 10-3೦ ಅಥವಾ 
4೦ ಗಜ ನೀರು ಹಾಯುವ ಸುರಂಗದ ಸ್ಥಿತಿಯನ್ನು ಪರಿಶೀಅಸಲು ಅನುಕೂಲವಾಗುವಂತೆ 
ಸುರಂಗದ ಒಳ ಅಳತೆ ಇರುತ್ತಿತ್ತು. ಸುರಂಗದ ಒಳ ಭಾಗ ಸಾಮಾನ್ಯವಾಗಿ ಆಯಾಕಾರದ್ದು. 
6-೨ ಅಂಗುಲ ದಪ್ಪದ ಚಪ್ಪಡಿಗಳ ಗೋಡೆ ಇರುತ್ತಿತ್ತು." ಕ್ರಿ.ಶ.15ರ೭ರ ಶಾಸನದಲ್ಲ 
ತಾಲೂಕಿನಲ್ಲ ನಾಗರಕೆರೆ ಶಾಸನವು ಕೆರೆಯ ಹೂಳನ್ನು ಕಾಲಕಾಲಕ್ಷೆ ತೆಗೆಸಲು ಕಟ್ಟುಮಾಡಿ 
ಅದಕಾಗಿ ತೋಟವೊಂದ್ದು ಅರಸರು ದಾನ ಮಾಡಿದರು ಎಂದು ತಿಆಸುತ್ತದೆ.್‌” 


ಚಾಲುಕ್ಕ ವಿಕ್ರಮಾದಿತ್ಯನ ಕಾಲದ ಈ ಶಾಸನವು ಕಚ್ಚ ಪೆಗಟಿಯು ಒಂದು ಕೆರೆಯನು 
ಕಟ್ಟಿಸಿ ಅದಕ್ಷಾಗಿ ಅಂದರೆ ಅದರ ನಿರ್ವಹಣೆಗಾಗಿ ಬತ್ತುವಟ್ಟಕ್ಷಾಗಿ ಭೂಮಿಯನ್ನು ದಾನ 


ರ 


Re 


ಮಾಡುತ್ತಾನೆ. ಇದಕ್ಕೆ ಕನ್ನುಗೆರೆ ಎಂದು ಹೆಸರಿಟ್ಟು ಭೂಮಿಯಲ್ಲ ಪ್ರಸಿದ್ಧನಾದ ಅಂದರೆ ಕೆರೆಯ 
ಕೆಲಸ ಮಾಡಿದವರು ಅಂದಿನ ಕಾಲಕ್ಕೆ ಮಹಾಪುಣ್ಯವಂತರು ಎಂದು ಕರೆದುಕೊಳ್ಳುತ್ತಿದ್ದರು. 
ಅದೂ ಅಲ್ಲದೆ ಕೆರೆಗೆ ಮಾಡಿಸಿದವರೂ ಅದರ ನಿರ್ವಹಣೆಗಾಗಿ ಜತ್ತಿವಟ್ಟದ ದಾನವನ್ನು 
ಮಾಡಿರುತ್ತಿದ್ದರು. ಪುಅಗೆರೆಯಿಂದ ಬಂದ ಏಚನು ತೂಬನ್ನು ಮಾಡಿದ. ಇಲ್ಲ ಕೆಲಸಗಾರರನು 
ಬಹಳ ದೂರದಿಂದಲೂ ಕರೆಸುತ್ತಿದ್ದರು. ಏಕೆಂದರೆ ನಿಷ್ಣುರನಾಗಿರಖೇಕಿತ್ತು.”” 


1237ರ ತೂಬನ ಮೇಲೆಯೇ ಇರುವ ಹೊಯ್ತ್ದಳರ ಕಾಲದ ಶಾಸನದ ಪ್ರಕಾರ ಕೆರೆಗೆ 
ತೂಬನ್ನು ಇಟ್ಟು ಇದಕಾಗಿ ಅರಕೆರೆಯ ಅಶೇಷ ಮಹಾಜನಗಳು ಮತ್ತು ಒಂದು ಸಾವಿರ 
ಕುಟುಂಬದವನ್ನು ಒಂದು ದತ್ತಿಯನ್ನು ನೀಡುತ್ತಾರೆ.” 


ಕ್ರಿ.ಪ.1272ರಲ್ಲ ಹೊಯ್ಸಳರ ವೀರ ನರಸಿಂಹನು ಆಳುತ್ತಿರುವಾಗ ಅರೆಕೆರೆಯ ಕೆರೆಯ 
ತೂಬನ್ನು ದಂಡನಾಯಕನು ಜೀರ್ಣೋದ್ದಾರ ಮಾಡಿದ್ದನ್ನು ಶಾಸನವೊಂದು ದಾಖಅಸುತ್ತದೆ.”” 
1472, ಜನವರಿ ೭6, ಶಾಸನವು ಕೆರೆಯ ಕೆಳಭಾಗದಲ್ಲದ್ದ ೭೦೦ ಅಡಿಕೆ ಮರಗಳ ತೂಜನ 
ದಾನವನ್ನು ಹೇಳುತ್ತದೆ. ಅಂದರೆ ಕೆರೆಯ ಕೆಳಗೆ ಗದ್ದೆ ಮಾತ್ರವಲ್ಲದೆ ಅಡಿಕೆಯ ತೋಟದ 
ನಿರ್ವಹಣೆ ನಡೆಯುತ್ತಿತ್ತು ಎಂದು ಹೇಳಬಹುದು.”' ರಾಮಚಂದ್ರಪುರದ ಕೆರೆಯ ದೊಡ್ಡ 
ತೂಬನ ತೊಟ್ಟಿಯಲ್ಲಿ ಈ ಕೆರೆ ರಾಮಚಂದ್ರ ಹೆಬಾರೂವಾನ ಧರ್ಮ ಎಂದು ಕೆತ್ತಲಾಗಿದ್ದು 
ಇದರಿಂದ ಧರ್ಮಕ್ಥಾಗಿ ಕೆರೆಗಳ ತೂಬನ್ನು ಮತ್ತು ಕೆರೆಯನ್ನು ಕಟ್ಟುತ್ತಿದ್ದರು ಎಂದು 


ಸ್ಪಷ್ಟವಾಗುತ್ತಿದೆ.” 


109 


ಮೇಲ್ಪಚಾರಣೆ: ಮೇಲ್ಪಚಾರಕ ವರ್ಗ 


ಪ್ರಾಚೀನ ಕಾಲದಲ್ಲ ಹಿಂದೆ ಕೆರೆ ಹಾಗೂ ಕಾಲುವೆಗಳ ನಿರ್ವಕಣಿ ದುರಸ್ಟಿಯ 
ಜವಾಬ್ದಾರಿಯು ಗ್ರಾಮ ಸಮುದಾಯದ್ದಾಗಿತ್ತು. ನಿರ್ವಹಣಾ ಕಾರ್ಯದಲ್ಲ ತೊಡಗಿರುವವರಿಗೆ 
ಹಾಗೂ ಜವಾಬ್ದಾರಿ ಹೊಂದಿದ್ದವರಿಗೆ ವಿವಿಧ ರೂಪದ ಕೊಡುಗೆ ಹಾಗೆ ಕಂದಾಯದಲ್ಲ 
ರಿಯಾಯತಿ ನೀಡುವ ವ್ಯವಸ್ಥೆಯುದ್ದಿತು. ಭೂಮಿ ರೂಪದ ಕೊಡುಗೆಗಳನ್ನು ಈ ಉದ್ದೇಶಕ್ಷಾಗಿ 
ನೀಡಿರುವುದನ್ನು ಶಾಸನಗಳು ತಿಳಸುತ್ತದೆ. ಸ್ಥಳೀಯ ಸರ್ಕಾರಗಳು ಇಂತಹ ಕಾರ್ಯವನ್ನು 
ನಿರ್ವಹಿಸುತ್ತಿದ್ದ ಕೆಲವು ತೆರಿಗೆ ಬಾಬ್ದುಗಳನ್ನು ಉಪಯೋಗಿಸಿಕೊಳ್ಳಲು ಪ್ರಭುಗಳು ವ್ಯಕ್ತಿಗೆ 
ಅಥವಾ ಸಂಸ್ಥೆಗೆ ಅಮುವುತಿ ನೀಡಿರುವುದು. ಸ್ವಾತಂತ್ರ್ಯ ಪೂರ್ವದಲ್ಲಯೇ ಆಡಳತದಲ್ಲ 
ರಾಜನೇ ಶ್ರೇಷ್ಠ ಅಧಿಕಾರಿಯಾಗಿದ್ದು ಎಲ್ಲ ವ್ಯವಸ್ಥೆಯಂತೆ ನೀರಾವರಿ ವ್ಯವಸ್ಥೆಯೂ ಆತನ 
ಕೈಯಲ್ಲ ಇರುತ್ತಿದ್ದಾದರೂ ಮಂತ್ರಿಗಳು, ಸಂಧಿ ವಿರ್ರಹಗಳು. ಊರ ಗೌಡರೂ. ಜಲ 
ಸೂತ್ರದಾರರು, ಶ್ಯಾನುಭೋಗರು, ಸೀರ್ಗಂಡಿಗಳು ತಳಕವಾರರು, ಗ್ರಾಮಪಂಚಾಯಿತಿಯ 
ಪಂಚರು ನೀರಿನ ನಿರ್ವಹಣೆಗೆ ಪ್ರಮುಖ ಪಾತ್ರ ವಹಿಸುತ್ತಿದ್ದರು. 


ಕೆರೆಗಳನ್ನು ಕಟ್ಟುವ ಮೊದಲೇ ನೀರಿನ ಹರಿವನ್ನು ಗಮನಿಸಬೇಕು. ಅದರಿಂದ 
ಕೆಲವರಿಗೆ ಯಾವ ರೀತಿಯ ಹಾನಿಯುಂಬಾಗುತ್ತದೆ. ಅದಕ್ಷೆ ಪರಿಹಾರವೇನು? ನೀರಿನ 
ಕ್ಲಾರೀಯ/ಆಮ್ಲೀಯತೆಯುಂದಾಗಿ ಭೂಸತ್ತವು ಕಡಿಮೆಯಾದಾಗ ಅದಕ್ಕೆ ತಕ್ಕ ಪರಿಹಾರವೇನು 
ಇತ್ಯಾದಿಗಳನ್ನು ಕೆರೆ ಕಟ್ಟುವವರು ನಿರ್ಧರಿಸಿ ಪರಿಹಾರ ನೀಡಬೇಕಾಗಿತ್ತು. ಕೆರೆ ಹಾಗೂ 
ಕಾಲುವೆಗಳ ನಿರ್ವಹಣಾ ಹಾಗೂ ದುರಸ್ಲಿ ಜವಾಬ್ದಾರಿಯು ಗ್ರಾಮದ ಅಥವಾ ಸಮುದಾಯದ 
ಜವಾಬ್ದಾರಿಯಾಗಿತ್ತು. 


ಕೆರೆಗಳ ನಿರ್ಮಾಣ ಹಾಗೂ ನಿರ್ವಹಣೆಗಾಗಿ ಅನೇಕ ದತ್ತಿಗಳನ್ನು ನೀಡಲಾಗುತ್ತಿತ್ತು. 
ಹಾಗೆ ಕೆರೆಗಳ ನಿರ್ಮಾಣದ ನಂತರ ಅದರ ನಿರ್ವಹಣೆಗಾಗಿ ಮೇಲ್ಪಚಾರಣಿ ನೋಡಿಕೊಳ್ಳಲು 
ಕೆಲವರನ್ನು ನೇಮಿಸಲಾಗುತ್ತಿತ್ತು. ಕೆರೆಗಳ ನಿರ್ವಹಣಿಯಲ್ಲ ಅಂದಿನ ಗ್ರಾಮಸಭೆಗಳು ಹಾಗೂ 
ಮಹಾಜನರು ವಹಿಸಿದ ಪಾತ್ರ ಪ್ರಧಾನವಾದುದಾಗಿದೆ. ನಿರ್ವಹಣೆಗಾಗಿ ನೀಡಿದ ಭೂಮಿಯ 
ರಕ್ಷಣಾ ಜವಾಬ್ದಾರಿಯು ಗ್ರಾಮದ ಗ್ರಾಮಸಭೆ ಹಾಗೂ ಮಹಾಜನರದ್ದಾಗಿರುತ್ತಿತ್ತು. ಅವುಗಳು 
ಕೆರೆಗಣ ನಿರ್ವಹಣೆಗಾಗಿ ಗಾಡಿಗಳನ್ನು ಹೊಂದಿದ್ದು, ನಿರ್ವಹಣಿ ಕಾರ್ಯದಲ್ಲಿ 
ತೊಡಗಿರುವವರಿಗೆ ಗಾಡಿಗಳನ್ನು ಹಾಗೂ ಇತರೆ ಅವಶ್ಯ ವಸ್ತುಗಳನ್ನು ನೀಡುತ್ತಿದ್ದರು. 
ಕ್ರಿ.ಶ.13೦೦ರ ಕರ್ವನು ಕಲ್ಪನಗೆರೆಯ  ಮಹಾಜನರಿಗೆ ಕೆರೆಯ ನಿರ್ವಹಣೆಗಾಗಿ 
ಗಾಡಿಯೊಂದನ್ನು ನೀಡಿದನೆಂದೂ ಪ್ರತಿಯಾಗಿ ಅಲ್ಲನ ಗ್ರಾಮಸ್ಥರ ಗಾಡಿ.” 


110 


ದುರಸ್ತಿ ಕಾರ್ಯ 


ಮಧ್ಯಕಾಲೀನ ಕರ್ನಾಟಕದಲ್ಲ ಪ್ರಮುಖ ರಾಜ ವಂಶಗಳಾದ ಹೊಯ್ದಳರ ಕಾಲದಲ್ಲ 
೨15 ಕೆರೆಗಳ ನಿರ್ಮಾಣ ಹಾಗೂ 76 ಕೆರೆಗಳ ಜೀರ್ನೋದ್ದಾರವಾದರೆ ವಿಜಯನಗರ 
ಕಾಲದಲ್ಲ 77 ಕೆರೆಗಳು ನಿರ್ಮಾಣಗೊಂಡು 19 ಕೆರೆಗಳು ಜೀರ್ಣೋದ್ದಾರಗೊಂಡಿವೆ ಎಂದು 
ಶಾಸನಗಳು ತಿಆಸಿವೆ. 


ಶ್ರೀಮಂತರು, ವರ್ತಕರು ಹಾಗೂ ಅಧಿಕಾರಿಗಳೂ ಕೂಡ ಕೆರೆಗಳ ದುರಸ್ತಿ ಕಾರ್ಯದಲ್ಲ 
ಭಾಗವಹಿಸಿದ್ದನ್ನು ಶಾಸನಗಳು ದೃಢಪಡಿಸುತ್ತವೆ. ಮಹಾವಡ್ಡ ವ್ಯವಹಾರಿ (ಮಾಧವೀ 
ಭಟ್ದಾಚಾರ್ಯ)ಯ ಮಗ ಅಲ್ಲದೇವ (ಅಲ್ಲಾಕದೇವ) ಎಂಬಾತನು ವಿಷ್ಣು ಸಮುದದ 
ನಿರ್ವಹಣಿಗಾಗಿ 30೦ ಗದ್ಯಾಣಗಳನ್ನು ಕೊಡುಗೆ ನೀಡಿದ್ದನ್ನು ಅದರ ಬಡ್ಡಿಯಲ್ಲ ಆ ಕೆರೆಯ 
ತೂಬು ಹಾಗೂ ಕಾಲುವೆಗಳ ದುರಸ್ತಿ ಮಾಡಲಾಗುತ್ತಿತ್ತು. ಕ್ರಿ.ಶ.1484ರಲ್ತ್ಲ ಬುಕ್ಕರಾಯ 
ನಿರ್ಮಿತ ಹರಿದ್ರಾ ನದಿಯ ಜಲಾಶಯವು ಜರುಕು ಜಬಲಟ್ಹ್ದಾಗ ನಾಗಣ್ಣ ಒಡೆಯರ್‌ ಎಂಬ 
ದೇವರಾಯನ ಮಂತ್ರಿಯ ಸೇನಾನಿಯಿಂದ ಮುಂಗಡ ಹಣ ಪಡೆದು ಜಲಾಶಯವನ್ನು 
ದರಸ್ಸಿಗೊಸಿದರು. ಕ್ರಿ.ಶ. 1107ರ ದಂಡನಾಯಕ ಬಾಗಳಯ ಪೆರಿಯ ಕೆರೆಯ ದುರಸ್ತಿಗಾಗಿ 
ಪರ್ಯಾಯ ತೆರಿಗೆ ಬಾಜ್ರನಲ್ಲ ತಿಂಗಳಗೆ ಒಂದು ಗದ್ಯಾಣ ನೀಡಿದನು ಹಾಗೂ ಕ್ರಿ.ಪ.1115ರಲ್ಲ 
ಇದೇ ಕೆರೆಯ ನಿರ್ವಹಣೆಗಾಗಿ ಲೆಕ್ಕಭಟ್ಟ ದಂಡನಾಯಕನು ಗ್ರಾಮದ ಸುಂಕದ ಬಾಬ್ಲನ್ನು ದಾನ 
ನೀಡಿದನು. 


ಕೆರೆಗಳ ದುರಸ್ತಿ ಹಾಗೂ ಸಂರಕ್ಷಣೆ 


ಹಿಂದೆ ಕೆರೆಗಳ ಸಂರಕ್ಷಣೆ ಗ್ರಾಮ ಸಮುದಾಯಕ್ಕೆ ಸೇರಿತ್ತು. ಬ್ರಟಷ್‌ ಆಳ್ವಕೆಯಲ್ಲ 
ಕ್ರಿ.ಪ.1863ರಲ್ಲ ಸಂಸ್ಥಾನದಾದ್ಯಂತ ಗ್ರಾಮೀಣಾಧಿಕಾರಿಗಳಗೆ ಆಜ್ಞೆಯನ್ನು ಮಾಡಲಾಯುತು. 


ಸೇರುವವರಿಗೆ ಕೆರೆಗಳ ಸಣ್ಣಪುಟ್ಟ ದುರಸ್ತಿ ಕೆಲಸಗಳ ಬಗ್ಗೆ ಗ್ರಾಮಸ್ಥರು ತಮ್ಮ ಕರ್ತವ್ಯವನ್ನು 


ಆಟ — ೧ 


ನಿರ್ವಹಿಸಬೇಕು ಎಂದು ಆಜೆ ಮಾಡಲಾಯುತು. ಅಂಥ ದುರಸ್ಲಿ ಅಥವಾ 


Nn 


೩ 
ರಿಯಾಯುತಿಯನ್ನು ನೀಡಲಾಲಯುತು. ಕೆರೆಗಳಂದ ಪ್ರತ್ಯಕ್ಷವಾಗಿಯೋ ಅಥವಾ 


ಜೀರ್ನೋದ್ದ್ಧಾರಗಳನ್ನು ಕೈಗೊಳ್ಳುವ ವ್ಯಕ್ತಿಗಳಗೆ ಕಂದಾಯದಲ್ಲ 3೦ ವರ್ಷಗಳ ಕಾಲ 
ಪರೋಕ್ಷವಾಗಿಯೋ ಲಾಭ ಪಡೆಯುವ ಭೂ ಹಿಡುವಳದಾರರೆಲ್ಲರೂ ಕೆರೆಗಳ ಸಂರಕ್ಷಣೆಗೆ 


ಬಾದ್ಯನ್ಥ ಎನ್ನಲಾಯಿತು. ಹಿಡುವಳದಾರರ ಮೇಲೆ ಈ ಕರ್ತವ್ಯವನ್ನು ಹಳ್ಳಿಯ ಪಟೇಲನಿಗೆ 
ವಹಿಸಲಾಗಿತ್ತು. 


111 


ಕೆರೆ ರಸ್ತೆ ಮೊದಲಾದುವುಗಳ ದುರಸ್ತಿಗಾಗಿ ಮಧ್ಯ ಯುಗದಲ್ಲ ರಾಜ್ಯವು ಪ್ರಜೆಗಳ೦ದ 
'ಬಟ್ಟ' (ಊರು ಜಟ್ಟ) ಎಂಬ ಕಡ್ಡಾಯ ಸೇವೆಯನ್ನು ಪಡೆಯುತ್ತಿತ್ತು. ಹಾಗೂ ನೀರಿನ 
ನಿರ್ವಹಣಿಗಾಗಿ ನೀರು ಗಂಟ್ಲಗಳನ್ನು ನೇಮಿಸಿ ಅವರಿಗೆ ಉತ್ತನ್ನದಲ್ಲ ಕೆಲಭಾಗವನ್ನು 
ಪ್ರತಿಫಲವಾಗಿ ನೀಡಲಾಗುತ್ತಿತ್ತು.”” ಉದಾ: ಹರಿಹರ ಶಾಸನವು ತಿಆಸುವಂತೆ ಹರಿಹರ ಕ್ಷೇತ್ರದ 
ಮಹಾಜನರಿಗೂ ಹರಿಹರ ದೇವಾಲಯವನ್ನು ಒಪ್ಪಂದಪವೊಂದಾಗಿತ್ತು. ಅದರಂತೆ 'ಹರಿದ್ರಾ 
ನದಿಗೆ ನಿರ್ಮಿಸಿದ ಜಲಾಶಯದ ವಾರ್ಷಿಕ ದುರಸ್ಸಿಗೆ ದೇವಾಲಯವು */, ರಷ್ಣು ಮಹಾಜನರು 
'. ರಷ್ಣು ವೆಚ್ಚ ಮಾಡಲು ಹಾಗೂ ನೀರನ್ನು ಕೂಡ ಅದೇ ಪ್ರಮಾಣದಲ್ಲ ಹಂಚಿಕೊಳ್ಳಲು 


ಒಪ್ಪಿಕೊಳ್ಳಲಾಲಯುತು.'' 


* ಅಂಬಲ ಎಂಬ ಗ್ರಾಮವು ಕಲ್ಲೇಶ್ವರ ದೇವಸ್ಥಾನದ ಎದುರಿಗೆ ನಿಲ್ಲಸಿದ ಕಲ್ಲನ ಮೇಕೆ 
ಕಲ್ಯಾಣ ಚಾಲುಕ್ಕ ತ್ರಿಭುವನಮಲ್ಲ ಕ್ರಿ.ಶ.1೦6ರಲ್ಲ ಬರೆಸಲಾದ ಶಾಸನದ ವಿವರಣಿಯು 
ಹೀಗಿದೆ" ಸುಂಕದ ಹೆಗ್ಗಡೆಗಳಾದ ಕೇಶಿರಾಜ ಮತ್ತು ಕಾಆಮರಸರು ಅನುಕಪಲ್ಲವರಾಯ 
ದಂಡನಾಯಕನ ಆಜ್ಞೆಯ ಮೇರೆಗೆ ಹಿರಿಯ ಕೆರೆಯ ದುರಸ್ತಿಗಾಗಿ ಅಮ್ಮೆಕೆಯ 
ಮಹಾಜನರಿಗೆ ಸುಂಕದ ಆದಾಯದ ಸ್ವಲ್ಪ್ಲಭಾಗವನ್ನು ಮತ್ತು ತೆರಿಗೆ ರಹಿತವಾದ ದಾನ 
ಮಾಡಿದ್ದಲ್ಲದೆ ಅದೇ ಉದ್ದೇಶಕ್ಲಾಗಿ ಮೊದಲ ದಾನವನ್ನು ದೃಢೀಕರಿಸಿದ್ದನ್ನು ತಿಅಸುತ್ತದೆ'. 1 


* ಕ್ರಿಶ1ರ12 ಒಬ್ಬ ಪ್ರೀಯ ಶಾಂತ ಮಲ್ಲಕಾರ್ಜುನದೇವರ ದೇವಸ್ಥಾನದ ಬಾವಿಯನ್ನು 


ದುರಸ್ತಿಗೊಆಸಿ ಭೂಮಿ ದಾನ ಮಾಡಿದ್ದನ್ನು ತಿಆಸುತ್ತದೆ.” 


ಈ ಮೇಲೆ ತಿಆಸಿದ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಕೆರೆ-ಕಟ್ಟೆಗಳ ನಿರ್ಮಾಣ 
ಮತ್ತು ನಿರ್ವಹಣೆ ಪ್ರಾಚೀನ ಕಾಲದ ಕೃಷಿ ಸಂಬಂಧಿಸಿದ ಚಟುವಟಕೆಗಳನ್ನು ಆಧರಿಸಿ ಕೆರೆಗಳ 
ನಿರ್ಮಾಣ, ಉದ್ದೇಶ, ನಂಜಕೆಗಳು, ಕೆರೆಯ ನಿರ್ಮಾಣದ ಕ್ರಮ, ದಾನದತ್ತಿ ಫಲಾನುಭವಿಗಳು. 
ಹೂಳೆತ್ತುವ ನಿರ್ವಹಣಿ, ಹೂಳು ತೆಗೆಯುವುದು, ನಾಲೆ ತೂಬುಗಳ ಮೇಲ್ರಚಾರಣೆ, 
ದುರಸ್ಷಿಕಾರ್ಯ ಮತ್ತು ಸಂರಕ್ಷಣಿ ಹೀಗೆ ವಿಷಯಗಳನ್ನು ಒಂದೆಡೆ ಸೇರಿಸಿ 
ಕ್ರೋಢಿಕರಿಸಿರುವುದು ಈ ಅಧ್ಯಾಯದ ಮೌಲ್ಯವನ್ನು ಹೆಚ್ಚಿಸುತ್ತದೆ ಎಂಬುದು ಗಮನಾರ್ಹ. 


112 


ಅಡಿ ಅಪ್ಪಣಿಗಳು 


1. ಡಾ.ಎಂ.ಜಿದಾನಂದಮೂರ್ತಿ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಬೆಂಗಳೂರು. 
೨೦14, ಪಹು.ಸಂ.114. 


೨. ಟ.ವಿ. ನಾಗರಾಜು, ಕದಂಬರ ನೀರಾವರಿ ಚೌಕಟ್ಟು. ಇತಿಹಾಸ ದರ್ಶನ, ಸಂ. ೦5, 
ಬೆಂಗಳೂರು, 2೦1೦, ಪು.ಸಂ. 339-41. 


3. ಅ.ವಿ. ನಾಗರಾಜು, ಮೈಸೂರು ಸಂಸ್ಥಾನದಲ್ಲಿ ಕೆರೆಯ ನೀರಾವರಿ (ಕೋಲಾರ ಜಲ್ಲೆಯ 
ಒಂದು ಅಧ್ಯಯನ 1800೦-1೨5೦), 2೦೦8, ಪು.ಸಂ. 35-47. 


4. ಟ.ವಿ. ಕೃಷ್ಣಮೂರ್ತಿ, ರಾಷ್ಟಕೂಟ ಅಕಾಲ ವರ್ಷ ಮುಮ್ಮಡಿ ಕೃಷ್ಣನ ಕುಣಿಗಲ್‌ ಕೆರೆ 
ಶಾಸನ, ಇತಿಹಾಸ ದರ್ಶನ, ಸಂ. 1೨9, ಬೆಂಗಳೂರು. 2೦೦4, ಪು.ಸಂ. 47-5೦. 


5. ಹೆಚ್‌.ಎಸ್‌. ಉಪಷಾರಾಣಿ-ಹೋಯ್ದಳರ ಕಾಲದ ಕೆರೆ, ನೀರಾವರಿ, ಒಂದು ವಿಶ್ಲೇಷಣೆ, 
ಇತಿಹಾಸ ದರ್ಶನ, ಸಂ. 7. ಬೆಂಗಳೂರು, 19೨೨೨, ಪು.ಸಂ. ೨7-1೦1. 


6. ಜಿ.ಎಸ್‌. ದೀಕ್ಷಿತ್‌-ಕೆರೆಗಳ ಬಗ್ಗೆ ಐತಿಹಾಸಿಕ ಸಂಶೋಧನೆ, ಅವಶ್ಯಕತೆ, ಇತಿಹಾಸ ದರ್ಶನ, 
ಸಂ.-7., ಬೆಂಗಳೂರು. 19೨೨, ಪು.ಸಂ. ೨೦-೨6 


7. ಪಿ. ಹಯವದನ ರಾವ್‌-ಮೈೈಸೂರು ಣೆಜೆಟಯರ್‌. ಸಂ. ೦3. ಬೆಂಗಳೂರು. 2೦1೭. ಪು.ಸಂ. 
150-170. 


ಆ. ಜಿ.ಎಸ್‌. ದೀಕ್ಷಿತ್‌, ಕೆರೆಗಳ ಚಾರಿತ್ರಿಕ ಅಂಶಗಳು, ಕೆರೆ ಚಾರಿತ್ರಿಕ ಅಂಶಗಳು, ಕೆರೆ 
ನೀರಾವರಿ ನಿರ್ವಹಣೆ, ಚಾರಿತ್ರಿಕ ಅಧ್ಯಯನ, ಸಂ. ಡಾ.ರಾಜರಾಮ್‌ ಹೆದ್ದೆ. ಕ.ವಿ.ವಿ. 
ಹಂಪಿ, ೨2೦೦೭, ಪು.ಸಂ. 1-6 


ಲ. ಬ.ಎಲ್‌. ರೈಸ್‌. ಮೈಸೂರು ಗೆಜೆಟಯರ್‌. ಸಂ. ೨, ಲಂಡನ್‌, 189೨7, ಕೋಲಾರ ಜಲ್ಲಾ 
ಅಂಕಿ-ಅಂಶಗಳ ಪಟ್ಟ 


10. ಡಾ.ರಾಜರಾಮ್‌ ಹೆಗಡೆ-ಕೆರೆ ನೀರಾವರಿ ಚಾರಿತ್ರಿಕ ಅಧ್ಯಯನ. ಕ.ವಿ.ವಿ. ಹಂಪಿ, 20೦೦2, 
ಪು.ಸಂ. 106-128 
1. ಹೆಚ್‌.ಎಸ್‌. ಉಷಾರಾಣಿ, ಪೂರ್ಪೋಕ್ತ, 19೨೭. ಪು.ಸಂ. ೨7-1೦1 


12. ಜಿ.ಎಸ್‌. ದೀಕ್ಷಿತ್‌, ಕೆರೆಗಳ ಚಾರಿತ್ರಿಕ ಅಂಶಗಳು, ಕೆರೆ ಚಾರಿತ್ರಿಕ ಅಂಶಗಳು, ಕೆರೆ 
ನೀರಾವರಿ ನಿರ್ವಹಣೆ, ಚಾರಿತ್ರಿಕ ಅಧ್ಯಯನ, ಸಂ. ಡಾ.ರಾಜರಾಮ್‌ ಹೆದ್ದೆ. ಕನ್ನಡ 
ವಿಶ್ವವಿದ್ಯಾಲಯ, ಹಂಪಿ, 2೦೦4, ಹು.ಸಂ. 1-6. 


13. ಅದೇ, 


14. ಅದೇ, 


113 


15. ಅದೇ, 

16. ಸಿ.ಎಸ್‌.ವಾಸುದೇವನ್‌, ಹಂಪಿ ಪರಿಸರದ ಕೆರೆಗಳು. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಲಯ. 
ಹಂಪಿ, ೭2೦೦1, ಪು.ಸಂ. 5೦. 

17. ಸೌತ್‌ ಇಂಡಿಯನ್‌ ಇನ್ಹ್‌ಕ್ರಿಪ್ಪನ್ನ್‌-4. ಪು.ಸಂ. 267. 

18. ಅದೇ, 

1೨. ಸಿ.ಟಿ.ಎಂ. ಕೊಟ್ರಯ್ಯ, ಪೂರ್ವೋಕ್ತ, 19೨ರ, ಪು.ಸಂ. 27-46ರ. 

2೭೦. ಅದೇ, 

21. ಡಾ.ಲ.ನ.ಸ್ತಾಮಿ. ಕೆರೆ ಕಲ್ಲೆಗಳು. ತೊಣ್ಣೂರು. ಸಂ. ಸಿ.ಮಹದೇವ. ಪ್ರಸಾರಾಂಗ, ಕ.ವಿ.ವಿ. 
ಹಂಪಿ, ೭2೦೦೨, ಪು.ಸಂ. 12೨-14೨. 

೨೭. ಚಿದಾನಂದಮೂರ್ತಿ. ಪೂರ್ವೋಕ್ತ. ಶಿಕ್ಷಣದ ಅಧ್ಯಯನ 


2೨3. ಡಾ. ಜಿ.ಆರ್‌. ಕುಪ್ಪುಸ್ತಾಮಿ.19೨೦. ಪು.ಸಂ. 265-2೨6. 


24. ಎಸ್‌.ಗುರುರಾಜಾಚಾರ್‌, Some Aspects of Socio-Economic Life in 
Karnataka, Mysore, 1973. ಪು.ಸಂ. 181-235. 


2೮. ಠ.ಎಸ್‌.ದೀಕ್ಷಿತ್‌. ಪೂರ್ಮೋಕ್ತ, 2೦೦೭, ಪು.ಸಂ. 1-6. 

೨6. ಮಾ. ಸಕಲೇಶ, ಕೆರೆ ನಿರ್ಮಾತೃಗಳು. ಕೆರೆ ನೀರಾವರಿ ಚಾರಿತ್ರಿಕ ಅಧ್ಯಯನ, ಸಂ. 
ರಾಜರಾಮ ಹೆಗಡೆ, ಪ್ರಸಾರಾಂಗ, ಕ.ವಿ.ವಿ. ಹಂಪಿ, ೭2೦೦೭, ಮು.ಸಂ. 129೨-153. 

2೨7. ಎಸ್‌.ಐ.ಎ, IV, ಪು.ಸಂ. 267. 

೨8. ಚಿದಾನಂದಮೂರ್ತಿ, ಪೂರ್ವೋಕ್ತ, ಪು.ಸಂ. 129೨-16೦. 

೨೨. ಅದೇ, 

30. ಮಾ.ಸಕಲೇಶ, ಪೂರ್ಮೋಕ್ತ, ಪು.ಸಂ. 12೨-16೦. 

31. ಪಿ.ಎಸ್‌.ವಾಸುದೇವನ್‌-ಪೂರ್ವೋಕ್ತ, ೭೨೦೦1, ಪು.ಸಂ. 87. 

32. ಅದೇ, ಪು.ಸಂ. 88. 

33. ಸಿ.ಟಿ.ಎಂ. ಕೊಟ್ಟಯ್ಯ, ಇರಿಗೇಷನ್‌ ಸಿಸ್ಟಮ್‌ ಅಂಡರ್‌ ವಿಜಯನಗರ ಎಂಪೈರ್‌. 
ಮೈಸೂರು. 19೨5, ಪು.ಸಂ. 131. 

34. ಅದೇ, 

35. ಸಿ.ಎಸ್‌.ವಾಸುದೇವನ್‌. ಪೂರ್ಪ್ಮೋಕ್ತ, 2೦೦1, ಪು.ಸಂ. 19-28. 

36. ಕೌಟಲ್ಯನ ಅರ್ಥಶಾಸ್ತ್ರ. 


37. ಪಿ.ಎಸ್‌.ವಾಸುದೇವನ್‌, ಪೂರ್ಪ್ಮೋಕ್ತ, ೭೨೦೦1, ಪು.ಸಂ. 19-28. 


114 


38. ಅದೇ, 

39. ಸಿ.ಟ.ಎಂ. ಕೊಟ್ರಯ್ಯ, ಪೂರ್ವೋಕ್ತ, 19೨ರ, ಪು.ಸಂ. 19-28. 
4೦. ಅದೇ, ಪು.ಸಂ. 74-7ರ. 

41. ಅದೇ, 

4೦2೨. ಅದೇ, 

43. ಅದೇ, 

44. ಅದೇ, 


4ರ. ಹರಿಹರ ಶ್ರೀನಿವಾಸನ್‌-ಪ್ರಾಚೀನ ಕರ್ನಾಟಕದ ಜಲನಿರ್ವಹಣಿಯಲ್ಲ ಜನಸಾಮಾನ್ಯರ 
ಪಾತ್ರ ಕೆರೆ ನೀರಾವರಿ ಚಾರಿತ್ರಿಕ ಅಧ್ಯಯನ, ಸಂ. ರಾಜರಾಮ ಹೆಗಡೆ, ಪ್ರಸಾರಾಂಗ, 
ಕ.ವಿ.ವಿ. ಹಂಪಿ, ೭2೦೦೭, ಪು.ಸಂ. 35-48. 


46. ವಿಜಯನಗರ ಪ್ರೊದ್ರೆಸ್‌ ಆಫ್‌ ರಿಸರ್ಚ್‌, 1984-87. ಪುರಾತತ್ವ ಮತ್ತು 
ಸಂಗ್ರಹಾಲಯಗಳ ಇಲಾಖೆ, ಪು.ಸಂ. 43. 

47. ಅದೇ, ಪು.ಸಂ. ೨೮. 

48. ಎಕ. ಸಂ. 7, ಶಾ.ಸಂ. 44. 

4೨. ಎ.ಆರ್‌.ಎಸ್‌.ಐ.ಈ.. 188೨, ಪು.ಸಂ. ೭25ರಂ೦. 


5೦. ಪ್ರಭಾಕರ್‌ ರಾವ್‌, ಕೆ. ಮಧ್ಯಕಾಲೀನ ಕರ್ನಾಟಕದಲ್ತ ಕೆರೆಗಳ ನಿರ್ವಹಣೆ, ಕೆರೆ 
ನೀರಾವರಿ, ನಿರ್ವಹಣೆ, ಚಾರಿತ್ರಿಕ ಅಧ್ಯಯನ, ರಾಜರಾಮ್‌ ಹೆಗಡೆ, ಸಂ. ಕ.ವಿ.ವಿ., 
೨೦೦೦೨, ಹು. ಪಂ. ೨೦೨೦-೦೦8. 


51. ದೀಕ್ಷಿತ್‌ ಮತ್ತು ಇತರರು-ಕರ್ನಾಟಕದಲ್ಲ ಕೆರೆ ನೀರಾವರಿ, ಕನ್ನಡ ವಿಶ್ವವಿದ್ಯಾಲಯ, 
ಹಂಪಿ, 2೦೦೦, ಪು.ಸಂ. 2೨ 

ರಂ. ಪ್ರಭಾಕರ್‌ ರಾವ್‌, ಕೆ. ಪೂರ್ಮೋಕ್ತ್ಷ, ೭೨೦೦೭, ಪು.ಸಂ. 2೦೦-೦೭೦೮. 

53. ಅದೇ, 

54. ದೀಕ್ಷಿತ್‌, ಪೂರ್ಮೋಕ್ತ, ಪು.ಸಂ. 56. 

5ರ. ಅದೇ, ಪು.ಸಂ. 5. 

56. ಅದೇ, ಪು.ಸಂ. 54. 

57. ದೀಕ್ಷಿತ್‌. ಪೂರ್ನೋಕ್ತ, ಪು.ಸಂ. 54. 

58. ವಿಜಯನಗರ ಪ್ರೊದೈಸ್‌ ರಿಪೋರ್ಟ್‌, ಪೂರ್ಪೋಕ್ತ, ಪ.ಸಂ. 15ರ. 

ರಲ. ಅದೇ, ಪು.ಸಂ. 16. 


6೦. ಎ.ಕ., ಪಸಂ.7. ಮ.ಸಂ.15ರ8. 


115 


61. ಪ್ರಭಾಕರ್‌ ರಾವ್‌, ಪು.ಸಂ. 25-3.4. 

62. ಅದೇ, 

63. ಎ.ಕ, ಸಂ. 6, ಶಾ.ಸಂ. 48. ಶ್ರೀರಂಗಪಟ್ಟಣ. 

64. ಅದೇ, ಪು.ಸಂ. 48. 

65ರ. ಅದೇ, ಪು.ಸಂ. 4೦. 

66. ಅದೇ, ಪು.ಸಂ. 41. 

67. ಎ.ಕ. ಸಂ. 6, ನಾಗಮಂಗಲ, ಪು.ಸಂ. 84. 

68. ಎ.ಕ. ಸಂ. 6. ಮಳವಳ್ಳಿ. ಪು.ಸಂ. 3. 

6೨. ಪ್ರಭಾಕರ್‌ ರಾವ್‌, ಪೂರ್ಪೋಕ್ತ, ಪು.ಸಂ. 25-34. 

70೦. ಅದೇ, 

71. ಎ.ಆರ್‌.ಐ.ಈ.ಪಿ.. 19೦4, 28, ಎಸ್‌.ಐ.ಎಸ್‌. 19. ಪು.ಸಂ. ೨16. 
72. ಎ.ಆರ್‌.ಐ.ಈ.ಪಿ. 19೦3-೦4, 19೦4, 5೨, ಪು.ಸಂ. 58. 


78. ಎ.ಆರ್‌.ಐ.ಠ.ಪಿ.. 1913-14, ಸಂ. 194. 


116 


ಅಧ್ಯಾಯ-4 
ಶಾಸನೋಕ್ತ ಕೆರೆ-ಕಟ್ಟಿಗಳು 


ಶಾಸನಗಳು ಎಂದರೆ ಆಜ್ಞೆ, ವಿಶೇಷವಾಗಿ ರಾಜಾಜ್ಞೆ ಎಂದು ತಿಆಯಲಾಗುತ್ತದೆ. 
ಈಗಲೂ ಶಾಸಕ ಎಂದರೆ ಶಾಸನಗಳ ರಚನೆಗೆ ಕಾರಣನಾದವನು ಎಂದೂ ತಿಆಃಯಲಾಗಿದೆ. 
ಶಾಸನ ಶಬ್ಧದ ಮೂಲವೇ ಪಾಸ್‌ ಎಂದರೆ ಆಜ್ಞೆ, ಆಜ್ಞೆಮಾಡು ಎಂದರ್ಥ.' ಕೌೌಟಲ್ಯ ರಾಜನ 
ಆಜ್ಞೆಗಳನ್ನು ತಿಆಸುವ ಬರಹವೇ ಶಾಸನ ಎಂದು ವ್ಯಾಖ್ಯಾನಿಸಿದ್ದಾನೆ.” ಶಾಸನಗಳು ಕಳೆದು 
ಹೋದ ಕಾಲ ವಿಶೇಷವಾಗಿ ಪ್ರಾಚೀನ ಭಾರತದ ಸಮಗ್ರ ಇತಿಹಾಸ ಎಂದರೆ ರಾಜಕೀಯ, 
ಸಾಮಾಜಕ, ಆರ್ಥಿಕ, ಸಾಂಸ್ಕೃತಿಕ ಇತ್ಯಾದಿ ಎಲ್ಲವನ್ನು ಒಳಗೊಂಡ ಇತಿಹಾಸದ ರಚನೆಯಲ್ಲ 
ಗಣನೀಯ ಪಾತ್ರವಹಿಸುತ್ತದೆ. ಇವು ಸಾಮಾನ್ಯವಾಗಿ ಕಲ್ಪನ ಮೇಲಾಗಆ ಯಾವುದೇ 
ಲೋಹದ ಮೇಲ್ಕೈನ ಮೇಲಾಗಲಆ ಕೊರೆದ ಬರಹಗಳಾಗಿವೆ. ಶಾಸನಗಳು ರಾಜಾಜ್ಞೆಗಳಗಷ್ಟೆ 
ಅಲ್ಲ. ವೀರನ ಅಥವಾ ವೀರರ ಸಾವು. ಮಹಾಸತಿಯಾದ ಹೆಣ್ನು ಅಥವಾ ಅವಳ ಅನುಪಮ 
ತ್ಯಾಗ ಮತ್ತು ನಿಷ್ಠೆ ದೇವಾಲಯಗಳ ಬದಗ್ಗೆ ದಾಬಲಅಸುತ್ತದೆ. ಈ ಹಿನ್ನೆಲೆಯಲ್ಲ ಶಾಸನ 
ಎಂದರೆ, ಸುಲಭವಾಗಿ ನಪಿಸದ., ಗಟ್ಟಿಯಾದ ವಸ್ತುವಿನ ಮೇಲೆ ಕೊರೆದ ಆಯಾ ಕಾಲದ ಬರಹ 


ಎಂದು ವ್ಯಾಖ್ಯಾನಿಸಲಾಗಿದೆ. 


ಶಾಸನಗಳನ್ನು ರಾಜರುಗಳ ಅಆಸ್ಥಾನಗಳಲ್ಲ ಮೂಲ ಪ್ರತಿಯಾಗಿ ಮತ್ತು ದಾನ 
ಪಡೆದವನಿಗೆ ಒಂದು ಪ್ರತಿಯಾಗಿ ತಾಳಪತ್ರ ಅಥವಾ ಮತ್ತ್ಯಾವುದೇ ವಸ್ತುವಿನ ಮೇಲೆ ಬರೆದು 
ನೀಡುತ್ತಿದ್ದ ಪದ್ಧತಿ ಇತ್ತು ಎಂದು ತಿಆಯಲಾಗಿದೆ. ರಾಜ ಶಾಸನಗಳನ್ನು ತಾಡ(ತಾಳ)ಪತ್ರ, 
ಭೂರ್ಜಪತ್ರ, ಬಟ್ಟೆ. ಚರ್ಮ ಹಾಗೂ ಕಾಗದದ ಮೇಲೆ ಬರೆಯುಸಿ ಕೊಡಲಾಗುತಿತ್ತು ಎಂಬ 
ವಿಚಾರ ಅನಂತರದ ಕಾಲದ ಶಾಸನಗಳಂ೦ದಲೇ ತಿಆದುಬರುತ್ತದೆ. ಸಾಮಾನ್ಯವಾಗಿ 
ಇವುಗಳನ್ನು ಮಸಿಯುಂದ ಬರೆಯಿಸಿ ಅಥವಾ ಸೂಜಲಯುಂದ ಕೊರೆಯುಸಿ ಕೊಡಲಾಗುತ್ತಿತ್ತು. 
ದಾಖಲೆಯು ಒಂದು ಹಾಳೆಗಿಂತ ಹೆಚ್ಚಾಗಿದ್ದ ಸಂದರ್ಭದಲ್ಲ ಎಲ್ಲ ಹಾಳೆಗಳನ್ನು ಸೇರಿಸಿ, 
ಮಧ್ಯದಲ್ಲ ಅಥವಾ ಅಂಚಿನಲ್ಲಿ ಒಂದು ರಂಧ್ರವನ್ನು ಕೊರೆದು, ದಾರದಿಂದ ಪೋಣಿಸಿ 
ಕೊಡಲಾಗುತಿತ್ತು. ಅಲೆಗ್ದಾಂಡರನ ದಂಡಯಾತ್ರೆಯ ಕಾಲದಲ್ಲ ಭೂರ್ಜಪತ್ರಗಕ ಬಳಕೆ 
ಇತ್ತೆಂದು ತಿ೪ದಿದೆ. ಹತ್ತಿಬಲ್ಲೆಯನ್ನು ನಿರ್ದಿಷ್ಟ ಅಳತೆಗೆ ಕತ್ತರಿಸಿ ಅದಕ್ಕೆ ಅಕ್ಕಿ. ಹುಣಸೆಜೀಜ 
ಅಥವಾ ಗೋದಿ ಹಿಟ್ಟನ ಗಂಜಸವರಿ, ನಯಗೊಳಸಿ ಬರೆಯಲೆಂದೆ ವಿಶಿಷ್ಟವಾಗಿ 
ತಯಾರಿಸುತ್ತಿದ್ದ ಕಡತಗಳ ಮೇಲೂ ಲೆಕ್ಟ-ಪತ್ರಗಕ ದಾಬಲೆಯನ್ನಿಡುತ್ತಿದ್ದು ದಾನದತ್ತಿಗಳನ್ನು 


117 


ದಾಖಲಸಿ ನೀಡುತ್ತಿದ್ದ ಉದಾಹರಣೆಗಳವೆ.” ಇಂತಹ ಹತ್ತಿಯ ಬಟ್ಟೆಯ ಮೇಅನ ಕಡತಗಳನ್ನು 
ಕಾಪಾರ್ಸಿಕ ಪಟಗಳು ಎಂದು ಕರೆಯಲಾಗಿದೆ. ಬಟ್ಲೆಗಕ ಮೇಲೆ ಬರೆದ ಕ್ರಯ ಪತ್ರಗಳು 
ಕ್ರಯಚಜೀರಿಕಾ ಎನಿಸಿಕೊಳ್ಳುತ್ತಿದ್ದವು. ಇಂತಹ ಕಡತಗಳನ್ನು 14ನೇ ಶತಮಾನದಿಂದೀಚೆಗೆ 
ಹೆಚ್ಚಾಗಿ ಕಾಣಬಹುದು. ಬೌದ್ಧಸಾಹಿತ್ಯ ಕೃತಿಗಳನ್ನು ಮೊದಮೊದಲು ಹೆಚ್ಚಾಗಿ ಚರ್ಮದ ಮೇಲೆ 
ಬರೆಯಲಾಗುತ್ತಿತ್ತು. ಕಾಲ ಕಳೆದಂತೆ ಶಾಸನವನ್ನು ತಾಮ್ರಪತ್ರಗಕಲ್ಲ ಕೊರೆಯುಸಿ ರಾಜರ 
ಆಸ್ಥಾನದ ಕಡತಗಳಗೆ ಸೇರಿಸಲಾಗುತ್ತಿತ್ತು. ಮತ್ತು ವಿಷಯ ಸಾರ್ವಜನಿಕರ ಅವಗಾಹನೆಗೂ 
ಬರಲ ಎಂಬ ಉದ್ದೇಶದಿಂದ ಕಲ್ಲನ ಮೇಲೆ ಕೊರೆಸಲಾಗುತಿತ್ತು. ವಿಷಯವನ್ನು ಹೀಗೆ ಕಲ್ಲು 
ಅಥವಾ ಯಾವುದೇ ಗಟ್ಟವಸ್ತುವಿನ ಮೇಲೆ ಕೊರೆಸಿಕೊಡುತ್ತಿದ್ದುದರಿಂದ ಈ ಕೊರೆಯುವ 
ಕ್ರಿಯೆಯ ಇಂಗ್ಲೀಷ್‌ ಶಬ್ದವನ್ನು ಗ್ರಹಿಸಿ ಕ್ರಿಯಾರೂಪವಾದ ಇನ್‌ಕ್ಟೈಬ್‌ ನಾಮರೂಪವಾದ 


ಇನ್ಸ್‌ಕ್ರಿಪ್ತ್‌ನ್‌ ಅ೦ದರೆ ಶಾಸನಗಳು ಎಂದು ಸಂಭೋದಿಸಲಾಗಿದೆ. 


ಶಾಸನಗಳು ರಾಜನ ಅಜ್ಞೆಗಳಾದರಂತೂ ಅವುಗಳ ಮಹತ್ತ ಹೆಚ್ಚಾಗುತ್ತದೆ. ರಾಜನು 
ತನ್ನು ಆಜ್ಞೆಯನ್ನು ಬರಹದ ರೂಪದಲ್ಲೇ ಕಳುಹಿಸಬೇಕೆಂಬುದು ಕೌಟಲ್ಯನ ಸೂಚನೆ ಬಾಯು 
ಮಾತಿನ ಮೂಲಕ ಹೇಳ ಕಳುಹಿಸಿದ ಯಾವುದೇ ಆಜ್ಞೆ ಅಥವಾ ವಿಚಾರ ಬಾಲುಲಯುಂದ 
ಖಾಲುಗೆ ವರ್ಗಾವಣಿ ಆಗುವಾಗ ಎಂತಹ ಬದಲಾವಣಿಗೂ ಗುರಿಯಾಗಬೇಕಾಗುತ್ತದೆ. 
ಲೇಖನವಿಲ್ಲದೇ ಆಜ್ಞೆ ಮಾಡುವ ರಾಜ, ಆಜ್ಞಾಪತ್ರಗಳಲ್ಲದೆ ಅಧಿಕಾರವನ್ನು ಪ್ರಯೋಗಿಸುವ 
ಅಧಿಕಾರಿಯನ್ನು ಶುಕ್ರನೀತಿ ಸಾರವು ಚೋರರು ಎಂದೇ ಗುರುತಿಸುತ್ತಾರೆ. ಅದೇ ಶುಕ್ರನೀತಿ 
ಮತ್ತು ಆಜ್ಞೆಯ ಪ್ರಕಟಣಿಯ ದಿನಾಂಕ ಇರಬೇಕು ಮತ್ತು ರಾಜಾಜ್ಞೆಯನ್ನು ಡಂಗುರ ಹೊಡೆಸಿ 
ಜನರಿಗೆಲ್ಲಾ ತಿಆಸಬೇಕಾಗುತ್ತದೆ. ಅಲ್ಲದೇ ನಾಲ್ಲು ದಾರಿಗೂ ಬರೆಯುಸಿ ತಿಆಸಬೇಕು ಎಂದು 
ಸ್ಪಷ್ಟವಾಗಿ ತಿಆಸಿ ಯಾವುದೇ ಆಜ್ಞೆ ಅಥವಾ ಶಾಶ್ವತ ಏರ್ಪಾಡು ನಿರಂತರವಾಗಿ 
ಮುಂದುರಿಯಖೇಕಾದ ಅದು ಮುಂದಿನ ಜನತೆಗೆ ತಿಆಯಬೇಕು ಆ ಕಾರಣದಿಂದಲೂ 
ದಾಖಲೆಗಳು ಸುಲಭವಾಗಿ ನಾಶವಾಗದ, ಗಟ್ಟ ವಸ್ತುಗಳ ಮೇಲೆ ಕೊರೆಯಲ್ಲಟ್ಟರಬೇಕು ಎಂದು 
ಯಜ್ಞವಲ್ಲ ಸ್ಕೃತಿಯು ಸೂಚಿಸಿದೆ." 


ಯಾವುದೇ ಒಂದು ಘಟನೆ ಒಂದು ದಾನ, ಒಂದು ಕೆಲಸ ಮುಂದಿನ ಜನಾಂಗಕ್ಕೆ 
ದಾಖಲೆಯಾಗಿ ಉಳಯಖೇಕೆಂಬ ಕಾರಣದಿಂದ ದೀರ್ಪ್ಷಕಾಲ ಇರಬಲ್ಲ ವಸ್ತುವಿನ ಮೇಲೆ 
ಬಂಡರಿಸಿದ ಬರಹವನ್ನು ಶಾಸನ ಎಂದು ಪರಿಗಣಿಸಲಾಗಿದೆ. 


ಭಾರತದಲ್ಲ 1862ರಲ್ತ ಭಾರತೀಯ ಪುರಾತತ್ವ ಶೋಧನಾ ಇಲಾಖೆ 
ಆರಂಭವಾಲಯುತು. ಶಾಸನ ಅಧ್ಯಯನವು ಆ ಇಲಾಖೆಯ ಒಂದು ಭಾಗವಾಲುತು. ಅದರ 


118 


ಮೊದಲ ನಿರ್ದೇಶಕ ಅಲೆಗ್ವಾಂಡರ್‌ ಕನ್ನಿಂಗ್‌ಹ್ಯಾಮ್‌, ಉತ್ತರ ಭಾರತದಲ್ಲಿ ಇ.ಹುಲ್ಡ್‌, 
ಸರ್‌.ಜಾನ್‌ ಮಾರ್ಷಲ್‌, ಸರ್‌. ಮಾರ್ಟಮರ್‌ ವೀಲ್ಲ್ದರ್‌, ಬ್ಯೂಲರ್‌, ಬರ್ನೆಲ್‌ ಬರ್ಗೆಸ್‌ 
ಮುಂತಾದವರು ದಕ್ಷಿಣ ಭಾರತದ ಮೆಡೋಸ್‌ ಟೇಲರ್‌, ಕರ್ನಲ್‌ ಮೆಕೆ೦ಜ, ಬುಕನನ್‌, 
ಸರ್‌.ವಾಲ್ದರ್‌ ಎಆಯಬ್‌, ಜೆ.ಎಫ್‌.ಪ್ಲೀಟ್‌, ಬ.ಎಲ್‌.ರೈಸ್‌, ಆರ್‌.ನರಸಿಂಹಚಾರ್‌, 
ಆರ್‌.ಶಾಮಶಾಸ್ತ್ರೀ, ಎಂ.ಎಚ್‌ .ಕೃಷ್ಣ ಮುಂತಾದ ವಿದ್ಧಾಂಸರು ಸ್ಪಾತಂತ್ಯಹೂರ್ವ ಭಾರತದಲ್ಲ 
ಶಾಸನಾಧ್ಯಯನವನ್ನು ಸಮರ್ಥವಾಗಿ ಮುನ್ನಡೆಸಿದರು. ಈ ಎಲ್ಲಾ ವಿದ್ವಾಂಸರ ಅಧ್ಯಯನದ 
ಫಲವನ್ನು ಜರ್ನಲ್‌ ಆಫ್‌ ದಿ ಬಾಂಬೆ ಬ್ರಾಂಚ್‌ ಆಫ್‌ ದಿ ರಾಯಲ್‌ ಏಷ್ಯಾಟಕ್‌ ಸೊಸ್ಯೆಟ. 
ಜರ್ನಲ್‌ ಆಫ್‌ ದಿ ಏಷ್ಯಾಟಕ್‌ ಸೊಸ್ಯೈಟ ಆಫ್‌ ಬೆಂಗಾಲ್‌, ಏಷ್ಯಾಟಕ್‌ ರಿಸರ್ಚಸ್‌, 
ಇಂಡಿಯನ್‌ ಆಂಟಕ್ತೆರಿ. ಎಪಿಗ್ರಾಫಿಯ ಇಂಡಿಕಾ. ಕಾರ್ಪಸ್‌ ಇನ್ಸ್‌ಕ್ರಿಪ್ಪನ್‌ ಇನ್‌ ಇಂಡಿಕೇರಂ, 
ಸೌತ್‌ ಇಂಡಿಯನ್‌ ಇನ್ಲ್‌ಕ್ರಿಪ್ಸನ್ದ್‌, ಎಪಿಗ್ರಾಫಿಯಾ ಕರ್ನಾಟಕ ಇತ್ಯಾದಿ ಸಂಪುಟಗಳಲ್ಲ 


ಕಾಣಬಹುದು. ಎಪಿಗ್ರಾಫಿಕಲ್‌ ಸೊಸ್ಯೆಟ ಆಫ್‌ ಇಂಡಿಯಾ ಹಾಗೂ ಕರ್ನಾಟಕ ಇತಿಹಾಸ 


ಅಕಾಡೆಮಿ ಹೊರ ತರುತ್ತಿರುವ ಪ್ರಕಟಣೆಗಕಲ್ಪ ಇತ್ತೀಚಿನ ಅನ್ಹೇಷಣೆಯನ್ನು ಗಮನಿಸಬಹುದು.” 


ಮಂಗಳ ಶ್ಲೋಕ ಅಥವಾ ದೇವತಾ ಸ್ತುತಿ ಸಾಮಾನ್ಯವಾಗಿ ದಾನ ನೀಡಿದವನ ಮತ 
ಧರ್ಮವನ್ನು ಅವಲಂಜಸುತ್ತಿದ್ದವು. ಶೈವ ಶಾಸನಗಳಂದಲೇ ಹೆಚ್ಚಾಗಿ "ನಮಸ್ಸುಂಗಶಿರಶ್ಲುಂಜ 
ಚಂದ ಚಾಮರ ಚಾರವೇ ತೇಲೋಕ್ಯನಗರಾರಂಭಮೂಲಸ್ಪಂಭಾಯ ಶಂಭವೇ' ಎಂಬ ಶ್ಲೋಕ 
ಇರುತ್ತದೆ. ಇದು ಬಾಣಕವಿಯೂ ಹರ್ಷಚರಿತದಲ್ಲ ಶಿವನನ್ನು ಸ್ತುತಿಸಿರುವ ಶ್ಲೋಕ. ಬಹುತೇಕ 
ಶೈವ ಶಾಸನಗಳಲ್ಲ ಈ ಶ್ಲೋಕವೇ ಇರುತ್ತದೆ. ವಿಷ್ಣುಪರ ಸ್ನುತಿಯಾದರೆ 'ಜಯತ್ಯಾ 
ವಿಷ್ಯ್ಯತಂವಿಷ್ಠೋರ್ವಾರಾಹಂಕ್ಷೋಭತಾರ್ಣವಂದಕ್ಷಿರೋತ್ಥತ ದಂಷ್ಞಾಗವಿಶ್ವಾಂತ ಭವನಂ 
ವಪು:' ಎಂಬ ಶ್ಲೋಕ ಇರುತ್ತದೆ. 'ಶ್ರೀಮತ್ತರಮಗಂಜಭೀರ ಸ್ಯಾದ್ದಾದಾಮೋಘ ಲಾಂಛನಂ 
ಜೀಯಾತ್‌ ತೈೇಲೋಕನಾಧಸ್ಯಶಾಸನಂ೦ ಜನಶಾಸನಂ' ಎಂಬ ಶ್ಲೋಕ ಜನಪರ 
ಶಾಸನಗಳಲ್ಪರುತ್ತದೆ. ಇದು 10ನೆಯ ಶತಮಾನದ ಅನಂತರ ಕಾಣಿಸಿಕೊಳ್ಳುವ ಜನಸ್ತುತಿ 
ಹೊಯ್ದಳರ ಕೆಲವು ಶಾಸನಗಳಲ್ಲ ಶ್ರೀಮತ್ಯೇಲೋಕ್ಯಪೂಜ್ಯಯ ಸರ್ವಕರ್ಮ ಸುನಾಕ್ಷೀಕೀ 
ಫಲದಾಯ ನಮೋ ನಿತ್ಯಂ ಕೇಶವಾಯ ಶಿವಾಯಚ” ಎಂಬ ಹರಿಹರ ಪರ ಶ್ಲೋಕಗಳೂ 
ಕಂಡು ಬರುತ್ತವೆನ ಗಂಗರ ತಾಮ್ರ ಶಾಸನಗಳ ಆರಂಭದ 'ಜತಂಭಗತವತಾಗತ 
ವ್ಯೋಮಾವಬಾಸನ ಭಾಸ್ಥರಸ್ಯ' ಎ೦ಬ ಜನಸ್ಸುತಿ ಇರುತ್ತದೆ. 


ಭೂಮಿ. ಕೃಷಿ ಮತ್ತು ನೀರಾವರಿಗೆ ಸಂಬಂಧಿಸಿದ ಅನೇಕ ವಿಷಯಗಳು ಸಂಸ್ಕೃತ 
ಶಾಸನಗಳಲ್ಲ ಕಂಡು ಬರುತ್ತದೆ. ಗುಪ್ತರ ಕಾಲದಲ್ಲ ಅಗ್ರಹಾರ ಮತ್ತು ಬ್ರಹ್ಮದೇಯಗಳ 


119 


ರೂಪದಲ್ಲ ಕೊಡಲಾದ ಭೂಮಿದಾನ ಶಾಸನಗಳಲ್ಪ ವಿಧಿಸಲಾದ ನಿಬಂಧನೆಗಳ ಹಿನ್ನಲೆಯಲ್ಲ 
ಭೂಮಿಯಲ್ಲವೂ ರಾಜನಿಗೆ ಸೇರಿತ್ತೆಂದು ತಿಆಯುತ್ತದೆ. ಭೂಮಿದಾನ ಮಾಡಲೆಕಸುವ 
ಸಾಮಾನ್ಯ ಜನರು ಸರಕಾರಕ್ಕೆ ಸೂಕ್ತ ಮೊತ್ತವನ್ನು ಸಲ್ಲನಿ ಭೂಮಿಯನ್ನು ಪಡೆದು 
ದಾನಮಾಡಬೇಕಾಗುತ್ತಿತ್ತು ಈ ರೀತಿ ಬ್ರಾಹ್ಮಣರಿಗೆ ಕೊಟ್ಟ ಭೂಮಿ ಅವರ 
ಜೀವನೋಪಾಯಕ್ನಾಗಿ ಒಂದು ಸಾಧನವಾಗುತ್ತಿತ್ತೆ ವಿನಾ ಅವರ ಪ್ರತ್ತಾಗುತ್ತಿರಅಲ್ಲ. ಆದರೆ 
ಮೈೈತ್ತಕರ ಕಾಲದ ದಾನ ಶಾಸನಗಳಂದ ರಾಜನಂತೆಯೇ ಬ್ರಾಹ್ಮಣರು ಮತ್ತು ಇತರರು 
ಭೂಮಿಯ ನ್ಯಾಯವನ್ನು ಹೊಂದಬಹುದಾಗಿತ್ತೆಂದೂ ತಮ್ಮ ಭೂಮಿಯನ್ನು ಸ್ವಚ್ಛೆಯಂತೆ 
ಬೇರೆಯವರಿಗೆ ಹಸ್ತಾಂತರಿಸಬಹುದಾಗಿ ತಿಆದುಬರುತ್ತದೆ. ಭೂದಾನ ಶಾಸನಗಳನ್ನು ಗುರುತಿಸಿ 
ನಿರ್ದೇಶಿಸಲಾಗಿರುತ್ತದೆ. ಶಾಸನಗಳ ಬಹುಭಾಗದಲ್ಲ ಈ ಸೀಮೆಗಳ ವರ್ಣನೆ ಇರುವುದುಂಟು. 


ನೀರಾವರಿ ವ್ಯವಸ್ಥೆಯು ಕೃಷಿ ಉದ್ಯೋಗಕ್ಕೆ ಅತ್ಯವಶ್ಯಕವಾಗಿದ್ದು ಪ್ರಾಚೀನ ಭಾರತದಲ್ಲಿ 
ಆಳರಸರು. ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಈ ವಿಷಯದಲ್ಲ ಹೆಚ್ಚನ 
ಆಸಕ್ತಿವಹಿಸುತ್ತಿದ್ದರೆಂಬುದು ಶಾಸನಗಳಂದ ತಿಆದುಬಂದಿದೆ. ರುದದಾಮನ ಜುನಾಗಡದ 
ಶಾಸನ ' ಮತ್ತು ಅದೇ ಸ್ಥಳದಲ್ಲರುವ ಸ್ಥಂದಗುಪ್ತನ ಶಾಸನಗಳಲ್ಲ ಸುದರ್ಶನ ತಬಟಾಕವೆಂಬ 
ವಿಶಾಲವಾದ  ಕೆರೆಯೊಂದರ ವೃತ್ತಂತಾವಿದ್ದು ಮೌರ್ಯ ಸಾಮ್ರಾಟ ಚಂದ್ರಗುಪ್ತನ 
ಕಾಲದಿಂದಲೂ ನೀರಾವರಿಗೆ ಹೆಚ್ಚನ ಪ್ರಾಶಸ್ತ್ಯ ನೀಡಿದ್ದು ವೈಶ್ಯ ಪುಷ್ಯಗುಪ್ಪನೆಂಬುವನಿಂದ ಈ 
ಜಲಾಶಯ  ನಿರ್ಮಿತವಾಯುತು ಅನಂತರ ಅಶೋಕನ ಸಲಹೆಯ ಮೇರೆಗೆ ಇದಕ್ಕೆ 
ಕಾಲುವೆಗಳನ್ನು ಒದಗಿಸಲಾಯುತು. ಮುಂದೆ ಕ್ರಿ.ಶ.15೦ರಲ ಭಾರೀ ಮಳೆಯುಂದಾಗಿ ಈ 
ಜಲಾಶಯದ ಗೋಡೆಗಕಲ್ಲ ದೊಡ್ಡ ಪ್ರಮಾಣದ ಜರುಕುಗಳುಂಬಾಗಿ ನೀರು ಸೋರಿಹೋಗಿ 
ಹೆಚ್ಚನ ಹಾನಿಯುಂಬಾಯುತು. ಇದನ್ನು ಕಂಡ ಜನರೆಲ್ಲಾ ದುಃಖ ಗೋ೪ಟ್ಟರು. ಆಗ ಅರಸನಾದ 


a 
ಕಾರ್ಯವನ್ನು ಪೂರ್ಣಗೊಳಸಿ ಜನಹಿತವನ್ನು ಸಾಧಿಸಿದ. ಕಾಲಾನುಕ್ರಮದಲ್ಲ 455-56 ರಲ್ತ 


ರುದ್ರದಾಮನ್‌ ಸ್ವಂತ ಕೋಶದಿಂದ ಅಪಾರ ದಾನವನ್ನು ವ್ಯಹಿಸಿ ಜಲಾಶಯದ ದುರಸ್ಥಿ 


ಹೆಚ್ಚನ ಮಳೆಯಿಂದಾಗಿ ಮತ್ತೊಮ್ಮೆ ಈ ಜಲಾಶಯದ ಒಡ್ಡುಗಳನ್ನು ಸರಿಪಡಿಸಿದ. ಎರಡು 
ತಿಂಗಳುಗಳ ಅವಧಿಯಲ್ಲ ಕೆರೆಯ ದುರಸ್ಲಿ ಕಾರ್ಯವನ್ನು ಪೂರೈಸಿ ಜನರ ಆತಂಕವನ್ನು 
ನಿವಾರಿಸಿದ. ಮೈತ್ತಿಕರ ಶಾಸನಗಕಲ್ಲ ನೀರಾವರಿಗಾಗಿ ಬಾವಿಗಕ ನಿರ್ಮಾಣದ ಹೆಚ್ಚನ 
ಉಲ್ಲೇಖಗಳವೆ. ಇವರ ದಾನ ಶಾಸನಗಳಲ್ಲ ನೀರಾವರಿ ಬಾವಿ (ವಾಪಿ) ಗಳ ಉಲ್ಲೇಖ ತಪ್ಪದೇ 
ಬರುತ್ತದೆ. ಪಾದಾವರ್ತವೆಂಬ ಅಳತೆಯಲ್ಲ ಬಾವಿಗಳ ವಿಸ್ತಾರವನ್ನು ಸೂಚಿಸಲಾಗಿದೆ. ಬಜ್ಞೂರಿ- 
ವಾಪೀ, ಸೆರಿದ್ರಹ-ವಾಪೀ, ರಾಜಕೀಯ-ವಾಪೀ ಎಂಬ ಬಾವಿಗಳ ಹೆಸರುಗಳಲ್ಲದೇ ಮಲ್ಲ- 


ತಡಾಗವೆಂಬ ಕೆರೆಯ ಹೆಸರನ್ನು ನಮೂದಿಸಲಾಗಿದೆ.” 


120 


ಅಂಧಂ ಜಲಂ ಚಾಹುಃ 
ಪ್ರಣೀತವ್ಯ ವಿಚಕ್ಷಣ್ಯಃ ॥" 


'ಜಲಶಕ್ತಿಗೆ ಕಣ್ಣಿಲ್ಲ. ಅದನ್ನು ವಿಚಕ್ಷಣೆಬಂದ ಬಳನಿಕೊಂಡವನು ಜಾಣ.' ಈ ಸೂಕ್ತಿಯನ್ನು 
ವ್ಯಾಸಮಹರ್ಷಿ ಮಹಾಭಾರತದಲ ಭೀಷ್ಕರ ಮೂಲಕ ಹೇಳಸಿದ್ದಾರೆ. ಹೇಆ ಕೇಳ 
ಗಂಗಾಮಾತೆಗೆ ಹುಟ್ಟದ ಎಂಟನೆಯ ಮಗನೇ ದೇವವ್ರತ ಅಥವಾ ಭೀಷ್ಕ. ರಾಜನೀತಿಯ 
ಜತೆಗೆ, ಆರ್ಥಿಕವಾಗಿ, ಸಾಮಾಜಕವಾಗಿ ಜಲವನ್ನು ಬಳಸಿಕೊಳ್ಳುವ ವಿಧಾನಕ್ಕೆ ಭೀಷ್ಕನೇ 
ಮಾದರಿ. ಚಿಕ್ಷ-ಚಿಕ್ಷ ಉರುಳು ಅಣಿಕಟ್ಟುಗಳಗೆ ಪ್ರಾಧಾನ್ಯತೆ ನೀಡಿದ್ದಾನೆ. “ಅಂತೆಯೇ 


10 


ಜೀವಂಜೀವನಾಧಾರಂ”'” ಎಂಬ ಸಂಸ್ಕೃತಿ ಸೂಕ್ತಿ ಇದೆ. ಸಂಸ್ಥೃತದಲ್ಲ ಜೀವನ ಎಂಬ ಪದಕ್ಷೆ 
"ನೀರು' ಎಂಬ ಅರ್ಥವಿದೆ." ನೀರಿಲ್ಲದೆ ಜೀವನವಿಲ್ಲ. ನೀರು ಪಶು. ಪಕ್ಷಿ. ಪ್ರಾಣಿ, ಸಸ್ಯ ಹೀಗೆ 
ಸಕಲ ಜೀವರಾಶಿಗಳಗೆಲ್ಲ ಆಶ್ರಯಧಾತು. "ಯಾವುದನ್ನು ಯಾರೂ ನಿಂದಿಸಬಾರದು?” ಎಂಬ 
ಯಕ್ಷಪಶ್ನೆಗೆ "ಜಲವನ್ನು ಯಾರೂ ನಿಂದಿಸಬಾರದು” ಎಂದು ಧರ್ಮರಾಯ ಉತ್ತರವನ್ನು 
ಕೊಡುತ್ತಾನೆ. ಇಂಥ ಅತ್ಯಮೂಲ್ಯ ಜೀವಜಲವನ್ನು ಮಾನವ ತಾನು ವಾಸಕ್ಷಾಗಿ ನೆಲೆನಿಂತ 
ಕ್ಷಣದಿಂದ ಮಳೆಯ, ಹೊಳೆಯ ನೀರನ್ನು ಬಳಸಿಕೊಳ್ಳುವ ಚಿಂತನೆ ಮಾಡಿದ್ದಾನೆ. ಮತ್ತು 
ಅದನ್ನು ಸಂದಗ್ರಹಿಸಿಟ್ಟುಕೊಳ್ಳುವ ಪ್ರಯತ್ನ ಮಾಡಿದ್ದಾನೆ. ಈ ನಿಟ್ಟನಲ್ಲ ಮುಂದುವರೆದು. ತನ್ನ 
ಅಗತ್ಯಕ್ಕೆ ತಕ್ಕಂತೆ ಕೆರೆ, ಕಲ್ಲೆ, ಕಾಲುವೆ, ಕುಂಟೆಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಮುಂದೆ ಒಂದು 
ನಾಡಿನ ಸರ್ವತೋಮುಖ ಅಬವೃದ್ಧಿಯು ಆ ಪ್ರದೇಶದ ನೀರಾವರಿ ಸ್ಥಿತಿ-ಗತಿಯ ಮೇಲೆ 
ನಿಲ್ಲುವಂತಾಲುತು. ನದಿಗಳು ದೇಶದ ಸಾಂಸ್ಕೃತಿಕ, ಆಧ್ಯಾ ತ್ಕಿಕ, ಐತಿಹಾಸಿಕ ಮೌಲ್ಯಗಳನ್ನು 
ಹೇಗೆ ಪ್ರತಿಬಂಜಸುತ್ತವೆಯೋ ಅಂತೆಯೇ ಕೆರೆಕಲ್ಟೆಗಳು ಪ್ರಾದೇಶಿಕವಾಗಿ ಆಯಾ ಪ್ರದೇಶದ 
ಮೌಲ್ಯಗಳನ್ನು ಪ್ರತಿಬಂಜಸುತ್ತವೆ. ಕೆರೆಗಳ ನಿರ್ಮಾಣದಿಂದಾಗಿ ಮಾನವ ನದಿ ದಂಡೆಯನ್ನೆ 
ವಾಸಕ್ಲಾಗಿ ಅವಲಜಸಬೇಕಾದ ಅವಶ್ಯಕತೆಯನ್ನು ಮೀರಿ ತನ್ನ ಜೀವನದ ಪ್ರಗತಿಗೆ 
ಅನುಕೂಲವಾಗುವಂತಹ ಸ್ಥಳಗಳಗೆ ವಲಸೆ ಹೋಗಬಲ್ಲವನಾದ. 


ಪುರಾಣದಲ್ಲ ವಿಷ್ಣುವಿನ ದಶಾವತಾರಗಕಲ್ಲ ಐದನೆಯದಾದ ವಾಮನಮೂರ್ತಿಯು 
ದೇವತೆಗಳಗೆ ಭಯವನ್ನುಂಟುಮಾಡುತ್ತಿದ್ದ ಬಲಚಕ್ರವರ್ತಿ ಯಜ್ಞಮಂಟಪಕ್ಕೆ ಬಂದು ಆತನಿಂದ 
ಮೂರು ಹೆಚ್ಚೆ ಇಡುವ ಸ್ಥಳವನ್ನು ದಾನವಾಗಿ ಪಡೆದು ತ್ರಿವಿಕ್ರಮನಾಗಿ ಬೆಳೆದು ಬಅಯನ್ನು 
ರಸಾತಲಕ್ಷಟ್ಟದನು. ತ್ರಿವಿಕ್ರಮನು ಅರ್ಥಾತ್‌ ವಿಷ್ಣುವು ಮೂರು ಅಡಿ ಹೆಜ್ಜೆಗೆ ಭೂಮಿಯನ್ನು 
ಅಳೆಯುವಾಗ ಅವನ ಎಡಗಾಲಅನ ಹೆಲ್ಚರಳನ ಉಗುರಿನ ತುದಿ ಬಹ್ಮಲೋಕಕ್ಕೆ ತಾಗಿ ಅಲ್ಲ ಬ್ರಹ್ಮ 
ತನ್ನ ಕಮಂಡಲದಿಂದ ವಿಷ್ಣುವಿನ ಪಾದವನ್ನು ತೊಳೆದನಂತೆ. ಆ ವಿಷ್ಣುವಿನ ಪಾದೋದಕವೇ 


121 


ಗಂಗೆ ಎಂಬುದಾಗಿದೆ.” ಮತ್ತೊಂದು ಸಂಗತಿಯ ಪ್ರಕಾರ ಬ್ರಹ್ಮಾಂಡ ಕಲಾಹದ ತುದಿಗೆ 
ವಿಷ್ಣುವಿನ ಹೆಬ್ಬೆರಳು ತಾಗಿ ಗಂಗೆಯೇ ಹಸೋರಹತ್ತಗೊಡಗಿತು. ಈ ಪುರಾಣ ರೂಪಕ ಸ್ವಾರಸ್ಯ 
ಶಿಲ್ಪಗಳನ್ನು ಹಲವು ಪ್ರಾಚೀನ ದೇವಾಲಯಗಳಕಲ್ಲ ಕೆತ್ತನೆ ಮಾಡಲಾಗಿದೆ. ಪದ್ಯಪುರಾಣದಲ್ಲ 
ಸರೋವರ, ಕೆರೆ. ತಬಾಕಗಳದ್ದೇ ಒಂದು ಪ್ರತ್ಯೇಕ ಅಧ್ಯಾಯವಿದೆ.” 


ಇನ್ನು ಶಿವನಿಗೆ ಕಪರ್ದಿ ಎಂಬ ಹೆಸರಿದೆ. ಕಪರ್ದ ಉಳ್ಳವನೇ ಕಪದ್ದಿ. 
ಕಪರ್ದ-ಜಟಿ-ಕ=-ನೀರು. ತನ್ನ ಮೇಲೆ ಬದ್ಧ ಗಂಗೆಯ ನೀರನ್ನು ಜಟಿಯು ಕುಡಿದುದರಿಂದ 
ಜಟಿಗೆ ಕಪರ್ದ ಎಂದಾಗಿ ಶಿವನಿಗೆ ಕಪರ್ದಿ ಎಂಬ ಹೆಸರಾಯುತು. ಸಗರನ ಸಹಪ್ರ ಮಕ್ಷಕ 
ಸದ್ದತಿಗಾಗಿ ಭಗೀರಥನ ಪ್ರಾರ್ಥನೆಯ ಫಲವಾಗಿ ತನ್ನಲ್ಲಿ ಅಡಗಿಹೋದ ಗಂಗೆಗೆ ಹೊರಗೆ 
ಹೋಗಲು ಶಕ್ತಿ ಕೊಟ್ಪದ್ದರಿಂದ ಈ ಜಟಿಯು ರುದ್ಧ (ಗುಂಬಜದ) ಪೆನಿಸಿತು. ಭಗೀರಥನು 
ಗಂಗೆಯನ್ನು ಭೂಮಿಗೆ ತಂದುದರಿಂದ ಆಕೆಗೆ ಭಗೀರಥಿ ಎಂಬ ಹೆಸರಾಲುತು. ಆಕೆ 
ಪಾತಾಳಲೋಕಾಭಿಮುಖವಾಗಿ ಹರಿಯುತ್ತಿದ್ದಂತೆ ಜಹ್ನು ಮುನಿಯ ಆಶ್ರಮವು ಅಡ್ಡಬರಲು 
ಗಂಗೆಯು ಆಶ್ರಮವನ್ನೇ ತೇಅಸಿಕೊಂಡು ಹೋದಳು. ಇದರಿಂದ ಕುಪಿತಗೊಂಡ ಜಹ್ನು 
ಮುನಿಯು ತನ್ನ ತಪಶ್ವಕ್ಷಿಬುಂದ ಗಂಗೆಯನ್ನು ಸಂಪೂರ್ಣ ಹೀರಿಬಟ್ಟನು. ನಂತರದಲ್ಲ 
ಭಗೀರಥನು ತನ್ನ ಪೂರ್ನಿಕರ ವೃತ್ತಾಂತವನ್ನು ಹೇಆ ಸಗರನ ಮಕ್ಕಳ ಸದ್ದತಿಗಾಗಿ ಜಹ್ನು 
ಮುನಿಯನ್ನು ಪ್ರಾರ್ಥಿಸಲು ಅವನು ಸಂತುಷ್ಟನಾಗಿ ಮುಂಗಿದ ಗಂಗೆಯನ್ನು ತನ್ನು ಕಿವಿಯಿಂದ 
ಹೊರಗೆ ಜಬಟ್ಟದ್ದರಿಂದ ಗಂಗೆಗೆ ಜಾಹ್ನವಿ ಎಂಬ ಹೆಸರೂ ಪ್ರಾಪ್ರವಾಯಿತು. ಪುರಾಣಕ್ಷೆ 


ಸಂಬಂಧಪಟ್ಟಂತೆ ಗಂಗೆಗೆ ಎಣೆಯಿಲ್ಲದ ಕಥೆಗಳವೆ.* 


ಗಂಗೆ ಹುಟ್ಟುವ ಗಂಗೋತ್ರಿಯು ಭಾಗೀರಥಿಯ ಬಲದಂಡೆಯ ಮೇಲದೆ. ಭಗೀರಥನು 
ಶಿವನನ್ನು ಕುರಿತು ಧ್ಯಾನ ಮಾಡಿದ ಕಲ್ಲುಬಂಡೆಯ ಮೇಲೆ ಗಂಗಾ ಮಂದಿರವಿದೆ. ಒಟ್ದಾರೆ 
ಗಂಗಾವತರಣವು ಮನುಷ್ಯ ಯತ್ನದ ದೊಡ್ಡ ವಿಜಯ ಎನ್ನಲಾಗುತ್ತದೆ. ಹಿಮಾಲಯದಿಂದ 
ಉತ್ತರಕ್ಕೆ ಹಿಯುತ್ತಿದ್ದ ಗಂಗೆಯನ್ನು ಭರತ ಭೂಮಿಗೆ ತರಲು ಬೆಟ್ಟಗಳನ್ನು ಕಡಿದು ಮಾರ್ಗ 
ಮಾಡಿದ ಅಂಶ ಹೊರಬೀಳುತ್ತದೆ. 


ಗಂಗೆಯು ಹರಿದು ಬರುವಲ್ಲಿಲ್ಲಾ ಲಕ್ಷ್ಯವಿಟ್ಟು ನೋಡಿದರೆ ಅನೇಕ ಕಡೆ ಪರ್ವತವನ್ನು 
ಒಡೆದು ದಾರಿ ಮಾಡಿಕೊಟ್ಟದ್ದು ಸಷ್ಟವಾಗಿ ಕಂಡುಬರುತ್ತದೆ. ಭಗೀರಥನ ಯಶಸ್ಸನ್ನು ತಿಆದ 
ಜಹ್ನುರಾಜನು ಹಿಮಾಲಯದ ಬೇರೊಂದು ಪವಾಹವನ್ನು ಭಾಗೀರಥಿಗೆ ಜೋಡಿಸಿದನು. 
ಅಂದಿನಿಂದ ಭಾಗೀರಥಿಯು ಜಾಹ್ನವಿ ಎನಿಸಿದಳು. ಮುಂದೆ ಅನೇಕ ಯಷಿಮುನಿಗಳು ಪ್ರಯತ್ನ 
ಮಾಡಿ ಚಕ್ಕ, ದೊಡ್ಡ ಪ್ರವಾಹಗಳನ್ನು ಗಂಗೆಗೆ ಕೂಡಿಸಿ ಅದನ್ನು ಅಮರನದಿ ಎನ್ನಿಸಿದರು. 


122 


ಗಂಗೆಯು ಗಂಗಾ, ಯಮುನಾ, ಸರಪ್ತತಿ. ರಥನ್ಥೆ, ಸರಯು, ಗೋಮತಿ, ಗಂಡಕಿ ಎಂಬ ಏಳು 
ಶಾಖೆಗಳಾಗಿ ಸಮುದ್ರ ಸಂಗಮವಾಗುತ್ತದೆ.ನ ಗಂಗಾನದಿಯ ದಡದಲ್ಲೇ ಖುಷಿಕೇಶ, ಹರಿದ್ವಾರ. 
ಪ್ರಯಾಗ, ಕಾಶಿ ಮುಂತಾದ ಕ್ಷೇತ್ರಗಳವೆ. ಕಾಶಿಯೊಂದರಲ್ಲೇ ಗಂಗಾನದಿಗೆ ಮುನ್ನೂರ 
ಅರವತ್ತ ಘಟ್ಟಗಳವೆ. ಬಹ್ಮಪುತ್ತ. ನರ್ಮದಾ, ಸಿಂಧೂ ನದಿಗಳು ಹಿಮಾಲಯದಲ್ಲಯೇ 
ಹುಟ್ಟುತ್ತವೆ.” ಒಟ್ದಾರೆ ಗಂಗೆಗೆ ಹಮಾಲಯವೇ ಹಿನ್ನೆಲೆ. ಹಿಮಾಲಯವು ಅಸ್ಹಾ೦ ರಾಜ್ಯದ 
ಉಶಾಯ್‌ ಎಂಬ ಬೆಟ್ಟದಿಂದ ಪಶ್ಲಿಮದಲ್ಲ ಹಿಂದೂಕುಶ್‌ ಪರ್ವತದವರೆಗೆ ಸುಮಾರು 15೦೦ 
ಮೈೈಅಯಷ್ಟು ವಿಸ್ತಾರವನ್ನು ಹೊಂದಿದೆ. ಅದರಲ್ಲನ ಒಂದು ಶಿಖರವಾದ ಕೈಲಾಸದ ಮೇಲೆ 
ಶಿವನೇ ನೆಲೆಸಿದ್ದಾನೆಂದು ಭಾರತೀಯರ ನಂಬಕೆ ಅಥವಾ ಭಾವನೆಯಾಗಿದೆ. ಇವತ್ತಿಗೂ 
ಯೋಗಿಗಳೂ, ಸಿದ್ದರೂ ಆತ್ಮಸಾಕ್ಷಾತ್ಸಾರ ಅಥವಾ ದೇವತಾ ಸಾನಿಧ್ಯವನ್ನು ಬಯಸಿ 
ಹಿಮಾಲಯದ ಗಿರಿಕಂದರಗಳಲ್ಲ ತಪಶ್ಚರ್ಯ ನಡೆಸುತ್ತಿದ್ದಾರೆ. ಹಿಮಾಲಯದ ಮೇಲಅನ ಪವಿತ್ರ 
ಭಾವನೆಯು ಟಬೆಟ್‌ ಮತ್ತು ಜೀನಿಯರಲ್ಲೂ ಉಂಟು. ಗಂಗಾನದಿಯ ತೀರದುದ್ದಕ್ಕೂ ಇರುವ 
ತೀರ್ಥಕ್ಷೇತ್ರಗಳ ಸಂಜೆಯ ವೇಳೆ "ಗಂಗಾ ಆರತಿ” ಎಂಬ ಧಾರ್ಮಿಕ ಆಚರಣೆ ನಡೆಯುತ್ತದೆ." 
ಇದು ಬಹಳ ಮಹತ್ತದ ವೈಭವದ ಆಚರಣೆ. ಇದನ್ನು ನೋಡಲೆಂದೇ ತಟದಲ್ಲ ಸಾವಿರಾರು ಜನ 
ನೆರೆದಿರುತ್ತಾರೆ. 


ಗಂಗೇಚ ಯಮುನೇ ಚೈವ ಗೋದಾವರೀ ಸರಪ್ವತೀ। 
ನರ್ಮದೇ ಸಿಂಧು ಕಾವೇರಿ ಜಲೇಸ್ಕಿನ್‌ ಸನ್ನಿಧಿಂ ಕುರು।* 
ಪರಮ ಪವಿತ್ರ ಸಪ್ರನದಿಗಳ ಸ್ಥರಣೆಯನ್ನು ಪ್ರತಿದಿನವೂ ಸ್ಕರಿಸುವಂತೆ ಪ್ರೇರೇಪಿಸುತ್ತದೆ 
ನಮ್ಮ ಸನಾತನ ಸಂಸ್ಕೃತಿ. ಈ ಏಳು ಪವಿತ್ರ ನದಿಗಳಲ್ಲದೆ ಬಂದೂ, ಪಂಪಾ, ನಾರಾಯಣ 


ಮತ್ತು ಮಾನಸಗಳೆಂಬ ನಾಲ್ಲು ಪವಿತ್ರ ಸರೋವರಗಳೂ ಇವೆ. 


ನಮ್ಮ ರಾಷ್ಟ್ರಗೀತೆಯಲ್ಲರುವ 'ಸಿಂಧೂ' ನದಿ ಇಂದು ಭಾರತದಲ್ಲಯೇ ಇಲ್ಲ. ಸಿಂಧೂ 
ಪ್ರೇರಿತ 'ಹಿಂದೂ' ಪದವನ್ನು ತಂದುಕೊಟ್ಟ ಈ ನದಿಯು ಗಂಗಾ, ಯುಮನೆಯರ ಹಾಗೆ 
ಭಾರತೀಯರಿಗೆ ಅಷ್ಣಾಗಿ ಉಳದಿಲ್ಲ. ಸ್ವಾತಂತ್ಯ್ಯದ ಸಂದರ್ಭದಲ್ಲ ದೇಶ ವಿಭಜನೆಯಾದಾಗ 
ವಿಶಾಲ ಭಾರತದ ಭಾಗವಾಗಿದ್ದ ಸಿಂಧೂ ನದಿ ಮತ್ತು ಅದರ ಜತೆ ಸೇರಿಕೊಂಡಿದ್ದ ಸುಮಾರು 
ಐದು ಸಾವಿರ ವರ್ಷಗಳ ಹರಪ್ಪ, ಮೊಹೆಂಜೋದಾರೋಗಳ ನಗರದ ಸ್ತಾಭಾವಿಕ ಸಂಸ್ಕೃತಿಯ 
ಅವಶೇಷಗಳು ಪಾಕಿಸ್ತಾನದ ಪಾಲಾಲಯುತು.” ಸದ್ಯದ ರಾಜಕೀಯ ಮತ್ತು ಧಾರ್ಮಿಕ 
ಸಾಮರಸ್ಯದ ಕೊರತೆಯಿಂದಾಗಿ ಈಗ ಅದೂ ಒಂದು ಭಾರತದ ಭಾಗ ಎನ್ನುವ 
ಭಾವನೆಯಾಗೂ ಸಹ ಉಳದಿಲ್ಲ. ಮೂಲತಃ ಸಿಂಧೂ ಅಂದರೆ 'ನೀರಿನ ಪ್ರವಾಹ' ಎಂದಷ್ಟೇ 


123 


ಅರ್ಥ. ಈ ನದಿಯನ್ನು ' ಸಪ್ಪಸಿಂಧೂ' ಎಂದು ಕರೆದರೂ ಅದರ ಐದು ಉಪನದಿಗಳಾದ 
ಮೀಲಂ. ಚೀನಾಬ್‌, ರಾವಿ, ಸಲ್ಲೇಜ್‌ ಮತ್ತು ಬಯಾಸ್‌ಗಳು ಮಾತ್ರ ಹೆ'ಸರುವಾಸಿಯಾಗಿವೆ.* 

ಸರಸ್ವತಿ ಮತ್ತು ಸಿಂಧೂ ನದಿಗಳನ್ನು ಉಳದೆರಡು ನದಿಗಳೆ೦ದು ಊಹಿಸಲಾಗಿದೆ. ಈ ನದಿಯ 
ಬಯಲನಲ್ಲ ಆರ್ಯ, ದ್ರಾವಿಡ, ಪರ್ಷಿಯನ್ನರು. ಸಿಥಿಯನ್ನರು. ಹೂಣರು ಹೀಗೆ ವಿವಿಧ 
ಜನಾಂಗಗಳ ಆಕ್ರಮಣ ಮತ್ತು ಹೊಂದಾಣಿಕೆಯಿಂದಾಗಿ ರೂಪುಗೊಂಡ ಸಂಸ್ಕೃತಿಗೆ ಸಿಂಧೂ 
ಪೂರಕವಾಯುತು ಎಂದು ಹೇಳಲಾಗುತ್ತದೆ. ಸಿಂಧೂ ನದಿಯ ಸಂಸ್ಥ ತಿಯಲ್ಲೇ ಸಮರ್ಪಕ 
ನೀರಿನ ಬಳಕೆಯಾಗಿ ಉಪಯೋಗಿಸಿ ಜಟ್ಟ ನೀರನ್ನು ಚರಂಡಿಗಳ ಮೂಲಕ ಹೊರಹಾಕುವ 
ವ್ಯವಸ್ಥೆ ಇರುವುದು ಕಂಡು ಬಂದಿದೆ. ಮೊಹೆಂಜೋದಾರೊ ದಿಬ್ಬದ” ಮೇಅರುವ ಬೃಹತ್‌ 


ಸ್ನಾನಗೃಹದ ಪಕ್ಷದಲ್ಲ ಹುಷ ಷ್ಠರಣಿಗಳು., ತಾವರೆಕೊಳಗಳು ಇದ್ದವೆಂದು ತಿಅದುಬಂದಿದೆ. 
ಇತಿಹಾಸ ಮತ್ತು ಪೂರ್ವ 


ಪ್ರಾಚೀನ ಕಾಲದಿಂದಲೂ ಭಾರತ ಹಳ್ಳಗಳ ದೇಶ. ಅವುಗಳನ್ನೇ ಗ್ರಾಮಗಳು. 
ಊರುಗಳು, ಹಳ್ಳಗಳು, ಹಟ್ಟಗಕಳು, ಪುರಗಳು ಎಂದೆಲ್ಲ ಕರೆಯಲಾಗಿದೆ. ಕೃಷಿ ಮತ್ತು 
ಪಶುಪಾಲನೆ ಭಾರತದ ಆರ್ಥಿಕ ಜೀವನದ ಪಮುಬವಾಗಿತ್ತು. ಕೃಷಿಗೆ ಸಂಬಂಧಿಸಿದ ಹೂರಕ 
ಗುಡಿಕೈಗಾರಿಕೆಗಳು ಹಳ್ಳಗಕಲ್ಪ್ಲಯೇ ಇದ್ದವು. ಸಾಮಾನ್ಯವಾಗಿ ಗ್ರಾಮಗಕಲ್ಲ ವಾಸದ ಭೂಮಿ. 
ಕೃಷಿ ಭೂಮಿ, ಕೆರೆಕಟ್ಟೆ, ಬಾವಿ. ಹೊಂಡ, ತಬಾಕ. ಡೋಣಿ, ಕಾಲುವೆಗಳು. ಗುಡಿಗಳು. ಗುಂಪು 
ತೋಪು, ಗೋಮಾಳ, ಹಲವೆಡೆ ಕಾಡು, ಬೆಟ್ಟ ಮಂಟಗಳರುತ್ತಿದ್ದವು (ಠೇಗ ಜಾಗತೀಕರಣ 
ವ್ಯವಸ್ಥೆಯಲ್ಲ ಸಾಕಷ್ಟು ಬದಲಾವಣಿಗಳಾಗಿವೆ).”” ಕ್ರಿಸ್ತಪೂರ್ವ ಮೌರ್ಯರ ಕಾಲದಲ್ಲ 
ಕೃಷಿಯೇ ಅರ್ಥ ವ್ಯವಸ್ಥೆಯಲ್ಲ ಪ್ರಧಾನವಾಗಿತ್ತು. ಚಂದಗುಪ್ತನ ಕಾಲಾವಧಿಯಲ್ಲ ಸೌರಾಷ್ಟ್ರದ 
ರಾಜ್ಯಪಾಲನಾಗಿದ್ದ ಪುಷ್ಯಗುಪ್ತನು ನದಿಯೊಂದಕ್ಕೆ ಕಟ್ಟೆಯನ್ನು ಕಟ್ಟ ಅದಕ್ಕೆ "ಸುದರ್ಶನ 
ಸರೋವರ' ಎಂದು ಹೆಸರಿಟ್ಟನೆಂದು ತಿಆದು ಬರುತ್ತದೆ. ಮುಂದೆ ಅಶೋಕನ ಕಾಲದಲ್ಲ ಅದೇ 
ಸರೋವರಕ್ಷೆ ಉಪಕಾಲುವೆಗಳನ್ನು ನಿರ್ಮಿಸಿ ಕೃಷಿಕರಿಗೆ ನೀರಾವರಿ ಸೌಲಭ್ಯವನ್ನು 
ಕಲ್ಪಸಿಕೊಡಲಾಲಯುತು. ಮೇಲಾಗಿ ಚಾಣಕ್ಯನ ಅರ್ಥಶಾಸ್ತ್ರದಲ್ಲ ಯಾರೇ ಆಗಲ 
ಭೂಮಿಯೊಳಗಿನ ಬನಿಜಸಂಪತ್ತು ನಿಗದಿಗಿಂತ ಹೆಚ್ಚು ತೆಗೆದರೆ ಅಂಥವರಿಗೆ ಕಠಿಣ 
ಶಿಕ್ಷೆಗೊಳಪಡಿಸುತ್ತಿದ್ದರು ಎಂದಿದೆ. ಅದಕ್ಷೆ ಕಾರಣವಿಷ್ಠೆ. ಭೂಮಿಯೊಳಗೆ ನಿಧಿ. ನಿಕ್ಷೇಪ, 
ಜಾಲವಿದ್ದರೆ ಮಾತ್ರ ಬಂಗಾರದ ಬೆಳೆ ಬೆಳೆಯುತ್ತದೆ ಎಂಬುದು ಆತನ ದೃಢ ನಂಜಕೆಯಾಗಿತ್ತು. 
ಆತನ ಅರ್ಥಶಾಸ್ತ್ರದಲ್ಲಿ ದೊರೆ ಅಥವಾ ರಾಜನಾದವನು ನಿರಂತರವಾದ ಅಥವಾ ಇತರ 
ಯಾವುದಾದರೂ ನೀರು ಬುಂಬುವಂತಹ ಅಣೆಕಟ್ಟು ಕಟ್ನಸಖಬೇಕೆಂದಿದೆ. ಇಲ್ಲವೇ ಯಾರು 


3 


124 


ತಾವಾಗಿಯೇ ಜಲಾಶಯಗಳನ್ನು ಕಟ್ಟಲು ಬರುತ್ತಾರೋ ಅವರಿಗೆ ಬೇಕಾದ ಸ್ಥಳ, ರಸ್ತೆ ಇತ್ಯಾದಿ 
ಅಗತ್ಯಗಳನ್ನು ರಾಜನಾದವನು ಒದಗಿಸಬೇಕು ಎಂದಿದೆ. ಕೌಟಲ್ಯ ಮಳೆಮಾಪಕವನ್ನು 
ತಿಆದಿದ್ದ. ಅವನ ಪ್ರಕಾರ ನಿರ್ದಿಷ್ಟ ಅಳತೆಗಳ ವಿಶೇಷ ಕುಂಡ ನಿರ್ಮಿಸಬೇಕು. ಅದರ ನಡುವೆ 
ಆಕಾಶದತ್ತ ಬಾಲು ಉಳ್ಳಂತೆ ಒ೦ದು ಮೊಳ ಅಳತೆಯ ರಂಧ್ರ ಇರಬೇಕು. ಅದೇ ಮಳೆ ನೀರಿನ 
ಮಾಪಕ ಅಥವಾ ವರ್ಷಮಾನ. 


ಸಮುದ್ರವಸನೇ ದೇವಿ ಪರ್ವತಸ್ತನ ಮಂಡಲೇ! 
ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಪ್ಪರ್ಶಂ ಕ್ಷಮಷ್ಪಮೇ 
"ಭೂಮಿಯನ್ನು ಸುತ್ತುವರಿದ ಸಮುದವೇ ವಸ್ತ, ಪರ್ವತಗಳೇ ಭೂಮಿತಾಯಿಯ ಸ್ಹನಗಳು, 
ವಿಷ್ಣುಪತ್ನಿ (ಭೂಮಿಯೊಳಗಿನ ಐಶ್ಲರ್ಯ) ಭೂಮಾತೆಯೇ ನಿನಗೆ ನಮಿಸುತ್ತೇನೆ. ನಾನು 
ಕಾಅನಿಂದ ತುಆದಾಡುವುದನ್ನು ಕ್ಷಮಿಸು ತಾಯೇ" ಎಂಬ ಉಪನಿಷತ್ತಿನ ಈ ಸೂಕ್ತಿಯನ್ನು 
ಚಾಣಕ್ಕ್‌ ಬಳಸಿಕೊಂಡಿದ್ದಾನೆ. ಕ್ರಿಶ. 3 ರಿಂದ ೮ನೇ ಶತಮಾನದ ಅವಧಿಯಲ್ಲ 
ಸುವರ್ಣಯುಗ ಎನಿಸಿದ ಗುಪ್ತರ ಕಾಲದ ಗ್ರಾಮಾಡಳತ ವ್ಯವಸ್ಥೆ ಹಾಗೂ ಮುಂದೆ 6ನೇ 
ಶತಮಾನದಲ್ಲ ಹರ್ಷವರ್ಧನನ ಕಾಲದಲ್ಲ ಯಾತ್ರಾರ್ಥಿಗಳ ರಾಜ ಎನಿಸಿದ ಜೀನಿ ಪ್ರವಾಸಿ 
ಹುಯಾನ್‌ತ್ಹಾಂಗ್‌ ದಾಖಲಅಸಿರುವಂತೆ ಆಫ್ಪಾನಿಸ್ತಾನದ ಗಡಿಯುಂದ ಬರ್ಮಾದ ಗಡಿಯವರೆಗೆ 
ಉತ್ತರ ಭಾರತದ ಭೂಮಿಯೆಲ್ಲ ಕೃಷಿಗೆ ಒಳಪಟ್ಟತ್ತು. ಹಲವು ಬಗೆಯ ಧಾನ್ಯ, ಹೇಣ್ಣು. ಹೂವು 
ಅಧಿಕ ಪ್ರಮಾಣದ ಬೆಳೆ ಕಾಣುತ್ತಿತ್ತು. ನೇಗಿಲನ್ನು ಬಳಸುವ ವಿಧಾನ. ಬತ್ತನೆ. ಕೊಯ್ದು 
ಬಣ್ಣೆಯೂ ವಿವರಣೆ ಕೊಟ್ಟದ್ದಾನೆ.* ಕೃಷಿಗೆ ಅತ್ಯವಶ್ಯಕವಾಗಿ ನೀರಾವರಿ ಸೌಲಭ್ಯಗಳಾದ ಕೆರೆ, 
ಕಟ್ಟೆ, ಕಾಲುವೆಗಳ ನಿರ್ಮಾಣದಲ್ಲ ಕೃಷಿಕರೇ ಸಾಮೂಹಿಕವಾಗಿ ಭಾಗವಹಿಸುತ್ತಿದ್ದರಂತೆ. 
ಹಲವೆಡೆ ರಾಜರು. ಮಾಂಡಲೀಕರು ಕೆರೆಕಲ್ಟೆಗಳನ್ನು ನಿರ್ಮಿಸಿಕೊಟ್ಟ ಬಗ್ಗೆಯೂ ಹೇಳದ್ದಾನೆ. 
ಇತಿಹಾಸ ಪೂರ್ವಯುಗದಲ್ಲ ಕೆರೆಗಳ ನಿರ್ಮಾಣ ಆಗುತ್ತಿತ್ತು ಎನ್ನುವುದಕ್ಕೆ ಮಹಾರಾಷ್ಟ್ರ 
ರಾಜ್ಯದ ಪೂನಾದ ಹತ್ತಿರವಿರುವ ಇನಾಂಗಾವ್‌ನಲ್ಲ ತಾಮ್ರಯುಗದ ಜನ ಕಟ್ಟದ ಕೆರೆ 
ಪತ್ತೆಯಾಗಿದೆ. ಅದರ ಕಾಲ ಕ್ರಿ.ಪೂ. 15೦೦. ಬೃಹತ್‌ ಶಿಲಾಯುಗದ ಜನ ಬೆಟ್ಟಗುಡ್ಡಗಳ ಬಳ 
ಇದ್ದು ಬೆಟ್ಟದ ಇಳಜಾರಿನಿಂದ ಇಆಯುತ್ತಿದ್ದ ಮಳೆ ನೀರನ್ನು ಕೆರೆಕಟ್ಟೆಗಕಲ್ಲ ಸಂಗ್ರಹಿಸುತ್ತಿದ್ದರು 
ಎನ್ನುವುದಕ್ಷೆ ಸಂಶೋಧನಾ ಆಧಾರಗಳವೆ. ಶಿಕಾರಿಪುರ ತಾಲೂಕು ಪ್ರಾಚೀನ ಇತಿಹಾಸ 
ಪ್ರಸಿದ್ಧ ತಾಳಗುಂದದ ಪ್ರಣವೇಶ್ವರ ದೇವಾಲಯದ ಸ್ತಂಭದ ಮೇಲೆ ಕ್ರಿಶ.45೦ರ 
ಶಾಸನಪೊಂದರಲ್ಲ ಶಾತಕರ್ಣಿಯ ಮೊದಲಾದ ರಾಕರೊದ ಅರ್ಪಿತವಾದ ಮಹದೇವ 


125 


ದೇವಾಲಯ ಮತ್ತು ಅದರ ಸಮೀಪದಲ್ಲ ಕಾಕುತ್ತವರ್ಮ ನಿರ್ಮಿಸಿದ ಕೆರೆಯ ಐದೆ 
ಉಲ್ಲೇಖವಿದೆ. ದೇವಾಲಯದ ಬಳ ಇರುವ ಚಿಕ್ನಕೆರೆಗೆ 'ಪ್ರಣವನ ಕೆರೆ' ಎಂಬ ಹೆಸರಿದೆ. 


ಕನ್ನಡದ ಪ್ರಥಮ ದೊರೆ ಎನಿಸಿದ ಬನವಾಸಿಯ ಕದಂಬರ ಮಯೂರವರ್ಮ 
ಚಿತ್ರಮರ್ಗದ ಪಶ್ಲಿಮಕ್ಷೆ ಬೆಟ್ಟದ ಬುಡದಲ್ಲರುವ ಚಂದ್ರವಳ್ಳಯಲ್ಲ ಹಾಗೂ ತಾಳಗುಂದದಲ್ಲ 
ಕೆರೆಗಳನ್ನು ನಿರ್ಮಿಸಿದ್ದಕ್ಕೆ ಶಾಸನಾಧಾರಗಳವೆ.*' ಆದರೆ ಚಂದ್ರವಳ್ಳ ಕೆರೆ ಇದಕ್ಕೂ 
ಪೂರ್ವದಲ್ಲಯೇ ಇದ್ದು ಆತ ಅದನ್ನು ಜೀರ್ನೋದ್ಧಾರಗೊಳಸಿದ ಎ೦ಬ ಪಾಠಾಂತರವೂ ಇದೆ. 
ಬನವಾಸಿಯ ಹತ್ತಿರದಲ್ಲರುವ ಗುಡ್ಡಾಪುರದ ದೊಡ್ಡಕೆರೆಯೂ ಸಹ ಕದಂಬರ ಕಾಲದ್ದು 
ಎಂಬುದಾಗಿದೆ. ಕೆರೆಗಳ ನಿರ್ಮಾಣದಲ್ಲ "ಕೆರೆ' ಎಂಬ ವಿಶೇಷಣಕ್ಕೆ ಪ್ರಾಪವಾಗಿದ್ದ 
ರಾಜಾರವಿವರ್ಮ (ಕ್ರಿ.ಶ.485-51೨9)ನ ನಿರ್ಮಾಣ ಎಂಬುದಾಗಿದೆ.” ಕೆರೆಗಳ ನಿರ್ಮಾಣ 
ಕಾಲದಲ್ಲ ಹಾಕಿಸಿದ್ದ ಅದೆಷ್ಟೋ ಶಾಸನಗಳು ಕಾಲಗತಿಯಲ್ಲ ಕಣ್ಯರೆಯಾಗಿವೆ. ಹೀಗೆ 
ಉತ್ತರಭಾರತದ ರಜಪೂತರು, ದಕ್ಷಿಣದ ಶಾತವಾಹನರು. ಪಲ್ಲವರು, ಗಂಗರಸರು. ಚೋಳರು, 
ಚಾಲುಕ್ಯರು. ರಾಷ್ಟ್ರಕೂಟರು. ಪಾಂಡ್ಯರು. ಹೊಯ್ದಳರು. ವಿಜಯನಗರದ ಅರಸರು, ಮೈಸೂರು 
ಅರಸರು ಮುಂತಾದ ದೇಶದ ವಿವಿದೆಡೆಯ ಸಂಸ್ಥಾನದ ರಾಜರು, ಆಡಳತಾಧಿಕಾರಿಗಳು. 
ಪಾಳೆಗಾರರು ಕೆರೆಕಲ್ಟೆಗಳನ್ನು ನಿರ್ಮಿಸಿ ಗುಡಿಗೋಪುರಗಳನ್ನು ಮಾಡಿಸಿದ್ದಾರೆ.” ಇದು 
ಹಿಂದೂ ಅಥವಾ ಭಾರತೀಯ ಸಂಪ್ರದಾಯದಲ್ಲ ನಿಯಮವೂ ಹೌದು. ಜೀವನೋಪಾಯಕ್ಕೆ 
ಕೆರೆಕಟ್ಟೆಗಳು. ಸಂಸ್ಥಾರಕ್ಷೆ ಸಮುದಾಯಕ್ಷೆ ಗುಡಿಗಣೋಪುರಗಳು ನಿರ್ಮಾಣವಾಗುತ್ತಿದ್ದವು. 
ಮೊಗಲ್‌ ಮತ್ತು ಇನ್ನಿತರ ಇಸ್ಲಾಂ ಆಡಳತದಲ್ಲ ಸುಂದರ ಸರೋವರಗಳನ್ನು ಮತ್ತು 
ಉದ್ಯಾನವನಗಳನ್ನು ನಿರ್ಮಿಸಿ ಕೊಟ್ಪದ್ದಾರೆ. ಇದಕ್ಕೆ ಈಗಲೂ ದೆಹಲಯ ರಾಷ್ಟ್ರಪತಿ ಭವನಕ್ಕೆ 
ಹೊಂದಿಕೊಂಡಿರುವ ಮೊಗಲ್‌ ಗಾರ್ಡನ್‌ ಒಂದು ಉದಾಹರಣಿಯಾಗಿದೆ. ಮೊಗಲ್‌ ಚಕ್ರವರ್ತಿ 
ಅಕ್ಷರನ ಆಸ್ಥಾನದಲ್ಲ ಕಂದಾಯ ಮಂತ್ರಿಯಾಗಿದ್ದ ರಾಜಾತೋದರ್‌ ಮಲ್ಲನು ಕ್ರಿ.ಶ.158೦ರಲ್ಲ 
ಭೂಕಂದಾಯ ಆಡಳತಕ್ಷೆ ಸಂಬಂಧಿಸಿದಂತೆ ಮಾಡಿದ ಪ್ರಯೋಗ ಸಂಪೂರ್ಣವಾಗಿ ಯಶಸ್ಸು 
ಕಂಡಿತು. ಇದು ದಹ್‌ಸಲ್‌ ಪದ್ಧತಿ ಅಥವಾ 'ಜಬತಿ' ಅಥವಾ ರೆಗ್ಯುಲೇಷನ್‌ ಸಿಪ್ಪಂ ಅಥವಾ 
ಒಟ್ಟಾರೆ 'ತೋದರ್‌ಮಲ್ಲನ ಬಂದೋಬಸ್ತಾಪದ್ಧತಿ' ಎಂದು ಹೆಸರಾಗಿತ್ತು.” ಭೂಮಿಯನ್ನು 
ಸರ್ವೆ ಮಾಡಲು ಮೊದಲು ಬಳಸುತ್ತಿದ್ದ ಸೆಣಬನ ಹಧ್ದಕ್ಕೆ ಬದಲಾಗಿ ಕಜ್ಜಣದ ಕೊಂಡಿಗಆಂದ 
ಬಂದಿಸಿದ ಜದಿರಿನ ಬೊಂಬುಗಳನ್ನು ಬಳಸಲಾಲತು.*' ಕೃಷಿಕರಿಗೆ ಪಟ್ಹಾ (ಹಕ್ಷುಪತ್ರ)ವನ್ನು 
ವಿತರಿಸಲಾಲುತು. ಪಟ್ದಾದಲ್ಲ ಭೂಮಿಯ ಪ್ರಮಾಣ. ಗುಣಮಟ್ಟ ಮತ್ತು ಕೃಷಿಕನಾದವನು 
ಸರಕಾರಕ್ಷೆ ಸಂದಾಯ ಮಾಡಬೇಕಿದ್ದ ಕಂದಾಯದ ಮೊತ್ತವನ್ನು ನಮೂದಿಸಲಾಗುತ್ತಿತ್ತು.** 
ಕೆಳದಿ ರಾಜಮನೆತನದ ಪಸಿದ್ಧ ದೊರೆ (ಕ್ರಿ.ಪ.1645-1660) ಶಿವಪ್ಪ ನಾಯಕ ಸರ್ಕಾರಕ್ಕೂ 


126 


ಪಜೆಗಳಗೂ ಅನುಕೂಲವಾಗುವಂಥ ಕಂದಾಯದ ಶಿಸ್ತನ್ನು ರೂಪಿಸಿ ಅದನ್ನು ಕಟ್ಟುನಿಬ್ದಾಗಿ 
ಜಾರಿಗೆ ತಂದನು. ಅದು ಶಿವಪ್ಪ ನಾಯಕನ ಶಿಸ್ಸೆಂದು ಹೆಸರುವಾಗಿಯಾಗಿತ್ತು.5” ಆತ 
ನೀರಾವರಿ ಸೌಕರ್ಯವನ್ನು ಏರ್ಪಡಿಸಿ ಕೃಷಿಕರಿಗೆ ಅನುಕೂಲವಾಗುವಂತೆ ಮಾರ್ಪಡಿಸಿ 
ಒಂದಿಷ್ಟು ಚಬೀಳುಭೂಮಿ ಅWಳದಂತೆ ನೋಡಿಕೊಂಡ. 


ಗಂಗರ ಕಾಲದಿಂದ ಹಿಡಿದು ಚೋಳ, ಹೊಯ್ದಕ, ವಿಜಯ ನಗರದ ಅರಸರ ಆಡಳತ 
ಕಾಲದಲ್ಲ ಗ್ರಾಮಾಡಳತ ವ್ಯವಸ್ಥೆ ಅಂದಿನ ಕಾಲಕ್ಕೆ ಅನುಗುಣವಾಗಿತ್ತು. ಒಟ್ಟಾರೆ ಗ್ರಾಮಗಳ 
ಆಡಳತ ಮುಖ್ಯವಾಗಿ ಆಯಾ ಗ್ರಾಮಗಳ ಸಭೆಗೆ ಸೇರಿದುದಾಗಿತ್ತು. ಅವರು ಕಟ್ಟಿಸಿದ ಅಥವಾ 
ಜೀರ್ನೋದ್ದಾರಗೊಳಸಿದ ಕೆರೆ, ಕಟ್ಟೆ. ಕಲ್ಯಾಣಿಗಳಗೆ ಲೆಕ್ಕವೇ ಇಲ್ಲ. ನದಿಗಳಗೆ ಅಣಿ ಅಥವಾ 
ಅಡ್ಡಕಟ್ಟೆಗಳನ್ನೂ ನಿರ್ಮಿಸಿದರು. ಅವು ನೂರಾರು ವರ್ಷಗಳ ಕಾಲ ಬಾಳ ನೀರೆರೆದು 
ಜೀವಸಂಕುಲವನ್ನು ಉಳಸಿವೆ. ಒಂದು ಸಾವಿರ ವರ್ಷಗಳ ಹಿಂದೆಯೇ ಕಾವೇರಿಯ 
ಪವಾಹವನ್ನು ತಡೆಗಟ್ಟಲು ನದಿಗೆ ಅಡ್ಡಕಟ್ಟಿಗಳನ್ನು ನಿರ್ಮಿಸಿ, ಕೃಷಿಗೆ ನೀರಾವರಿ ಸೌಲಭ್ಯವನ್ನು 
ಒದಗಿಸುವ ನಿಟ್ಟನಲ್ಲ ದಿಟ್ಟಕ್ರಮ ಕೈಗೊಂಡ ಚೋಳರ ಪ್ರಖ್ಯಾತರಾಜ ಕರಿಕಾಲ ಚೋಳ ದಕ್ಷಿಣ 
ಭಾರತದ ಆಡಳತಗಾರರಿಗೆ ಮಾರ್ಗಸೂಚಿಯೂ ಆಗಿದ್ದಾನೆ. ಕೆರೆಗಳ ರಕ್ಷಣೆಗೆಂದೇ ಹಲವು 
ನಿಯಮಗಳನ್ನು ಮಾಡಿಕೊಳ್ಳಲಾಗಿತ್ತು. ಅವು ಸ್ಥಳೀಯ ಪಂಚಾಂ್ದು ಹಾಗೂ ಜನರ 
ಹೊಣಿಗಾರಿಕೆಯಾಗಿತ್ತು. ವಿಶೇಷವಾಗಿ ನೀರುಗಂಟ ವ್ಯವನ್ಥೆ ಬೆಸ್ತರು ಅಥವಾ ಗಂಗೆ ಹಾಕಿದ 
ಕೆರೆಯಾಶ್ರಿತ ಒಟ್ಟು ಬೆಳೆಗೆ ಕೆರೆಯ ತೂಜನಿಂದ ನೀರು ಬಡುಗಡೆ ಮಾಡಿ ಸಮಪ್ರಮಾಣದಲ್ಲಿ 
ನೀರು ಹಾಯುಸಿ ನಮೂರಾರು ಎಕರೆ ಬೆಳೆಯನ್ನು ಕಾಪಾಡುವುದು ನೀರುಗಂಟಗಳ 
ಜವಾಬ್ದಾರಿಯಾಗಿತ್ತು. ಅವರಿಗೆ ವಿಶೇಷವಾಗಿ ಅಚ್ಚುಕಟ್ಟನ ನಾಲ್ಲು ದಿಕ್ಕಿನಲ್ಲೂ ಉಂಬಳ 
ಬಡಲಾಗುತ್ತಿತ್ತು. ಇದರಲ್ಲ ಜಾಣ್ಯಿ ಮತ್ತು ತಂತ್ರಗಾರಿಕೆಯೂ ವ್ಯೈಮನಸ್ತುಗಳಗೆ ಅಷ್ಟಾಗಿ 
ಅವಕಾಶವಿರುತ್ತಿರಅಲ್ಲ.*” ಬೆಳೆದ ಬೆಳೆ ಕೈ ಸೇರುತ್ತಿತ್ತು. ಸೀರಿನ ಪ್ರಮಾಣ ನೋಡಿಕೊಂಡು 
ನಿರ್ದಿಷ್ಟ ಬೆಳೆ ಹಾಕಬೇಕಾಗುತ್ತಿತ್ತು. ಇದು ನಮ್ಮ ನಾಡಿನ ಕೃಷಿ ನೀತಿ. (ಪ್ರಸ್ತುತ ಇದೆಲ್ಲ ಹಾಳಾಗಿ 


ಹೋಗಿದೆ) 


ಮೈಸೂರು ಅರಸರಲ್ಲ ನೀರಾವರಿ ವ್ಯವಸ್ಥೆಯಲ್ಲ ವಿಶೇಷ ಆಸಕ್ತಿ ವಹಿಸಿದ 
ಚಿಕ್ನ್ಷದೇವರಾಜ ಒಡೆಯರು (ಕ್ರಿ.ಶ.1672-1708) ಬಳಕೆಗೆ ತಂದ 'ಬಾರಾಬಲೂತಿ' 
ಪದ್ಧತಿಯಲ್ಲ ನೀರುಗಂಟಯೂ ಒಬ್ಬನಾಗಿದ್ದ. ಆತನ ಗುರುತರವಾದ ಜವಾಬ್ದಾರಿಗೆ ಪ್ರತೀ 
ಅಚ್ಚುಕಟ್ಟುದಾರನು ಒಂದು ಹೊಲ ಭತ್ತದ ಹುಲ್ಲು ಮತ್ತು ಒಂದು ಕೊಳಗ ಧಾನ್ಯವನ್ನು 
ಕೊಡಬೇಕಾಗಿತ್ತು. ರೈತ ಕುಟುಂಬದ ತಲೆಮಾರು ಸದಸ್ಯರನ್ನಾಧರಿಸಿ "ಹಾಡಾದೆ' ಸಹ 


127 


ನೀಡಬೇಕಾಗಿತ್ತು. ಇದಲ್ಲದೆ ಗ್ರಾಮದ ಜ್ಯೋತಿಷಿ, ಶ್ಯಾನುಭೋಗ (ಲೆಕ್ಕಿಗ). ಕಾವಲುಗಾರ 
ಮತ್ತು ತೂಬುಗಳನ್ನು ನಿರ್ವಹಿಸುವ ತೋಟಗಳಗೆ "'ಮಾನ್ಯಭೂಮಿ'ಯನ್ನು ಕೊಡುಗೆಯಾಗಿ 
ಬಡಲಾಗಿತ್ತು. ನಾಲೆಗಳನ್ನು ನಿರ್ವಹಿಸುವ 'ಮಣೆಗಾರ'ನಿಗೂ ತೆನೆಭರಿತ ಹೊರೆ ಹಾಗೂ ಕೃಷಿ 
ಹುಟ್ಟುವಳಿಯ ಅರ್ಧ ಕೊಳಗದಳತೆಯ ಧಾನ್ಯವನ್ನೂ ನೀಡಬೇಕಾಗಿತ್ತು.” ಅವರ ಕಾಲದಲ್ಲ 
ನಿರ್ಮಾಣವಾದ ಕಾವೇರಿ ಅಣೆಕಟ್ಟೆಬುಂದ ಹೊರಟ 'ಚಿಕ್ಕ್ನದೇವರಾಯನಾಲೆ"” ಇಂದಿಗೂ 
ಉಪಯುಕ್ತವಾಗಿ ತನ್ನ ಕೆಲಸವನ್ನು ನಿರ್ವಹಿಸುತ್ತಿದೆ. ಅವರು ಜಾರಿಗೆ ತಂದ 'ಅರ್ಧವಾರ' 
ಪದ್ಧತಿಯಲ್ಲ ರೈತ ಬೆಳೆಯ ಉತ್ತನ್ನದಲ್ಲ ಅರ್ಧಭಾಗ ಸರಕಾರಕ್ಕೆ ಸಲ್ಪಸಬೇಕಾಗಿದ್ದರೂ. ಮಳೆ 
ಕೊರತೆ ಬದ್ದಾಗ ಮೂರು ಭಾಗವನ್ನಾಗಿಸಿ. ಒಂದು ಭಾಗ ಜಜ ಸಾಗುವಳಗೆ, ಮತ್ತೊಂದು 
ಭಾಗ ರೈತನ ದುಡಿಮೆಗೆ ಹಾಗೂ ಉಳ೪೬ದ ಭಾಗವನ್ನು ಸರಕಾರಕ್ಷೆ ಸಲ್ಪಸಬೇಕಾಗಿತ್ತು. 


[ae] 


ದೇವಮಾತೃಕ ಮತ್ತು ನದಿ ಮಾತೃಕ 


ಒಂದು ಊರಿನ ಕೆರೆ ತುಂ೦ಜದರಷ್ಟೇ ಸಾಲದು. ಹೆಚ್ಚಾದ ನೀರು ಕೊಡಿಬದ್ದು ಅಥವಾ 
ಕಾಲುವೆ ಮೂಲಕ ಮುಂದಿನ ಕೆರೆಗಆಗೂ ಹೋಗಬೇಕು. ಹೀಗೆ ಒಂದು ಕೆರೆಯಿಂದ 
ಮುಂದಿನ ಹಲವು ಕೆರೆಗಳಗೆ ಸಂಪರ್ಕ ಅಥವಾ ಸರಪಳಯಂತೆ ಕಲ್ಪಸುವ ತಾಂತ್ರಿಕ 
ವ್ಯವಸ್ಥೆಯುತ್ತು. ಅಂತಿಮ ಕೆರೆಯ ಹೆಚ್ಚಾದ ನೀರು ಹೆಬ್ಬಳ್ಳದ ಮೂಲಕ ನದಿ ಸೇರಿಕೊಳ್ಳುತ್ತಿತ್ತು. 
ಕೃಷಿಯೂ ಸಹ ಸಾಮೂಹಿಕವಾಗಿ ಸರಳವಾಗಿ ಕಾಡಾರಂಬ ಮತ್ತು ನೀರಾರಂಬದಲ್ಲಯೇ 
ನಡೆದು ಹೋಗುತ್ತಿತ್ತು. ಕಾಡಿನ ಕೃಪೆಯಿಂದ ಬೀಳುವ ಮಳೆನೀರಿನಿಂದಲೇ ಕಾಡಾರಂಬ ನಡೆದು 
ಹೋಗುತ್ತಿತ್ತು ಕಾಡು ಇರುವುದು ನಾಡಿಗಾಗಿ ಎಂಬರ್ಥ. ಕಾಡು ಅಥವಾ ಪಕೃತಿಯೇ ದೇವರು. 
ಸಕಲ ಜೀವವನ್ನೂ ರಕ್ಷಿಸುತ್ತದೆ. ಇದಕ್ಕೆ 'ದೇವಮಾತೃಕ' ಎಂದು ಕರೆಯಲಾಗುತ್ತದೆ.” ಇನ್ನು 
ನೀರಾರಂಬಕ್ಷೆ ಹೆಸರೇ ಸೂಜಸುವಂತೆ ಕೆರೆ.ಕಲ್ಲೆ. ತೊರೆಗಳ ಕೃಪೆಯಬುಂದಲೇ ನಡೆದು 
ಹೋಗುತ್ತಿತ್ತು. ಇದಕ್ಕೆ "ನದಿ ಮಾತೃಕ'್‌್‌ ಎನ್ನಲಾಗುತ್ತದೆ. ಅಮರ ಕೋಪಶದಲ್ಲ ಸಾಗುವಳಯ 
ಭೂಮಿಯನ್ನು ದೇವಮಾತೃಕ (ಮಳೆ ನೀರು) ಮತ್ತು ನದಿ ಮಾತೃಕ (ನದಿ ನೀರು) ಎಂದು 


ವರ್ಗೀಕರಿಸಲಾಗಿದೆ. 


ಭಾರತದಲ್ಲ ಉತ್ತರ ಭಾರತದ ಭೌಗೋಳಕ ಪರಿಸ್ಥಿತಿ ದಕ್ಷಿಣ ಭಾರತದ ಸ್ಥಿತಿಗಿಂತ 
ಭಿನ್ನವಾಗಿದೆ. ಉತ್ತರ ಭಾರತದ ವಿಶಾಲ ಪ್ರದೇಶವು ನಿರಂತರ ಹರಿಯುವ ನದಿಗಳಂದ 
ಆವೃತವಾಗಿದೆ. ಮಳೆಗಾಲದಲ್ಲ ಮಳೆಯ ನೀರು ಬೇಸಿಗೆಯಲ್ಲ ಹಿಮಕರಗಿದ ನೀರೂ 
ನದಿಗಳಲ್ಲ ಹರಿಯುತ್ತದೆ. ಇವು ವಿಶಾಲವಾದ ನದಿಗಳಾಗಿದ್ದು ಫಲವತ್ತಾದ ಮೆಕ್ಕಲು ಮಣ್ಣನ್ನು 
ಹೊತ್ತು ತಂದು ಹರಡುತ್ತವೆ. ಠಗಿನ ಬೃಹತ್‌ ಅಣೆಕಟ್ಟುಗಳನ್ನು ಕಟ್ಟುವ ಮುನ್ನ ಹಿಂದೆ ಅಲ್ಲ 


128 


ನೀರಾವರಿಗಾಗಿ ಕೆರೆಗಳನ್ನು ಕಟ್ಟುವ ಅಗತ್ಯ ಅಷ್ಟಾಗಿ ಇರಲಲ್ಲ. ನದಿಗಳಗೆ ಕಲ್ಲೆ (ಜಲಪ್ರವಾಹ 
ಬಂಧ) ಕಟ್ಟ ಕಾಲುವೆಗಳ ಮೂಲಕ ಭೂಮಿಗೆ ನೀರು ಹರಿಸುವ ನೀರಾವರಿ ಯೋಜನೆಯೇ 
ಪಮುಬವಾಗಿತ್ತು. (ವಿದೇಶಿ ಪ್ರವಾಸಿಗರು ಕೆರೆಕಟ್ಟಿಗಳು ಇದ್ದವೆಂದು ವರ್ಣಿಸಿದ್ದಾರೆ) ಹಿಂದಿನ 
ಗಂಗಾನಾಲೆ, ಯಮುನಾ ನಾಲೆ ಹಾಗೂ ಪಂಜಾಜನ ನದಿಗಳ ಜಾಲ ಅದಕ್ಷೆ ಇಂದಿಗೂ 
ಸಾಕ್ಷಿಯಾಗಿವೆ. ಪಶ್ಚಿಮ ಹಾಗೂ ಮಧ್ಯಭಾರತದ ಅತಿ ಒಣಭಾಗವಾದ ರಾಜಸ್ಥಾನ ಮತ್ತು 
ಮಾಳ್ತ ಪ್ರದೇಶಗಳ ಉಳದಂತೆ ಇಡೀ ದಕ್ಷಿಣ ಭಾರತದಲ್ಪ್ಲ ಕೆರೆ ನೀರಾವರಿ ಪ್ರಧಾನ 


ಪಾತ್ರವಹಿಸಿದೆ. 


ಇಂತಹ ನೀರಿನಾಶ್ರಯದ ಕೆರೆಗಳು ದಕ್ಷಿಣ ಭಾಗದಲ್ಲಿ ವ್ಯಾಪಕವಾಗಿ 
ನಿರ್ಮಾಣವಾಗಿದ್ದು, ಮಲೆನಾಡಿನ ಕೆರೆಗಆಗೆ ದಟ್ಟ ಅರಣ್ಯಗಳು, ಬೆಟ್ಟಗಳೇ ಆಶ್ರಯವಾಗಿವೆ. 
ಇನ್ನು ಸಮುದ್ರ ತೀರದ ಕರಾವಳ ಭಾಗದಲ್ಲಿ ಬೆಟ್ಟಗಳ ತಪ್ಪಲಲ್ಲ ಚೀಳುವ ಯಥೇಚ್ಛ 
ಮಳೆಯುಂದ 'ಕಾರು' ಬೆಳೆಯನ್ನೇ ತೆಗೆಯಬಹುದು. ಬಯಲು ಸೀಮೆಯಲ್ಲ 'ಕಾರುಖೆಳೆ' 
ಎನ್ನುವುದು ಬೇಸಿಗೆ ಬೆಳೆ, ಹಿಂದೆ ಮಳೆ ನೀರಿನಿಂದಲೇ ಬೆಳೆ ಬೆಳೆಯಬಹುದಾದಂಥ ಕಾಲ 
ಮತ್ತು ವಾತಾವರಣವಿತ್ತು. ಮಳೆ ನೀರಿನಿಂದಲೇ ಭತ್ತವನ್ನು ಬೆಕೆದುಕೊಳ್ಳುತ್ತಿದ್ದರು. ಇದಕ್ಕೆ 
'ಬರಭತ್ತ' ಎಂತಲೇ ಹೆಸರಾಗಿತ್ತು. ಕರಾವಟ ಪ್ರದೇಶದ ತೊರೆ ಮತ್ತು ಕಡಲು ಎರಡೂ ಈ 
ಭಾಗಕ್ಕೆ ದೇವಮಾತೃಕೆಗಳೇ ಆಗಿವೆ. ಜೊತೆಗೆ ಹಸಿರುಮಯವಾದ ಘಟ್ಟಗಳು ರಾರಾಜಸಿವೆ. 


ತಾಯ್ದುಡಿ 


ಹಿ೦ದೆ ಮಕ್ಷಳು ಜನಿಸಿದಾಗ, ಅವರ ಹುಟ್ಟುಹಬ್ಬದಲ್ಲಿ ಅಥವಾ ನಾಮಕರಣ 
ಸಂದರ್ಭದಲ್ಲ ತಾಲು ಅಥವಾ ಹಿರಿಯರು ಮಗುವಿನ ಕಿವಿಯಲ್ಲ ಮುಂದಿನ ಜೀವಿತದಲ್ಲ 
ಸತ್ಗಾರ್ಯದ ಕೆಲಸಗಳನ್ನು ಮಾಡುವಂತೆ ಹರಸಿ ಪಿಸುಗುಟ್ಟುತ್ತಿದ್ದರು. ಸಾಮಾನ್ಯ 
ಗುಡಿಸಅನಿಂದ ಹಿಡಿದು ಅರಮನೆಯವರೆಗೂ ಈ ನೀತಿ ಸಂಪ್ರದಾಯ ನಡೆದಿತ್ತು. ಅದಕ್ಲೊಂ೦ದು 


ಉದಾಹರಣಾ ಶಾಸನ ಇಲ್ಪದೆ: 


ಕೆರೆಯಂ ಕಟ್ಟಸು ಬಾವಿಯಂ ಸವೆಸು 
ದೇವಗಾರಮಂ ಮಾಡಿಸಜ್ಜೆರೆಯೊಳ್ಳಲ್ಲದ 
ನಾಥರಂ ಬಡಿಸು ಮಿತ್ರರ್ಗೆನ೦ಬುಕೆಯ 
ನಂಜದರ್ಥೈೆಆ”ವೆಟ್ಟಾಗಿರು 
ಶಿಷ್ಠರಂ ಪೊರೆಯೆನುತ್ತಿಂತೆಲ್ಲವಂ 


129 


ಪಂದೆ ತಾಯ್‌ಯೆಣ”ದಳ್ತಾರೆ ವಂದು 
ತೊಟ್ಟು ಕಿವಿಯೊಳ್‌ ಲಕ್ಷೀಧರಾಮಾತ್ಯನಾ [es 


ಕ್ರಿ.ಶ.1411ರ ವಿಜಯನಗರದ ಚಕ್ರವರ್ತಿ ಪೌೌಢಪ್ರತಾಪ ದೇವರಾಯನ ಮಂತ್ರಿ 
ಲಕ್ಷೀಧರಾಮಾತ್ಯನು ಹಂಪಿಯ ಮಹಾಗಣಪತಿಯನ್ನು ಸ್ಥಾಪಿಸಿ ಅದರ ದೈನಂದಿನ ಪೂಜೆ 
ಪುನಸ್ಥಾರಗಳಗೆ ದತ್ತಿಬಟ್ಟ ಶಾಸನದಲ್ಲ ಈ ವಿಷಯ ತಿಆದು ಬರುತ್ತದೆ. ಈ ಶಾಸನದಲ್ಲ ಆತನ 
ತಾಯಿ ಮಗುವಿಗೆ ಹಾಲುಣಿಸುತ್ತಾ "ಕೆರೆಯನ್ನು ಕಣ್ಪಸು. ಬಾವಿಯನ್ನು ತೋಡಿಸು, 
ದೇವಾಲಯಗಳನ್ನು ನಿರ್ಮಿಸು, ಬಂಧನಕ್ಕೆ ಸಿಕ್ಕಿದ ಅನಾಥರನ್ನು ಬಡಿಸು, ಸ್ನೇಹಿತರಿಗೆ 
ನೆರವಾಗು. ನಂಜದವರಿಗೆ ಆಶ್ರಯ ನೀಡು, ಶಿಷ್ಟರನ್ನು ರಕ್ಷಿಸು' ಎನ್ನುವ ತಾಯ್ದುಡಿ ಇದೆ. ಈ 
ಹಿನ್ನೆಲೆಯನ್ನು ನೋಡಿದಾಗ ಕೆರೆ-ಕಟ್ಟಿ, ಬಾವಿ. ಕುಂಟಿ, ಗುಡಿ-ಗೋಪುರ, ತೋಪುಗಳ 
ನಿರ್ಮಾಣ ಮುಂತಾದವು ಲೋಕೋಪಯೋಗಿ ಕೆಲಸ ಎಂದು ತಿಆದು ಬರುತ್ತದೆ. ಬಡವ- 
ಬಲ್ಲದರಲ್ಲ ಇರಬೇಕಾದ ಸಾಮ್ಯವನ್ನು ತಿಆಹೇಳುತ್ತದೆ. ಸುಪ್ರಸಿದ್ದ ಚಕ್ರವರ್ತಿ 
ಶ್ರೀಕೃಷ್ಣದೇವರಾಯನ 'ಆಮುಕ್ತಮಾಲ್ಯದ' ಕೃತಿಯಲ್ಲಿ 'ಧರ್ಮ ಮತ್ತು ಅರ್ಥ ಎರಡೂ 
ಹೆಚ್ಚುವುದು ಕೆರೆಯನ್ನು ಮತ್ತು ಕಾಲುವೆಗಳನ್ನು ನಿರ್ಮಿಸಿದಾಗ ಮಾತ್ರ ಎಂದಿದೆ. 


ಜನಪದರ ಕೆರೆ ನಿರ್ಮಾಣ 


ಒಂದು ಕೆರೆಯ ನಿರ್ಮಾಣ ಚಿಕ್ಕಹಳ್ಳಗಳ೦ದ ಹಿಡಿದು ದೊಡ್ಡ ಗ್ರಾಮ. ಆಗಿನ ಪಟ್ಟಣ 
ಪದೇಶಗಕಲ್ಪ್ಲಯೂ ಆಗಲೇಬೇಕಿತ್ತು. ನೀರಿನಾಶ್ರಯಕ್ಷೆ ಅದೇ ಮೂಲಾಧಾರ. ತುಂಬದ 
ಕೆರೆಬುಂದ ಊರಿನ ಬಾವಿಗಳು ತುಂಬಕೊಳ್ಳುತ್ತಿದ್ದವು. ಬೇಸಿಗೆಯಲ್ಲ ಕೆರೆ ಬತ್ತಿದರೂ 
ಬಾವಿಗಳಲ್ಲ ನೀರಿರುತ್ತಿತ್ತು. ಅಂತರ್ಜಲ ವ್ಯವಸ್ಥೆ ಬತ್ತುತ್ತಿರಲಅಲ್ಲ. ಒಂದು ಕೆರೆಯ ನಿರ್ಮಾಣ 
ಎಂದರೆ ಅದೊಂದು ಮಹತ್ವಾಧನೆ ಜೊತೆಗೆ ಅದೊಂದು ಪುಣ್ಯಕಾರ್ಯ ಎ೦ಬ ನಂಬಕೆ 
ಜನಸಾಮಾನ್ಯರಲ್ಲತ್ತು. ಊರಿನ ಗುಡಿ ಮುಂದೆ ಸಭೆ ಸೇರಿ ಕೆರೆ ತೋಡುವಿಕೆ ಬದ್ದೆ ಚರ್ಚಿಸಿ 
ಒಂದು ತೀರ್ಮಾನಕ್ಕೆ ಬರುತ್ತಿದ್ದರು. ಒಂದು ಕಲ್ಲೆ ನಿರ್ಮಾಣಕ್ಲೂ ಒಟ್ದಾರೆ ಸಮಾಲೋಚನೆ 
ನಡೆಸುತ್ತಿದ್ದರು. ಕೆರೆ ತೋಡುವಿಕೆಗೆ ದಿಕ್ಕು ಆಯ. ತೂಬು. ಕೋಡಿ, ಏರಿ, ಅಚ್ಚುಕಟ್ಟು. 
ಗೋಗಲ್ಲು, ಸೋಪಾನ ಇನ್ನಿತರ ತಾಂತ್ರಿಕ ವಿಷಯಗಳನ್ನು ಮರಳನ ಮೇಲೆಯೋ ಅಥವಾ 
ಇದ್ದಅನಿಂದ ನೆಲದ ಮೇಲೆಯೋ ಗೀರೆಳೆದು ಗುರುತಿಸಿ ಎಲ್ಲರ ಒಪ್ಪಿಗೆ ಪಡೆಯುತ್ತಿದ್ದರು. 
ಸಾಮಾನ್ಯವಾಗಿ ಮಳೆಗಾಲ ಮುಗಿದು ಬೇಸಿಗೆ ಆರಂಭವಾಗುವ ಮುನ್ನು ಸಂಕ್ರಾಂತಿಯ 
ನಂತರ ಕೆಲಸ ಪ್ರಾರಂಭಸುತ್ತಿದ್ದರು. ಹಿಂದಿನ ಆರೇಳು ತಿಂಗಳಂ೦ದ ಕೆಲಸಕ್ಕೆ ಬೇಕಾದ 


ಆಯುಧಗಳನ್ನು ತಯಾರು ಮಾಡಿಕೊಳ್ಳುತ್ತಿದ್ದರು. ಹಾರೆ. ಗುದ್ದಅ. ಪಿಕಾಸಿ. ಮಚ್ಚು, ಕುಡ್ಡು. 


130 


ಬಾಂಡ್ಲಿ ಇತ್ಯಾದಿ ಕಜ್ಜಣದ ಸಲಕರಣಿಗಳು ಕುಲುಮೆಗಳಲ್ಲ ತಯಾರಾಗುತ್ತಿದ್ದವು. ಬಡಗಿಗಳು 
ಗಾಡಿಬಂಕ ಇತರೆ ಮರಮಟ್ಟುಗಳನ್ನು. ಕುಂಬಾರರು ಮಡಿಕೆ ಕುಡಿಕೆಗಳನ್ನು. ಕಂಚುಗಾರರು 
ಕಂಚು. ಹಿತ್ತಾಳೆ. ಪಾತ್ರೆಗಳನ್ನು. ಪಂಡಿತರು ಔಷಧೋಪಚಾರಗಳನ್ನು ಸಿದ್ಧಪಡಿಸಿಕೊಂಡರೆ, 
ಒಕ್ಕಲು ಮಾಡುವವರು ಎತ್ತುಹೋರಿಗಳನ್ನು ಪುಷ್ಠಿಗೊಳಸಿ. ಹಗ್ಗಹುರಿ ಹೊಸೆದು ಕೊಳ್ಳುತ್ತಿದ್ದರು. 
ಹೀಗೆ ಊರಿನವರು, ನೆರೆ ಊರಿನವರು ಕೂಡಿ ಒಂದು ಶುಭಗಳಗೆಯ ಜೋಲುಸರಿಂದ 
ಭೂಮಿಪೂಜೆ ಮಾಡಿಸಿ ಕೆಲಸ ಆರಂಭಸುತ್ತಿದ್ದರು. ಇದರ ಕಾಲಾವಧಿ ಕೆರೆಯ ವಿಸ್ಟೀರ್ಣದ 
ಮೇಲೆ ನಡೆಯುತ್ತಿತ್ತು. ಕೆಲಸ ಮುಗಿದು ಮಳೆ ಬಂದು ಹಳ್ಳಕೊಳ್ಳಗಳ೦ದ ಹರಿದು ಬಂದ ನೀರು 
ಕೆರೆ ತುಂಜದಾಗ ಊರು ಮತ್ತು ನೆರೆ ಊರಿನವರ ಸಂತೋಷಕ್ಕೆ ಪಾರವೇ ಇರುತ್ತಿರಅಲ್ಲ. ಇನ್ನು 
ಕೆರೆ ತುಂಬದ ಮೇಲೆ ಅದರ ಮೇಲೆ ಹುಟ್ಟಿಕೊಳ್ಳುವ ಕಥೆಗಳಗೆ ಎಣಿಯೇ ಇಲ್ಲ. ಹೆಣ್ಣುಗಳ 
ಬಐಅದಾನವೇ ಕೇಳಬರುತ್ತದೆ. ಸಪ್ರಮಾತೃಕಾ ದೇವತೆಗಳಾದ ಬ್ರಾಹ್ಮಿ. ಮಹೇಶ್ವರಿ. ಕೌಮಾರಿ. 
ವೈಷ್ಣವಿಕ ವಾರಾಹಿ, ಇಂದ್ರಾಣಿ, ಚಾಮುಂಡಿಯರನ್ನು ಕೆರೆಯ ಸಂರಕ್ಷಣಿಗಾಗಿ ಬಂದು 
ನೆಲೆಗೊಳ್ಳುವಂತೆ ಮಂತ್ರ ಪೂರ್ವಕವಾಗಿ ಆವಾಹನೆ ಮಾಡಿಕೊಳ್ಳಲಾಗುತ್ತಿತ್ತು. ಈಗಲೂ 
ಹಲವಾರು ಕೆರೆ ಏರಿಗಕ ಮೇಲೆ ಉದ್ದನೆಯ ಒಂದೇ ಕಲ್ಲನಲ್ಲ ಮೂಡಿಸಿ ಸಪ್ರಮಾತೃಕಾ 
ಮೂರ್ತಿಗಳು ಕಾಣಬರುತ್ತವೆ. 


'ಊರಿಗೆ ಬಂದವಳು ನೀರಿಗೆ ಬರದೆ ಇದ್ದಾಳೆಯೇ?' ಎಂಬ ನಾಣ್ಣುಡಿ ಬಳಕೆಯಲ್ಪದೆ. 
ಊರಿಗೆ ಹೊಸದಾಗಿ ಬಂದ ಮದುವೆ ಹೆಣ್ಣನ್ನು ನೋಡಲು ಕೆರೆಬಾವಿ ತಡಿಗಕೇ ಅವಕಾಶ 
ಕೊಡುತ್ತಿದ್ದವು. ಪರಸ್ಪರ ಪರಿಚಯಕ್ಕೆ ಹಾಗೂ ಕಷ್ಟಸುಖಗಳ ಮಾತುಗಳಗೆ, ಸಾಂತ್ರನಕ್ಕೆ 
ಭಾಗಿಯಾಗಿದ್ದವು. (ಅತ್ತೆಯರ ಕಿರುಕುಳವನ್ನು ಸರೀಕರೊಂದಿಗೆ ಹೇಳಕೊಂಡು 
ಸಮಾಧಾನಗೊಳ್ಳುವ ಅವಕಾಶವೂ ಇತ್ತು) ಒಬ್ಬಾರೆ ಒಂದು ಊರಿನ ಜನರ ನಡೆ-ನುಡಿ, 
ಆಚಾರ ವಿಚಾರ, ಹಬ್ದಹರಿದಿನಗಳ ಪರಿಚಯವನ್ನು ಮಾಡಿಕೊಳ್ಳಲು ಕೆರೆ, ಬಾವಿ, ಕಟ್ಟೆ ಅಥವಾ 
ನೀರು, ಹೊಳೆಯ ತಡಿಯಲ್ಲ ನಿಂತರೆ ಸಾಕಾಗಿತ್ತು. ಅದೆಷ್ಟೋ ವಿಷಯಗಳು ತಿಆದು 
ಹೋಗುತ್ತಿದ್ದವು. 


ಕೆರೆ ಕಟ್ಟಸುವ, ಕಾಲುವೆ ತೋಡಿಸುವ, ಮರಗಿಡಗಳನ್ನು ಬೆಳೆಸುವ ಸತ್‌ 
ಸಂಪ್ರದಾಯಗಳು ನಮ್ಮಲ್ಲಿ ಪಾರಂಪರಿಕವಾಗಿ ಅಥವಾ ರಕ್ಷಗತವಾಗಿಯೇ ಬಂದಿದೆ ಎಂದರೆ 
ಅತಿಶಯೋಕ್ತಿಯೇನಿಲ್ಲ. ಕೃಷಿ ಮತ್ತು ಪಶುಪಾಲನೆ ಮುಖ್ಯ ಕಸುಬಾಗಿದ್ದು ಅವುಗಳ 
ಅಭವೃದ್ಧಿಯೂ ಆಗಬೇಕಾಗಿತ್ತು. ಮತ್ತು ತನ್ಯೂಲಕ ಆರ್ಥಿಕಾಭವೃದ್ಧಿಯನ್ನು 
ಮಾಡಿಕೊಳ್ಳಬೇಕಾಗಿತ್ತು. ಇದಕ್ಕೆ ಪೂರಕವಾಗಿ ಕೆರೆಕಲ್ಟೆ ಕಾಲುವೆಗಳನ್ನು ನಿರ್ಮಾಣ 


131 


ಮಾಡಿಕೊಂಡರೂ ಆಧ್ಯಾತ್ಯಿಕ, ಧಾರ್ಮಿೀಕ ಭಾವನೆಯೂ ಕಾರ್ಯನಿರ್ವಹಿಸಿದೆ. ಹೀಗಾಗಿ 
ರಾಜಮಹಾರಾಜರು, ಸಾಮಂತರು. ದಂಡನಾಯಕರು, ದಳವಾಲುಗಳು. ಆಡಳತಾಧಿಕಾರಿಗಳು., 
ರಾಣಿಯರು, ಸಾಮಾನ್ಯ ಸ್ತ್ರೀಯರು, ವೇಶ್ಯೇಯರು, ವ್ಯಾಪಾರಿಗಳು, ಸಂತರು, ಪುಣ್ಯ ಪ್ರಧಾನ 
ಮಾಡಬೇಕೆನ್ನುವ ಸಹೃದಯರು ವಿಶೇಷವಾದ ಆಸಕ್ತಿಬುಂದ ನೀರಾವರಿ ಕಾಮಗಾರಿಗಳ 
ನಿರ್ಮಾಣ, ನಿರ್ವಹಣೆ, ಜೀರ್ಣೋದ್ದಾರಕ್ಸಾಗಿ ದಾನದತ್ತಿಗಳನ್ನು ನೀಡಿರುವುದನ್ನು ಶಾಸನಗಳು 
ದೃಢೀಕರಿಸುತ್ತವೆ. ಇಂತಹ ಪುಣ್ಯ ಪ್ರಧಾನ ಕಾರ್ಯಗಳಲ್ಲ ಪಾಲ್ಗ್ಲೊಂ೦ಡವರಿಗೆ 
ಸಾಮಾಜಕವಾಗಿಯೂ ಮನ್ನಣೆ ಸಿಗುತ್ತಿತ್ತು. ಕೆರೆಗಳಗೆ ಪಾವಿತ್ವವನ್ನು ಕೊಡಲು ಪುರಾಣ 
ಪಸಿದ್ಧ ಪುಣ್ಯಾತ್ಯರೊಡನೆ ಸಂಬಂಧ ಕಲ್ತಸುತ್ತಿದ್ದರು. ಇದಕ್ಕೆ ಉದಾಹರಣಿಯಾಗಿ ಹಾವೇರಿಯ 


8 


ದ್ಲೆರೆಯನ್ನು ನಳಮಹಾರಾಜ ಕಟ್ಟಸಿದನೆಂದು ಶಾಸನಗಕಲ್ಲ ಉಲ್ಲೇಖವಿದೆ. ಹೊಯ್ದಳ 
ಎರಡನೇ ವೀರಬಲ್ಲಾಳನ ಮಂತ್ರಿಯಾದ ವೀರದಂಡನಾಯಕ ತಾನೇ ಹೊಸದಾಗಿ ಕಟ್ಪಸಿದ 
ವೀರಬಲ್ಲಾಕಪುರದಲ್ಲ ಒಂದು ಯೋಜನೆಯ ಮೇರೆಗೆ ನಾಲ್ಲು ದೊಡ್ಡ ಕೆರೆಗಳನ್ನು ಕಟ್ಟಸಿ 
ಅವುಗಳಗೆ ಕ್ರಮವಾಗಿ ರುದ್ರಸಮುದ್ರ್ದ. ಗಂಗಾಸಮುದ್ರ್ದ. ಅಚ್ಚುತ ಸಮುದ್ರ ಹಾಗೂ 
ಬೀರಸಮುದ್ರ ಎಂದು ಹೆಸರಿಸಿದನು. ಹೀಗಾಗಿ ಮಂಡ್ಯ ಜಲ್ಲೆಯ ಶಾಸನಗಳಲ್ಲ ಉಲ್ಲೇಖವಾದ 
ಕೆರೆಕಟ್ಟೆಗಳ ಸಮಗ್ರ ಮಾಹಿತಿಗಳನ್ನು ಈ ಕೆಳಕಂಡಂತೆ ನಿರೂಪಿಸಲಾಗಿದೆ. 


ಮಂಡ್ಯ ಜಲ್ಲೆ ಪಾಂಡವಪುರ ತಾಲೂಕು ಸೀತಾಪುರದ ಕ್ರಿ.ಪ.1455ರ ಶಾಸನವೊಂದು 
ನೀರಾವರಿ ವ್ಯವಹಾರವೊಂದರ ಮೇಲೆ ಬೆಳಕು ಚೆಲ್ಲುತ್ತದೆ. ವಿಜಯನಗರದ ಆಡಳತದಲ್ಲ ಈ 
ಭಾಗದ ಕೇಂದ್ರವಾಗಿದ್ದ ನಾಗಮಂಗಲದ ಸಿಂಗಣ್ಣಪೊಡೆಯರ ಮಗ ದೇವರಾಜನು (ತಿಮಣ್ಣ 
ದಂಡನಾಯಕನ ತಮ್ಮ) ಕಾವೇರಿ ನದಿಗೆ ಹೊಸದಾಗಿ ಒಂದು ಕಾಲುವೆಯನ್ನು ತೋಡಿಸಲು 
ತೊಡಗಿದನು. ಇದನ್ನು ಗಮನಿಸಿದ ಸೀತಾಪುರಕ್ಕೆ ಸ್ವಲ್ಲ ದೂರದ ಹರವು ಗ್ರಾಮಸ್ಥರು 
ತೋಡಿಸುತ್ತಿರುವ ಕಾಲುವೆಯನ್ನು ತಮ್ಮ ಗ್ರಾಮದವರೆಣೂ ತೋಡಿಸಿಕೊಡಬೇಕೆ೦ದು 
ಕೋರಿಕೊಂಡರು. ಆತ ಇದಕ್ಕೆ ಒಪ್ಪಿ ಕಾಲುವೆಯನ್ನು ತನ್ನ ವೆಚ್ಚದಟ್ಲಯೇ ತೋಡಿಸಿಕೊಟ್ಟನು. 
ಇದಕಾಗಿ ಹರವು ಗ್ರಾಮಸ್ಥರು ಮತ್ತು ಆತನ ನಡುವೆ ಕೊಟ್ಟು-ತೆಗೆದುಕೊಳ್ಳುವ ವ್ಯವಹಾರವನ್ನು 
ಸ್ವಾರಸ್ವಕರವಾಗಿ ಶಾಸನದಲ್ಲ ವಿವರಿಸಿದೆ. ಇದೊಂದು ಸಂಕೀರ್ಣ ಶಾಸನ. ಆದರೆ ಇಲ್ಲ 
ಸಂಕ್ಷಿಪ್ತವಾಗಿ ಹೇಳಬಹುದಾದ ವಿಷಯವೇನೆಂದರೆ ಸಮೀಪದ ಹೊಸಹಳ್ಟ ಎಂಬ ಗ್ರಾಮವನ್ನು 
ಯಜಮಾನ ಭಾಗ ಎಂದು ದೇವರಾಜನು ಪಡೆದರೂ ಆ ಗ್ರಾಮದ ಮೇಲನ ಕ್ರಯ, ಭೋಗ್ಯ 
ಮುಂತಾದ ಹಕ್ನುಗಳು ಗ್ರಾಮದ ಜನರಿಗೆ ಸೇರಿತ್ತಾದರೂ ಅದರ ಮೇಲಅನ ಹಕ್ಕು 
ದೇವರಾಜನದಾಗಿತ್ತೆಂದು ತಿಆದು ಬರುತ್ತದೆ. ಇದೊಂದು ವಿಶಿಷ್ಠ ವ್ಯವಹಾರ. ಇದರೊಳ್ಣಗೆ 
ಹರವು ಗ್ರಾಮದ ರಾಮಚಂದ್ರ ದೇವಾಲಯಕ್ಕೂ, ನಾನಾಗೋತ್ರ ಸೂತ್ರಗಳ ವೈದಿಕರಿಗೂ ತನ್ನು 


132 


ತಾಂಖ ಸೀತಾಯಮ್ಮಳ ಪುಣ್ಯಾರ್ಥವಾಗಿ ಹಲವು ವೃತ್ತಿ (ದೇವಾಲಯ, ಉದ್ಯೋಗ 
ಮೊದಲಾದುವುಗಳಗಾಗಿ ಬಟ್ಟ ಭೂಮಿ)ಗಳನ್ನು ವಿಂಗಡಿಸಿ ದಾನ ಮಾಡಿ ಹೊಸಹಳ್ಳಿ 
ಗ್ರಾಮವನ್ನು ತನ್ನ ತಾಯು ಸೀತಾಯಮ್ಮನ ಹೆಸರಿನಲ್ಲ ಶ್ರೀರಾಮ ಸೀತಾಪುರ ಎಂದು 
ಹೆಸರಿಸಿದನು. ಈಗ ಅದು ಸೀತಾಪುರ ಎಂದಷ್ಟೇ ಉಳದುಕೊಂಡಿದೆ.*' ಮೇಲಾಗಿ ಹರವು 
ಗ್ರಾಮದ ದೊಡ್ಡಕೆರೆಯನ್ನು ಚನ್ನರಾಮಸಾಗರ ಎಂದೂ. ತೂಬನ್ನು ಸೀತಾರಾಮರ ತೂಬು 
ಎಂದೂ ಶಾಸನವನ್ನೇ ಕೊರೆಸಿದನು. ಇದು ಏರಿಯ ಮೇಲೆ ಗಣಪನ ಗುಡಿಗೆ ಎದುರಾಗಿರುವ 
ತೂಬನ ಮೇಲದೆ. 


ಮತ್ತೊಂದು ಒಪ್ಪಂದದ ಉದಾಹರಣಾ ಶಾಸನ ಮದ್ದೂರು ತಾಲೂಕು ತೈಲೂರು ಕೆರೆಗೆ 
ಸಂಬಂಧಿಸಿದೆ. ಕ್ರಿ.ಶ. ಒಂಭತ್ತನೆಯ ಶತಮಾನಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಗದ್ಯದ 
ಲಕ್ಷಣವನ್ನೆತ್ತಿ ತೋರಿಸುವ ಶಿಲಾಶಾಸನಗಳು ಕರ್ನಾಟಕದಲ್ಲ ಬಹಳ ಕಡಿಮೆ ಕೆರೆ ಕಟ್ಟದವನಿಗೆ 
ನೀಡಿದ ದಾನ ಶಾಸನ ಬಹು ಸ್ವಾರಸ್ಯವಾಗಿದೆ. ತೈಲೂರು ಕೆರೆಯನ್ನು ನಿರ್ಮಿಸಿಕೊಟ್ಟ ಶೀಲ 
ಮಪೊಲ್ಲಾಳ ಸೆಟ್ತಗೆ 35 ಬಂಡುಗದ ಭೂಮಿಯನ್ನು ಆತ ಇಚ್ಛಪಟ್ಟ ಕಡೆ ದಾನ ಕೊಡುವುದೆಂದು 
ತೈಲೂರಿಗೆ ಅಷ್ಟೇನೂ ದೂರವಲ್ಲದ ಕದಲೂರು ಗ್ರಾಮಸ್ಟರು ತೀರ್ಮಾನ ಕೊಟ್ಟದ್ದಾರೆ. ಬಹುಶಃ 
ಶಿ ಕದಲೂರು ಗ್ರಾಮದವನಾಗಿರಬೇಕು. ದಾನದಲ್ತ್ಪ ನೀಡಿರುವ 35 ಬಂಡುಗದ ಭೂಮಿಯಲ್ಲ 
5 ಬಂಡುಗದ ಭೂಮಿಯನ್ನು ಆತ ಸ್ರತಃ ಇಟ್ಟುಕೊಳ್ಳಬೇಕೆಂದೂ. (ಎಲ್ಲ ಆತ ದಾನವಾಗಿ 
ಬಂದ ಭೂಮಿಯನ್ನೆಲ್ಲ ಇತರರಿಗೆ ಹಸ್ತಾಂತರ ಮಾಡಿಬಡುವನೋ ಎಂಬ ಅರ್ಥವಿರಬೇಕು) 
ಉಳ೪ಕೆ 30೦ ಬಂಡುಗ ಭೂಮಿಯನ್ನು ಪಾಲುಗಾರಿಕೆಗೋ ಅಥವಾ ಹಳ್ಳಿಯ ವಿಸರಣಿಗೋ 
ಅವನಿಚ್ಛೆಯಿಂದ ಉಪಯೋಗಿಸಬಹುದೆಂದೂ, ಮತ್ತೆ ಪೊಲ್ಲಾಳಸೆಟ್ಟೆ ಇಚ್ಛಪಟ್ಟ ಕಡೆ ಮೂರು 
ಖಂಡುಗ ಭೂಮಿಯನ್ನು ಆತನಿಗೆ ತೋಟಕ್ಸಾಗಿ ದಾನ ಕೊಟ್ಟು. ಆ ತೋಟವು ಕಂದಾಯ 
ರಹಿತವಾಗಿಯೂ. ವರ್ಷಕೊಮ್ಮೆ ಆತನಿಗೆ ಹದಿನೈದು ಲೋಹ ದ್ರಮ್ಮ. (ಪಣ) ಹನ್ನೆರಡು ಕುಳ 
ತುಪ್ಪವನ್ನು ಕೊಡತಕ್ಷದ್ದು ಎಂದೂ ಹೇಳಲಾಗಿದೆ.' ಕೆರೆ ಕಟ್ಟದ ಮೇಲೆ ಗುಡಿಗಳನ್ನು 
ಕಟ್ಟಲಾಗಿದೆ. ಕೌಂಡಿನ್ಯಗೋತ್ರದ ಗಾಮುಂಡಸ್ವಾಮಿಗಳ ಮಗ ನಾಗಮಯ್ಯ ಗುಡಿಗಳನ್ನು 
ಕಟ್ಟದ್ದಕ್ಕೆ ಮತ್ತೊಂದು ಶಾಸನವಿದೆ. ಈ ಶಾಸನಗಳು ಕ್ರಿ.ಶ.8೨5ರಲ್ಲ ಅಂದರೆ ಶಕ 817ನೇ 
ಸಂವತ್ಸರದಲ್ಲ ತಲಕಾಡು ಗಂಗೆ ಸತ್ಯವಾಕ್ಕ ಪೆರ್ಮಾನಡಿಯ ಅಧೀನನಾದ 
ನೊಳಂ೦ಬಾಧಿರಾಜನ ಆಳಜ್ವಕೆಯ ಕಾಲದಾಗಿದೆ. ಎಲ್ಲಾ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು 
ಮಂಡ್ಯ ಜಲ್ಲೆಯ ಶಾಸನಗಳಲ್ಲ ಉಲ್ಲೇಖವಾದ ಕೆರೆ ಕಲ್ಲೆಗಳ ಮಾಹಿತಿಗಳನ್ನು ಈ ಕೆಳಕಂಡಂತೆ 
ವಿವರಿಸಲಾಗಿದೆ. ಕಿ.ಶ.713ರ ಹಳ್ಳಿಗೆರೆ ಗ್ರಾಮದ ಶಾಸನವು ಗಂಗರ ಕಾಲಕ್ಷೆ ಸೇರಿದ್ದು 
ಶಿವಮಾರನ ಅಆಳ್ವಕೆಯಲ್ಲ ಶಾಸನವನ್ನು ಹೊರಡಿಸಲಾಗಿದೆ. ಕೆರೆದೊಡು ವಿಷಯದಲ್ಲನ 


133 


ಕೊಳಗೊಡ ಮತ್ತು ಬೆಳ್‌ಕೆರೆ ದಕ್ಷಿಣಕ್ಕೆ ಸೇರಿದ ಬೆಂಬಪಲ್ಲು ಹಾಗೂ ಹುಣಸುಪಟ್ಟ ಗ್ರಾಮದ 
ದಕ್ಷಿಣ ಭಾಗದಲ್ಲ ಕಾಳನದಿಗೆ ಅಣೆಕಟ್ಟೆಯನ್ನು ಕಟ್ಟಿಸಿ ಪಲ್ಲಮ ತಟಾಕ ಎಂಬ ಹೆಸರಿನಿಂದ 
ಪುನರ್‌ನಾಮಕರಣ ಮಾಡಿ ಇದನ್ನು 66 ವೃತ್ತಿಗಳಾಗಿ ವಿಂಗಡಿಸಿ ಅದರಲ್ಲ 36 ವೃತ್ತಿಗಳನ್ನು 
ಮಾದವತಮ್ಮ ಎಂಬಾತನಿಗೆ ಕೊಟ್ಟು ಉಳದ 3೦ ವೃತ್ತಿಗಳನ್ನು ಗ್ರಾಮ ಗ್ರಾಮವಂತಿಗೆ 
ದತ್ತಿಯಾಗಿ ಬಟ್ಟು ಪೆರ್ಮಾಗೊಂಡವ ತಬಾಕ ಪೂರ್ವಭಾಗದ ಇರ್ದ್ಗರ ನದಿಯನ್ನು ಕಟ್ಟನಿದ 


ಉಲ್ಪೇಖ ಈ ಶಾಸನಲ್ತದೆ."” (ಚಿ.ಸಂ.1) 


ತಾಯಲೂರಿನ ಕ್ರಿ.ಶ.೨೦7ರ ಶಾಸನದಲ್ಲ ಕಟ್ಟವರ ಪೊಲಳಶೆಟ್ಟ ಎಂಬುವನು ಕೆರೆ 
ನಿರ್ಮಿಸಿದ್ದಕ್ಷಾಗಿ ಕಡರೂರಿನ ರೈತರು ಮತ್ತು ಗಾವುಂಡರು 35 ಬಂಡುಗದ ಭೂಮಿಯನ್ನು 
ದಾನವಾಗಿ ನೀಡಿದ್ದಾರೆ." ಅದರಲ್ಲ 5 ಬಂಡುಗವನ್ನು 'ಪಟ್ಟೊಂದಿ"ಯಾಗಿ ಮೀಸಲಾಗಿರಿಸಿತು. 
ಮೂರು ಬಂಡುಗದ ಭೂಮಿಯನ್ನು ತೋಟ ಬೆಕೆಸಲು ನೀಡಲಾಗಿದೆ. ಅಲ್ಲದೆ ಅವನು 
'ದಮ್ಮ'ರೂಪದಲ್ಲ 15 'ಪಟ'. 12 'ತೊಲ' ಮೆಣಸು ಮತ್ತು ಒಂದು 'ತೊಲ' ತುಪ್ಪವನ್ನು 


ಸೇವಾರ್ಥವಾಗಿ ನೀಡಬೇಕೆಂದು ಉಲ್ಲೇಖಸಿದೆ. 


ಕ್ರಿ.ಶ. ೨9೦4-೦5ರ ಗಂಗರ ಕಾಲಕ್ಕೆ ಸೇರಿದ ಶಾಸನವು" ಸತ್ಯವಾಕ್ಕಪೆರ್ಮಾನಡಿಯ 
ಆಳಅಕೆಯ ಕಾಲಕ್ಕೆ ಸೇರಿದ್ದು ಇಮ್ಮಡಿ ರಾಚಮಲ್ಲನೆಂದು ತಿಆಸಲಾಗಿದ್ದು ಜೊತೆಗೆ ಕೆರೆಯನ್ನು 


ವ 


ಕಟ್ಟಸಿ ಗ್ರಾಮಕ್ಷೆ ಕೊಡಬೇಕಾದ ಪೆರೆಯೂರಹಳ್ಳ ಮೊದಲ ಮತ್ತು ಎರಡನೇ ವರ್ಷದಲ್ಲಿ 


ಆಟ ಲ ರ 


ಕೊಡಬೇಕಾದ ಕೆಲವು ರಿಯಾಲುತಿಗಳನ್ನು ಶಾಸನದಲ್ಲ ಹೇಳಲಾಗಿದೆ. 


ಕ್ರ.ಪ.೨೦7ರ ತಾಯಲೂರಿನ ಬಳಗೆರೆಯ ಗ್ರಾಮದ ಶಾಸನದಲ್ಲ ಗಂಗರ ಕಾಲದ 
ಕಾಚೇವರ ಪೋಳಶೆಟ್ಟಯು ತಾಯೂರಿನಲ್ಲ ಕೆರೆಯೊಂದನ್ನು ಕಟ್ಟಿಸಿದ್ದು. (ಚಿ.ಸ೦.2) ರೈತರು 
ಮತ್ತು ಗಾವುಂಡರು ಕವರೂರಿನ ಮಂಡಿ 35 ಬಂಡುಗದ ಭೂಮಿಯನ್ನು ಕಾಣಿಕೆಯಾಗಿ 
ನೀಡಿದ್ದು ಇದರಲ್ಲ 5 ಬಂಡುಗದ ಭೂಮಿಯನ್ನು ಈತ ಬೇರೆ ಮಾಡಿ ಪಠೊಂಡಿಯಾಗಿ 
ಮಾಡಲಾಗಿದೆ. ಇದರ ಜೊತೆಗೆ ಈತನು ಇನ್ನೂ KC} ಖಂಡುಗದಷ್ಟು ಭೂಮಿಯಲ್ಲ ತೋಟವನ್ನು 
ಹೆಚ್ಚಾಗಿ ಮಾಡಲು ಅನುಮತಿ ನೀಡಿದ್ದನು." ಈತನು ಇದರ ಶುಲ್ಗವಾಗಿ 15 ಪನ್ನವನ್ನು 
ಲೋಹದ ದಮ್ಮಾ 12 ತೊಲದ ಮೆಣಸು ಮತ್ತು ಒಂದು ತೊಲ ತುಪ್ಪ ಶ್ರೀಧರ್ಮಮ್ಮಾರ 
ಸೇವೆಗೆ ಕೊಡಮಾಡತಕ್ಷದೆಂದು ದಾಬಲಾತಿಯಲ್ಲ ಬರೆಯಲಾಗಿದೆ. ಪ್ರಸ್ತುತ ಈ ಕೆರೆಯು 
ದಕ್ಷಿಣೋತ್ತರವಾಗಿದ್ದು., ಮದ್ದೂರು ತಾಲೂಕಿಗೆ ಸೇರಿದ ಕೆರಯಾಗಿದೆ. ಈ ಕೆರೆಯ ಒಟ್ಟು 
ವಿಸ್ತೀರ್ಣ 725.77 ಎಕರೆಗಳು. ಅಚ್ಚುಕಟ್ಟು ಪ್ರದೇಶ 584.3೦ ಎಕರೆಗಳು. ಕೆರೆಯ 


ಸಾಮರ್ಥ್ಯವು ೨7.33 ಎಂ.ಸಿ.ಎಫ್‌.ಟ. ಪ್ರಸ್ನುತ ಈ ಕೆರೆಗೆ ಕಾವೇರಿ ನದಿಯ ನೀರನ್ನು 


134 


ತುಂಬಲಾಗುತ್ತದೆ. ಕೆರೆಯು ತುಂಬಾ ವಿಸ್ತಾರವಾಗಿದ್ದು ನೀರು ಶುಚಯಾಗಿದ್ದು ಕೆರೆಯು 


ಸುಳ್ತಿತಿಯು೦ದ ಕೂಡಿದೆ. 


ಕ್ರಿ.ಪ.೨47ರ ಶಾಸನವು ಮಳವಳ್ಳ ತಾಲೂಕಿನ ಪೂರಿಗಾಅ ಗ್ರಾಮದ 
ಹೊಲಪೊಂದರಲ್ಪದೆ."ನ ಈ ಶಾಸನವು ಗಂಗರ ಆಡಳತದ ಕಾಲಕ್ಕೆ ಸೇರಿದ್ದು ಶ್ರೀಪುರುಷನ 
ಆಳಜ್ವಕೆಯ ಅವಧಿಯಲ್ಲ ಪೂರಿಗಾಲಯೇ ಕೊಂಗಾಣಿ ಕೆರೆಯನ್ನು ಕಟ್ಟಸಿದುದರ ಬದ್ಗೆ 
ಮಾಹಿತಿಯುದೆ (ಜಿ.ಸಂ.3) ಹಾಗೂ ಕುಂದಶೆಟ್ಟ ಎಂಬ ಅಧಿಕಾರಿಯು ವಡಗೆರೆ-30೦ ಎಂಬ 
ಆಡಳತ ವಿಭಾಗವನ್ನು ಹಾಗೂ ಮುದಗಂದೂರ ಪಿಂಗದೇವರಸನು ಪೂರ್ವ ಗ್ರಾಮವನ್ನು 
ಆಳುತ್ತಿದ್ದುವರ ಬಗ್ಗೆ ಮಾಹಿತಿಯು ಶಾಸನದಲ್ಲ ಉಲ್ಲೇಖವಾಗಿದೆ. 


(&L 


ಸ್ಲುತ ಪೂರಿಗಾಆಯು ಮಳವಳ್ಳ ತಾಲೂಕಿನಿಂದ 18 ಕಿ.ಮೀ. ದೂರದಲ್ಲದ್ದು, 
ಪೂರಿಗಾಅಆಯಿಂದ 8 ಕಿ.ಮೀ. ದೂರದಲ್ಲ ಊರಿನೊಳಗಿನಿಂದ ಪಶ್ಚಿಮಕ್ಕೆ ಹೋಗುವ 
ಕೆಳಭಾಗದ ರಸ್ನೆಯ ಬಲಭಾಗದ ಶನಿದೇವರ ಗುಡಿಯ ಪಕ್ಷದಲ್ಲಿ ಒಂದು ಪುಟ್ಟದಾದ 
ಕೆರೆಯುದೆ. ಇದನ್ನೇ ಗ್ರಾಮಫ್ಟರು "ಪೂರಿಗಾಅ ಕೆರೆ" ಎಂದು ಕರೆಯುವರು. ವಿಶಾಲವಾಗಿದ್ದ 
ಕೆರೆಯನ್ನು ಇಲ್ಲನ ಜನರು ರಸ್ತೆ. ಕಾಲುವೆ. ಹೊಲಗದ್ದೆಗಳಾಗಿ ಮಾರ್ಪಡಿಸಿಕೊಂಡಿದ್ದಾರೆ. 
ಕೆರೆಯ ತುಂಬಾ ಹೂಳು ತುಂಜದ್ದು. ಗಿಡಗಂಟಗಳು ಬೆಳೆದು ದುಸ್ಲಿತಿಬುಂ೦ದ ಕೂಡಿದೆ. ಆದರೆ 
ಮುಂದೊಂದು ದಿನ ಈ ಕೆರೆಯು ಇಲ್ಲದಂತಾಗಬಹುದು ಎಂದು ಹೇಳಬಹುದು. 


ಕ್ರಿ.ಪ.೨72೭-1೦ನೇ ಶತಮಾನದ ಶಾಸನವಾಗಿದ್ದು ಆರಣಿ ಎಂಬ ಗ್ರಾಮದಲ್ಲ ಆಳ್ವಕೆ 
ಮಾಡುತ್ತಿದ್ದ ಗಂಗ ದೊರೆ ೭ನೇ ಮಾರಸಿಂಹನ ಆಜ್ವಕೆಯ ಸಂದರ್ಭದಲ್ಲ ಆತನ ಮಂತ್ರಿ 
ಮಾಬಲಯ್ಯನು ಆರಣಿಯೂರಿನ ಕೆರೆಯ ಬಯಲಅನಲ್ಲ ಗದ್ದೆಯನ್ನು ದತ್ತಿ ನೀಡಿದ ಉಲ್ಲೇಖವಿದೆ 
ಹಾಗೂ ಈ ಶಾಸನದಲ್ಲ ದೊರೆಯು ಕುವಲಾಲಪುರ ಆಳುತ್ತಿದ್ದನೆಂದು ಈತನಿಗೆ ಸತ್ಯವಾಕ್ಕ 
ಪೆರುಮಾನಂದಿ ಎಂಬ ಹೆಸರಿದ್ದು ಈತನು ನೊಕಂಬರನ್ನು ಸೋಪಲಸಿದ್ದರಿಂದ ಈತನಿಗೆ 
"ನೊಳಂಬ ಕುಲಾಂತಕ ಶರಭ ಶತಾಸಿನಿ' ಎಂಬ ಬರುದಿತ್ತು ಎಂದು ತಿಆದು ಬರುತ್ತದೆ.*' 


ಕ್ರಿ.ಶ.೨೦75ರ ಶಾಸನವು ಹಳೇಬೂದನೂರಿನ ಗಂಗರ ಕಾಲಕ್ಷೆ ಸೇರಿದ ಶಾಸನವಾಗಿದೆ. 
ಈ ಶಾಸನದಲ್ಲ ಸೋವರಾಸಿಭಟರು ಬೂದನೂರಿನಲ್ಪ ನಿರ್ಮಿಸಿದ ಕೆರೆಯ (ಜಿ.ಸಂ.4) ಬದ್ಗೆ 
ಉಲ್ಲೇಬವಾಗಿದ್ದು. ಕೆರೆಗಾಗಿ ಬೂದನೂರಿನಗೌಡರು ಭೂಮಿಯನ್ನು ದಾನವಾಗಿ ನೀಡಿದ್ದುದರ 
ಬಣ್ಣೆ ಮಾಹಿತಿಯುದೆ."” ಪ್ರಸ್ತುತ ಈ ಕೆರೆಗೆ ಕಾವೇರಿ ನದಿಯ ನೀರನ್ನು ತು೦ಜಸಲಾಗುತ್ತಿದೆ. ಈ 


” 


ಕೆರೆಯು ಸುಸ್ಳಿತಿಯಲ್ಲದ್ದು ಕೆರೆಯು ಎರಡು ತೂಬುಗಳನ್ನು ಒಳಗೊಂಡಿದೆ. ಕೆರೆಗೆ ಒಂದು 


135 


ಕೋಡಿಯುದ್ದು ಕೆರೆ ತುಂಬ ಕೋಡಿ ಜದ್ಧ ನೀರು ಬೂದನೂರು., ಬೇಲೂರು, 
ಹೊಸಬೂದನೂರಿಗೆ ಹೋಗಿ ಸೇರುತ್ತದೆ. ನಾನು ಕ್ಷೇತ್ರಕಾರ್ಯ ಕೈಗೊಂಡ ಸಂದರ್ಭದಲ್ಲ 
ಊರಿನ ಗ್ರಾಮಸ್ಥರಾದ ಶ್ರೀಯುತ ದಾಸಪ್ಪನವರು ಮಾಹಿತಿ ನೀಡಿದರು. ಕೆರೆಯ ನೀರನ್ನು 
ಗ್ರಾಮನ್ಸರು ವ್ಯವಸಾಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಕೆರೆಯ ಸುತ್ತ ತೆಂಗಿನ ತೋಟದಿಂದ 
ಆವರಿಸಿದೆ. ಈ ಪ್ರಾಚೀನವಾದ ಕೆರೆಯನ್ನು ಊರಿನ ಜನರು ನಶಿಸಿ ಹೋಗದಂತೆ ಶುಚಿಯಾಗಿ 


ಕಾಪಾಡಿಕೊಂಡು ಬಂದಿದ್ದಾರೆ. 


[~) 


ಕ್ರಿ.ಪ.೨೦77-78 ಕೊತ್ತತ್ತಿ ಗ್ರಾಮದ ಶಾಸನವು ಗಂಗರ ಕಾಲಕ್ಕೆ ಸೇರಿದ್ದು ಸತ್ಯವಾಕ್ಕ 
ರಾಚಮಲ್ಲ ಪೆರ್ಮಾನಡಿ ಆಳಜ್ವಕೆಯಲ್ಲ ಹೊರಡಿಸಿದ್ದು ಸುದನ್ಪಂ ಗೆರೆಯನ್ನು ಕಟ್ಟಿಸಿದ ಬಗ್ಗೆ 


ಉಲ್ಪೇಬವಿದೆ.“* 


ಬೇಳ್ಳೂರಿನ ಕ್ರಿ.ಪ.೨೨7ರ ಶಾಸನದಲ್ಲ ಮನಾಳಯ್ಯ ಎಂಬುವವನು ಕೆರೆ ತೋಡಿಸಿ, 
ತೂಬನ್ನು ಇರಿಸಿದ್ದುದಕ್ಲಾಗಿ ಊರನ್ನು ದಾನವಾಗಿ ಸೀಡಿರುವುದನ್ನು ಉಲ್ಲೇಜಸುತ್ತದೆ.” 


ಕ್ರಿ.ಪ.೨೦೨7ರ ಶಾಸನವು ಗಂಗರ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ಈೇ ಶಾಸನವು 
ಬೇಲೂರು ಕೆರೆ ಏರಿಯ ಮೇಲಅರುವ ತಿಬ್ಲಾದೇವಿ ದೇವಾಲಯದ ಹತ್ತಿರದಲ್ಲದೆ.ಈೇ ಶಾಸನದಲ್ಲ 
ಬೇಲೂರಿನಲ್ಲ ಕಟ್ಟಲ್ಲಲ್ಲರುವ ಬಗ್ಗೆ ಮತ್ತು ಇಲ್ಲದ್ದಂತಹ ಗಂಗ ಪೆರ್ಗಡೆ ಬಾಸಣಯ್ಯನು 
ಕೆರೆಯನ್ನು ಕಣ್ಟಸಿ ಮತ್ತು ಕೆರೆಗೆ ತೂಬನ್ನು ಅಳವಡಿಸಿದ ಬಣ್ಣೆ ಮಾಹಿತಿಯು ಲಭ್ಯವಾಗಿದೆ.” 
ಕೆರೆಯು ಗ್ರಾಮದ ಉತ್ತರ ದಕ್ಷಿಣಕ್ಕಿದೆ. (ಚಿ.ಸಂ.5) ದಕ್ಷಿಣ ಮತ್ತು ಪೂರ್ವ ದಿಕ್ಕಿನಲ್ಲ ಕೆರೆಯ 
ತೂಬುಗಳವೆ. ಕೆರೆಯು ವಿಶಾಲವಾಗಿದ್ದು ಸೂಳೆಕೆರೆಯ ನೀರು ಹರಿದು ಬಂದು ಠೇ ಕೆರೆಗೆ 
ಸೇರುತ್ತದೆಂದು ಇಲ್ಲನ ಗ್ರಾಮಸ್ಥರಾದ ಶ್ರೀಯುತ ರಾಮಣ್ಣನವರು ಮಾಹಿತಿ ನೀಡಿದರು. ಕೆರೆ 
ತುಂಬ ನೀರು ಹೊರಹೋಗಲು ಕೆರೆಯಲ್ಲ ಅಣೆಯುದೆ. ಕೆರೆಯ ನೀರು ಬಯಲಗೆ ತೂಜಬನ 
ಮೂಲಕ ಹರಿದು ಬರುವುದರಿಂದ ಕೆರೆಯ ನೀರನ್ನು ಭತ್ತ ಮತ್ತು ಕಬ್ಬು ಬೆಳೆಯಲು 


ಬಳಸಿಕೊಳ್ಳುತ್ತಾರೆ. ಕೆರೆಯು ಪ್ರಸ್ತುತ ಸುಸ್ಳಿತಿಯುಂದ ಕೂಡಿದೆ. 


ಹುಳ್ಳೇನ ಹಳ್ಳಯ ಗ್ರಾಮದ ಶಾಸನವು ಗಂಗರ ಕಾಲದ ಶ್ರೀಪುರುಷನ ಆಳ್ವಕೆಗೆ 
ಸೇರಿದ್ದು ಕೊಡಲೆಪೆಟ್ಟು ಗ್ರಾಮದ 3 ಜನ ಬ್ರಾಹ್ಮಣರಾದ ಜನಾರ್ಧನ, ಕೇಶವ ಭಟ್ಟ ಮತ್ತು 
ನಾಗಶರ್ಮ ಇವರಲ್ಲ ಬಾಣದ ಮುಖ್ಯಸ್ಥರಾದ ದಕ್ಷಿಣಯ್ಯ, ವಿಷುವತಲ ಎಂಬುವವರು ಕಡವಿಗೆ 


ಎ೦ಬ ಕಾಲುವೆಯನ್ನು ಕಟ್ಟಿಸಿದ ಉಲ್ಲೇಖವು ಶಾಸನದಲ್ಪದೆ. 


136 


ಶ್ರೀರಂಗಪಟ್ಟಣದ ಗೌತಮ ಕ್ಷೇತ್ರದ ಎದುರಿಗೆ ಕಾವೇರಿ ನದಿಯ ಉತ್ತರ ದಂಡೆಯ 
ಸಮೀಪ ಗದ್ದೆಯೊಂದರಲ್ಲ ಇರುವ ಶಾಸನದಲ್ಲ ಸತ್ಯವಾಕ್ಕ ಪೆರ್ಮನಡಿಯ ಅಆಳ್ವಕೆಯ 
(ಇಮ್ಮಡಿ ರಾಚಮಲ್ಲ) 34ನೇ ವರ್ಷದ ಅಂದರೆ ೨-1೦ನೇ ಶತಮಾನದಲ್ಲ ಕೇಸಿಗನೆ೦ಬ 
ಅಧಿಕಾರಿಗೆ ಪೆರ್ಬಾಣಪಲ್ಲಯನ್ನು ಖರೀದಿಸಲು ವಿಶೇಷವಾಗಿ ಅನುಮತಿ ನೀಡಿರುವ 
ಅಂಶವನ್ನು ಈ ಶಾಸನದಲ್ಲ ದಾಖಲಅಸಲಾಗಿದೆ. ಹಾಗೂ ಈತನಿಗೆ ಅಧಿಕಾರವನ್ನು *ತಲೆನೆರೆ' 
ಎಂಬ ಸ್ಥಳದಲ್ಲ ನದಿಗೆ 'ಅಣಿಕಟ್ಟು' ಕಟ್ಟುವ ಸಲುವಾಗಿ ನೀಡಲಾಗಿತ್ತೆಂದು ಶಾಸನದಲ್ಲ 
ದಾಬಖಲಸಲಾಗಿದೆ.”” ನಾನು ಕ್ಷೇತ್ರಕಾರ್ಯ ಮಾಡಿದ ಸಂದರ್ಭದಲ್ಲ ತಲೆನೆರೆ ಎಂಬ ಗ್ರಾಮವು 
ಇಲ್ಲವಾಗಿದೆ. ಹಾಗೂ ಅಣೆಕಟ್ಟೆಯ ಮಾಹಿತಿಯು ಲಭ್ಯವಾಗಿಲ್ಲ. 


ಕ್ರಿ.ಶ. ೨-1೦ನೆಯ ಶತಮಾನಕ್ಕೆ ಸೇರಿದ ಶಾಸನವು ಇದಾಗಿದ್ದು, ಇದು ಮಂಡ್ಯ 
ಜಲ್ಲೆಯ ನಾಗಮಂಗಲ ತಾಲೂಕಿನ ಜಳಗುಂದ ಎಂಬ ಗ್ರಾಮಕ್ಷೆ ಸೇರಿದುದಾಗಿದೆ. ಶಾಸನವು 
ಜಳಗುಂದದ ಗ್ರಾಮಕ್ಕೆ ದಕ್ಷಿಣ ರಸ್ತೆಯ ಸೇತುವೆಯ ಬಳಲುರುವ ಶಾಸನವಾಗಿದೆ. ಈ 
ಶಾಸನದಲ್ಲ ಕೆರೆಯ ಭಾಗವನ್ನು ನೋಡಿಕೊಳ್ಳುವಿಕೆಯನ್ನು ಬೆಳಗುಂದಕ್ಕಾಗಿ ಬೈಲಯ್ಯನು 
ಕೊಂಡುಕೊಂಡನು. ಈ ಕರಿಯ ದತ್ತಿಯಲ್ಲಯೂ ಕೂಡ ದೇವಬ್ಲೋಗನ ಜಮೀನು 
ಸೇರಿಕೊಂಡಿದೆ. ಆದರೆ ಯಾವುದೇ ದಿನಾಂಕವನ್ನು ಶಾಸನ ಒಳಗೊಂಡಿಲ್ಲ.” ಶಾಸನದಲ್ಲ 
ಉಲ್ಲೇಖವಾಗಿರುವ ಈ ಕೆರೆಯು ಸುಳ್ತಿತಿಯು೦ದ ಕೂಡಿದ್ದು ನಾಗಮಂಗಲಕ್ಕೆ ಹೋಗುವ 


ರಸ್ತೆಯ ಎಡಭಾಗದ ಸ್ವಲ್ಲ ದೂರದಲ್ಲ ಕಾಣಸಿಗುತ್ತದೆ. (ಚಿ.ಸ೦.6) 


ಕ್ರಿ.ಪ.10-11ನೇ ಶತಮಾನದ ಕನ್ನಂಬಾಡಿ ಗ್ರಾಮದ ಶಾಸನವು ತಿಆಸುವಂತೆ ಅಭಿಮಾನ 
ಗಂಗ ಹಪೊಣತ್ತೂರ ಭೀಮ ಮತ್ತು ಅಣ್ಣಿಗೆರೆರಾಯ ಶ್ರೀಜಜ್ಞಯ್ಯಸಾವಿಯೆಬೇಶ್ವರ ಜಟ್ಟ 
ದತ್ತಿಯೆಂದರೆ ಶಿವರಾಯ ಕೆರೆಯೊಳಗೆ ಭೈರವರ ಕೆರೆ ಒಳಗೆ 3 ಬಂಡುಗ ಭೂಮಿಯನ್ನು 


ದತ್ತಿಬಟ್ಟ ವಿಷಯವನ್ನು ಉಲ್ಲೇಜಸುತ್ತದೆ.”“ 


ಹಳೆಬೂದನೂರಿನ ಕ್ರಿ.ಶ. 10-11ನೆಯ ಶಾಸನದಲ್ಲ ಬೂದನೂರಿನ ಗಾವುಂಡರಾದ 
ಚಾರಯ್ಯ ಮತ್ತು ಜಯಣ್ಣರು ಕೆರೆ ನಿರ್ಮಿಸಿದುದಕ್ಷಾಗಿ ಸೋವರಸಿ ಭಲ್ದಾರಕರು ಕೆರೆ ಕೆಳಗಿನ 
ಭೂಮಿಯನ್ನು ನೀಡಿರುವುದನ್ನು ಉಲ್ಲೇಜಸುತ್ತದೆ.”” 


ಕ್ರಿ.ಶ.11೦2-103ರ ಬೋಮ್ಯಲೂರು ಅಹ್ರಹಾರ ಗ್ರಾಮದ ಚೋಳರ ಕಾಲದ ಶಾಸನವು 
ತಿಆಸಿದಂತೆ ಕುಲೊತ್ತುಂಗ ಚೋಳನ ಆಳ್ವಕೆಯಲ್ಲ ಆತನ ಮಾಂಡಳಕ ಮಗ ಪೋಮನ್‌ 


137 


ಇರಾಮನ್‌ ಎಂಬಾತನು ವಾಣಮನ್‌ ಮದೇವಿಚೇತುರೇಧಿ ಮಂಗಲವೆನಿಸಿದ ಬಣ್ದೆ 
ವಿಷಯವನ್ನು ತಿಆಸುತ್ತದೆ.5 


ಕ್ರಿ.ಶ.1೦2-೦3ರ ತಮಿಳು ಶಾಸನವು ಶ್ರೀರಂಗಪಟ್ಟಣ ತಾಲೂಕಿನ ಬೊಮ್ಮಲೂರು 
ಅಗ್ರಹಾರದ ಹೊಲದಲ್ಪದೆ. ಈ ಶಾಸನವನ್ನು ಚೋಳರಾಜ ಕುಲೋತ್ತುಂಗನು ತನ್ನ 33ನೇ 
ಆಳಜ್ವಕೆಯ ವರ್ಷದಲ್ಲಿ ತನ್ನು ಅಧೀನದ ಮಾಂಡಲಅಕನಾಗಿದ್ದ ಪೋಮನ್‌ ಇರಾಮನ್‌ 
ವಾಸವಾನ್‌ ಮಾದೇವಿ ಅಗ್ರಹಾರದ ವ್ಯಾಪ್ಲಿಯಲ್ಲದ್ದ ಕಳಸತ್ತವಾಡಿ ಎಂಬ ಗ್ರಾಮದ ಕೆರೆಯ 
ಕಛ್ಲೆಯನ್ನು ಜೀರ್ಣೋದ್ದಾರ ಮಾಡಿದ ಬಣ್ಣೆ ತಿಆಸುತ್ತದೆ.”' 


ಕ್ರಿ.ಶ.1೦8ರ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆಯ ಶಾಸನದಲ್ಲ ದಣ್ಣಿಶೆಟ್ಟ್ಞಯ ಮಗ 
ಒಡೆಯೆಂಬ ಕೆರೆಯನ್ನು ಕಲ್ಲನಿದುದಕ್ಲಾಗಿ ಹರ್ಷರಾದ ಅರಕೆರೆಯ ನಾಡಾಳ್ಟರಾದ ಬರಂದರ 
ಮಾಂಚಗಾವುಂಡ ಮತ್ತು ಜಬದಗಾವುಂಡರು ಆ ಕೆರೆಯ ನಿರ್ವಹಣೆಗಾಗಿ ದಾನಗಳನ್ನು 
ನೀಡಿರುವುದು ಶಾಸನದಲ್ಲ ಉಲ್ಲೇಖಗೊಂಡಿದೆ.” 


ಕ್ರಿ.ಪ.114-15ರ ಕನ್ನಂಬಾಡಿಯ ಶಾಸನವು ಚೋಳರ ಕಾಲದ ಕುಲೋತ್ಸುಂಗ 
ಚೋಳನ ಅಆಳ್ವಕೆ ಕಾಲದಲ್ಲ ವಡುಗವೆಳೆಕಾರನ ಮುಕ್ತಾ ಒಡೆಯರಾಯನ ಮಕ್ಕಳಾದ 
ಮಾದಿಯಣ ಮತ್ತು ಲಂಕಣ್ಣ ಎಂಬುವವರ ಕಣ್ಣೀಶ್ರ್ಷರ ದೇವಾಲಯವನ್ನು ಕಣ್ಲಸಿ 
[5 — [5 ಣ"ವ Q ಟ 
ಅರಿಯಕೆರೆಯನ್ನು ದೇವಾಲಯಕ್ಕೆ ದಾನಕೊಟ್ಟ ವಿಷಯವನ್ನು ತಿಆಸುತ್ತದೆ.*” 


ಕ್ರ.ಶ.1118ರ  ಹೋೊಯ್ದಕರ ಹೊಸಹೊಳಲು ಗ್ರಾಮದ ಶಾಸನವು ತಿಳಸುವಂತೆ 
ಪೋೊಯ್ತ್ದಳಶೆಟ್ಟ ಎನಿಸಿದ ನೊಳಂಬಶೆಟ್ಟ ಎಂಬಾತನು ದೊರಸಮುದದ ಪಟ್ಟಣಶೆಟ್ಟಯಾಗಿದ್ದು 
ಚಮಂಡಾಂಡಿ ಎಂಬುವುದು ಆತನ ಮತ್ತೊಂದು ಹೆಸರಾಗಿದ್ದು ಆತನ ಪತ್ನಿಯಾದ ದೇವಿಕಟ್ಟೆ 
ಕತ್ತರಿಫಟ್ಟದಲ್ಲಿ ತ್ರಿಕೂಟ ಜನಾಲಯವನ್ನು ಕಟ್ಟಸಿ ಅಲ ಪೂಜಾರಿಗಳಗೆ ಆರ್ಹನಹಳ್ಣಿ ಎ೦ಬ 
ಗ್ರಾಮವನ್ನು ಮತ್ತು ಭೂಮಿ. ಮನೆ. ಇತ್ಯಾದಿಗಳನ್ನು ಕುಕ್ಕುವಾಸನ ಮಲಧಾರಿ ದೇವರ 
ಶಿಷ್ಯರಾದ ಪುಭಚಂದಸ್ಥಾಂತ ದೇವರಿಗೆ ದಾನವಾಗಿ ಕೊಟ್ಟ ವಿಷಯ ಯತಿ 
ಕೊಂದಕುಂದಾನ್ನದ ಮೂಲಸಂಘ, ದೇವಿಗಣ, ಪ್ರಸ್ತಕ ಪಕ್ಷಕ್ಷೆ ಸೇರಿದವನಾಗಿದ್ದು. 
ಬೆಟ್ಟನಾಯಕನ ಮಗನಾದ ಗಂಡನಾರಾಯಣಸೇಟ್ಟಗೆ ಕತ್ತರಿಘಟ್ಟದ ಭೂಮಿಯೊಳಗಿನ 
ಕಡವದಕೊಳದ ಕೆರೆಯ ಎರಡು ಗದ್ದೆ ಬೆದ್ದಲು ಭೂಮಿಯ ಬಣ್ವೆ ಉಲ್ಲೇಖವಾಗಿದೆ.” 


ಕ್ರಿ.ಪ.1೭2೦ರ ಶಾಸನವು ನಾಗಮಂಗಲ ತಾಲೂಕಿನ ಸುಬಧೆರೆ ಊರಿನ ಲಕ್ಕಮ್ಮನ 


ಗುಡಿಯ ಮುಂದೆ ಬದ್ದಿರುವ ಶಾಸನವಾಗಿದೆ. ಈ ಶಾಸನದಲ್ಲ ವಿಷ್ಣುವರ್ಧನನ ಆಳಜ್ವಕೆಯ 


138 


ಕಾಲದಲ್ಲಿ ಚಕಶೆಟ್ಟ ಎಂಬುವವನು ಸುಖಬಧರೆಯಲ್ಲ ಬಸದಿ ಮತ್ತು ಕೆರೆಯನ್ನು ಕಟ್ಟಸಿ 
ಭೂದಾನಗಳನ್ನು ನೀಡಿ "ತೆಪ್ಲಸುಂಖ'”`ದೊಂದಿಗೆ ಸಣ್ಣ ಕೆರೆಯನ್ನು (ಚಿ.ಸಂ.7) ದಾನವಾಗಿ 
ನೀಡಿದ್ದನೆಂದು ಶಾಸನದಲ್ಲ ಪ್ರಸ್ತಾಪಿಸಲಾಗಿದೆ.” ಸುಖಧೆರೆ ಗ್ರಾಮದ ಪೂರ್ವದಲ್ಲ ಮತ್ತಿಕೆರೆ 
ಎಂಬ ಕೆರೆ ಇದ್ದು ಠಗ ಕೆರೆ ಸಂಪೂರ್ಣವಾಗಿ ಮುಚ್ಚಿಹೋಗಿ, ಆ ಕೆರೆಯ ಅಂಗಳದಲ್ಲ ತೆಂಗಿನ 
ತೋಟಗಳು ಎದ್ದಿವೆ. ಗ್ರಾಮದ ಹಿರಿಯರಾದ ಅಂಡಿಬೋರೇಗೌಡ ಎಂಬುವವರು ತಿಳಸುವಂತೆ 
ಮರಗಳನ್ನು ಸುಮಾರು 40೦ ವರ್ಷಗಳ ಹಿಂದೆಯೇ ನೆಡಲಾಗಿದೆ ಎಂದು ತಿಆದು ಬರುತ್ತದೆ. 
ಕೆರೆ ಇದ್ದ ಗುರುತಿಗೆ ಕೆರೆಯ ಏರಿ ಮಾತ್ರ ಉಳದಿದೆ. ಈ ಗ್ರಾಮದ ಮತ್ತೊಂದು ಬದಿಯಲ್ಲ 
ಒಂದು ಕೆರೆ ಇದ್ದು ಅದನ್ನು ಸುಬಧೆರೆ ಕೆರೆ ಎನ್ನುತ್ತಾರೆ. ಈ ಕೆರೆಯು ಮಳೆಯಾಶ್ರಯದ 
ಕೆರೆಯಾಗಿದೆ. ಈ ಕೆರೆಯು ಸಹ ಒತ್ತುವರಿಯಾಗಿದೆ. ಪ್ರಸ್ತುತವಾಗಿ ಕೆರೆಯ ಉಳ೪ದ ಭಾಗದಲ್ಲ 
ನೀರಿದೆ ಹಾಗೂ ಈ ಗ್ರಾಮದಲ್ಲ ಜೈನ ಬಸದಿ ಇತ್ತೆಂದು ಇಲ್ಲಯ ಕೆಲವು ಕುರುಹುಗಆಂದ 
ಕಂಡು ಬಂದಿದೆ.ಆದರೆ ಬಸದಿಯನ್ನು ನಾಶಪಡಿಸಿ ಈ ಸ್ಥಳದಲ್ಲ ಅಂಗನವಾಡಿ ಕೇಂದ್ರವನ್ನು 


ಕಟಲಾಗಿದೆ. 
[Xx] 


ಕ್ರಿ.ಶ.1384 ನಾಗಮಂಗಲ ತಾಲೂಕಿನ ಈ ಶಾಸನವು ಹೊಯ್ದಳ ವಿಷ್ಣುವರ್ಧನನ 
ಆಳ್ವಕೆ ಕಾಲಕ್ಕೆ ಸೇರಿದ್ದು ಈ ಶಾಸನವು ಸವೆದು ತೃಟತಗೊಂಡಿದ್ದು. ಪಲ್ಲವ ಗೋವಿಂದರತ 
ಚಾವುಂಡಬ್ಬರಸಿಯ ಮಗಳಾದ ಹಾಗೂ ವಿಷ್ಣುವರ್ಧನನ ಪಟ್ಟದರಸಿಯಾದ 
ಬೊಮ್ಮಲಾದೇವಿಯನ್ನು ಉಲ್ಲೇಣಸುತ್ತದೆ. ವಿಷ್ಣುವರ್ಧನನ ಪಟ್ಟದರಸಿ ಶಾಂತಲೆಯು 
ಕ್ರಿ.ಪ.113೦ರಲ್ಲ ಮರಣ ಹೊಂದಿದಳೆಂಬುದು ತಿಆದ ವಿಚಾರ. ಅವಳ ಸ್ಥಾನಮಾನ ಅವಳ 
ನಂತರ ಬೊಮ್ಮಲಾದೇವಿಗೆ ದೊರೆಯಿತು. ಈ ಅರಸಿ ಕಲ್ಲುಣಿನಾಡಿಗೆ ಸೇರಿದ ನಾಗಮಂಗಲದ 
ಶಂಕರನಾರಾಯಣ ದೇವಾಲಯವನ್ನು ಜೀರೋದ್ದಾರಗೊಳಸಿ ದೇವರ ಪೂಜೆ 
ನೈವೇದ್ಯಾದಿಗಳಗೆ ಅಕನಕಲ್ಪೆ ಗ್ರಾಮವನ್ನು ದಾನವಾಗಿತ್ತಳು. ದಾನವನ್ನು ಪ್ಲೀಕರಿಸಿದಾತ 


ಸೂರ್ಯಾಭರಣ ಪಂಡಿತ ಎಂಬ ವಿಷಯವನ್ನು ಶಾಸನವು ತಿಆಸುತ್ತದೆ."* 


ಕ್ರಿ.ಪ.134ರ ವಿಷ್ಣುವರ್ಧನನ ಕಾಲದ ನಾಗಮಂಗಲದ ಶಾಸನ ಆತನ ಪತ್ನಿ 
ಬೊಮ್ಮಲಾದೇವಿ ಹೊರಡಿಸಿದ್ದು, ಅದರಲ್ಲ ಹಿರಿಯ ಕೆರೆಯ ಉಲ್ಲೇಖವಿದೆ. ಹಾಗಾಗಿ 
ಕ್ರಿ.ಪ.1134ಕ್ಕೆ ಹಿಂದೆಯೇ ನಾಗಮಂಗಲ ಒಂದು ಪ್ರಖ್ಯಾತ ಸ್ಥಳವಾಗಿರುವ ಮತ್ತು 
ಅಗ್ರಹಾರವಾಗಿ ಕೂಡ ಕಾರ್ಯನಿರ್ವಹಿಸಿರಬಹುದೆಂದು ಹೇಳಬಹುದಾಗಿದೆ. ಶಾಸನದ ಈ 
ಸ್ಥಳವನ್ನು ನಾಗಮಂಗಲವೆಂದು ಉಲ್ಲೇಖ ಮಾಡಿದೆ. ಈ ಶಾಸನಾಧಾರಗಳು ಆ ಹೊತ್ತಿಗಾಗಲೇ 
ನಾಗಮಂಗಲ ಸಾಂಸ್ಕೃತಿಕ ಸಮೃದ್ಧಿಯನ್ನು ಹೊಂದಿದ ಸ್ಥಳವಾಗಿದ್ದಿತೆಂದು ತಿಳಸುತ್ತದೆ. ಈ 


139 


ಹಿನ್ನೆಲೆಯನ್ನು ಗಮನಿಸಿದಾಗ ಮೊದಲೇ ತಿಅಸಿದಂತೆ ಚತುರ್ವೇದಿಮಂಗಲದ ರಚನೆ 
ಚೋಳರಿಂದ ಪ್ರಾರಂಭವಾಗಿದೆ ಎನ್ನಬಹುದು. ಚತುರ್ಮೇದಿಮಂಗಲ ನಂತರ ಚತುರ್ವೇದಿ 
ಭಣಟ್ಟರತ್ನಾಕರವೆಂದು ಪುನಃ ನಾಮಕರಣಗೊಂಡಿದೆ.್‌ 


ಹಿರಿಯಕೆರೆಯನ್ನು ನಾಗಮಂಗಲದ ಪಶ್ಲಿಮ ದಿಕ್ಕಿಗಿರುವ ಬೆಟ್ಟಗಕ ನಡುವೆ ಹರಿದು 
ಬರುವ ತೊರೆಗೆ ಅಡ್ಡಲಾಗಿ ಎತ್ತರವಾದ ಏರಿಯ ನಿರ್ಮಾಣದಿಂದ ಮಾಡಲಾಗಿದೆ. ಕೆರೆಯ 
ಕೋಡಿಯು ಗ್ರಾಮದ ಉತ್ತರ ದಿಕ್ಕಿಗಿದ್ದು ಅಲ್ಲೊಂದು ದೇವಿಯ ದೇವಾಲಯವಿದೆ. ಅದನ್ನು 
ಬಐಡಗುಡಮ್ಮ ಎಂದು ಕರೆಯಲಾಗುತ್ತದೆ. ಇದರ ಪಕ್ಕದಲ್ಲೇ ಹತ್ತನೆಯ ಶತಮಾನದ ಗಂಗರ 
ತುರುಗೋಳ್‌ ವೀರಗಲ್ಲು ಶಾಸನವಿದೆ. ಈ ಒಂದು ಆಧಾರವನ್ನು ಗಮನಿಸಿದಾಗ 
ನಾಗಮಂಗಲದ ವೀರಗಲ್ಲನಲ್ಪರುವ ಕ್ರಿ.ಶ.೨63-೨64ರ ಕಾಲದ ವೇಳೆಗಾಗಲೇ ಜನವಸತಿಯ 
ಪ್ರಮುಖ ಸ್ಥಳವಾಗಿದ್ದು, ಇತರರನ್ನು ಆಕರ್ಷಣಿ ಮಾಡುವ ಮಟ್ಟಗೆ ಬೆಳೆದಿತ್ತೆಂದು 
ನಿರ್ಧರಿಸಬಹುದು. ಇಲ್ಲ ಆ ವೇಳೆಗಾಗಲೇ ಕೆರೆಯ ನಿರ್ಮಾಣ ಕೂಡ ಜಗಿತ್ತೆಂದು ತಿಆದು 
ಬರುತ್ತದೆ. ಹಾಗಾಗಿ ಹಿರಿಯ ಕೆರೆಯ ಕಾಲವನ್ನು 10ನೆಯ ಶತಮಾನವೆಂದು 
ನಿರ್ಧರಿಸಬಹುದು. ಕೆರೆಯ ಒಡ್ಡು ಹಂಪೆಯರಸನ ಕೊಳಕ್ಕೆ ಹೊಂದಿಕೊಂಡಂತೆ ವ್ಯಾಪಿಸಿದೆ. 
ಕೆರೆಯು ಅಂದಿನಿಂದ ಇಂದಿನವರೆವಿಗೂ ವ್ಯವಸಾಯಕ್ಕೆ ನೀರನ್ನು ಒದಗಿಸುತ್ತಾ ಬಂದಿದೆ. 
ಅಲ್ಲದೇ ನಾಗಮಂಗಲದ ಜನತೆ ಈ ಕೆರೆಯ ನೀರನ್ನು ಕುಡಿಯಲು ಬಳಸುತ್ತಿದ್ದರು 
ಎನ್ನಬಹುದು. 


ಕ್ರಿ.ಶಪ.1134ರ ಹಿರಿಕೆರೆ ಗ್ರಾಮದ ಶಾಸನವು ನಾಗಮಂಗಲ ತಾಲೂಕನಲ್ತದೆ. ಹಿರಿಕೆರೆಯು 
ಹೋೊಯ್ದಳ ವಿಷ್ಣುವರ್ಧನನ ಪೂರ್ವದಲ್ಲಯೇ ನಿರ್ಮಾಣವಾಗಿತ್ತು. ಕ್ರಿ.ಶ.1೦ನೆಯ ತುರುಗೋಳ್‌ 
ವೀರಗಲ್ಪ್ಲನ ಆಧಾರದ ಮೇಲೆ ಆ ಕಾಲಕ್ಷಾಗಲೇ ನಾಗಮಂಗಲ ಪ್ರಮುಖ ಜನವಸತಿ 
ಕೇಂದವಾಗಿತೆಂದು ತಿಆದು ಬರುತ್ತದೆ. ಅಂದರೆ ಅರಗ್ರಹಾರವಾಗಿಯೂ ಮಾರ್ಪಾಡು 
ಮಾಡುವಲ್ಲ ಅಗ್ರಹಾರದ ನಿರ್ಮಾತೃಗಳು ಜಲಸತಿಯನ್ನು ನಿರ್ಮಾಣ ಮಾಡಿ ಅದರ ಕೆಳಗಿನ 
ವ್ಯವಸಾಯ ಯೋಗ್ಯ ಭೂಮಿಯನ್ನು ದೇವಾಲಯಗಳಗೆ ಮತ್ತು ಬ್ರಾಹ್ಮಣರಿಗೆ ಹಾಗೂ 
ದೇವಾಲಯದ ಇತರೆ ಕಸುಜನವರಿಗೆ ವೃತ್ತಿಗಳಗಾಗಿ ನೀಡುತ್ತಿದ್ದರು. ಇದನ್ನು ಗಮನಿಸಿದಾಗ 
ಚೋಳರು ಗಂಗವಾಡಿ ಪ್ರದೇಶದ ಮೇಲೆ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಿದ ಮೇಲೆ ಈ 
ಕೆರೆಯನ್ನು ಅಭವೃದ್ಧಿಗೊಆಸಿ ವ್ಯವಸಾಯಕ್ಕೆ ಮತ್ತು ವಿದ್ಯಾಭ್ಯಾಸಕ್ಕೆ ಸಹಕರಿಸಿದರೆಂದು ತಿಆದು 
ಬರುತ್ತದೆ. ಈ ಹಿನ್ನೆಲೆಯನ್ನು ಗಮನಿಸಿದಾಗ ಹಿರಿಯ ಕೆರೆಯು ಚೋಳರ ಕಾಲದಲ್ಲಿಯೇ 
ನಿರ್ಮಾಣವಾಲಯುತೆಂದು ತಿಆದು ಬರುತ್ತದೆ." 


140 


ಕ್ರಿ.ಶ.1138 ಲಾಳನಕೆರೆ ಗ್ರಾಮದ ಹೊಯ್ದಳ ವಿಷ್ಣುವರ್ಧನನ ಆಳ್ವಕೆ ಕಾಲಕ್ಕೆ ಸೇರಿದ ಈ 
ಶಾಸನದಲ್ಲ ದಂಡನಾಯಕ ಏಜ ರಾಜ ಮತ್ತು ಆತನ ಹೆಂಡತಿ ಕಾಮಿಯಕ್ಕ ಹಾಗೂ ಅವರ 
ಐವರು ಗಂಡು ಮಕ್ಷಕ ಬಗೆಗೆ ಉಲ್ಲೇಜಸುತ್ತದೆ. ಈ ದಂಡನಾಯಕನು ಲಾಳನಕೆರೆಯನ್ನು 
ಗೌಡಿಕೆಯ ಉಂಬಳಯಾಗಿ (ಗೌಡಿಕೆಯನ್ನು ನಡೆಸುವುದಕ್ಲಾಗಿ ಪಡೆದ ಉಂಬಳ) ಪಡೆದುದನ್ನು 
ಈ ಶಾಸನ ತಿಅಸಿರುವುದು ಕೂತೂಹಲಕಾರಿಯಾಗಿದೆ. ಆದ್ದರಿಂದ ಇದು ನಾಯಕತ್ತಕ್ಷಾಗಿ 
ಆತನು ಪಡೆದ ಸಂಭಾವನೆಯಾಗಿದ್ದಿರಬಹುದು. ಕೇತಜೀಯನ ಮಗ ಜಕ್ಷಜೀಯನಿಗೆ ಆತನು 
ಆ ಗ್ರಾಮದಲ್ಲಿ ಭೂಮಿಯನ್ನು ಬಲ್ಪದ್ದಾನೆ. ಈ ಜಕ್ಕಜೀಯನು ಲಾಳನಕೆರೆ ಮಲ್ತ್ಲಕಾರ್ಜುನ 
ದೇವಾಲಯದ ಪೂಜಾರಿಯಾಗಿದ್ದನೆಂಬುದು ತಿಆದುಬರುತ್ತದೆ.*” 


ಕ್ರಿ.ಪ.13೨ರ ಶಾಸನವು ನಾಗಮಂಗಲ ತಾಲೂಕಿನ ಪುರದ ಕಲ್ಲೆಯ ತೆಂಗಿನ 
ತೋಟಪವೊಂದರಲ್ಲದೆ. ಈ ಶಾಸನದಲ್ಲ ಕಶ್ಯಪ ಗೋತ್ರಕ್ಕೆ ಸೇರಿದ ಮಾಗಿಸೋಡ ಮತ್ತು 
ಮಾಕಲ್ಲೆ ಎಂಬಬ್ದರು ಎರಡು ಕೆರೆಗಳನ್ನು ನಿರ್ಮಿಸಿ ಅವರ ಹೆಸರುಗಳನ್ನು ಮಾಚನ ಸಮುದ್ರ, 
ಮಾಚಸಮುದ ಎಂಬುದಾಗಿ ಕರೆಸಿಕೊಂಡಿರುವುದು ಶಾಸನದಲ್ಲ ಕಂಡುಬಂದಿದೆ. 
ನಾಗಮಂಗಲ ತಾಲೂಕು ಬೇಚರಾಕ್‌ ಗ್ರಾಮದ ಪುರದ ಕಲ್ಲೆಯ ಶಾಸನವು 
ಬೊಮ್ಮನಾಯಕನ ಹಳ್ಳಯ ಸಮೀಪದ ಶ್ರೀಕಂಠೇಗೌಡ ಮತ್ತು ಹನುಮಂತೇಗೌಡ ಎಂಬ 
ಸಹೋದರರಿಗೆ ಸೇರಿದ ನೆಲದಲ್ಪದೆ. ಈ ಶಾಸನವು ಕ್ರಿ.ಪ.113೨ರ ಶಾಸನವಾಗಿದೆ. ಇದರ ಪ್ರಕಾರ 
ಇಬ್ಬರು ಸಹೋದರರು ತಮ್ಮ ತಂದೆಯಾದ ಮಾಸೋಡ ಮತ್ತು ತಾಯಿಯಾದ ಮಾಕಭ್ಛೆಯ 
ಹೆಸರಿನಲ್ಲ ಈ ಎರಡು ಕೆರೆಗಳನ್ನು ನಿರ್ಮಿಸಿದ್ದಾರೆ ಮತ್ತು ಅವುಗಳಗೆ ಮಾಚಸಮುದ್ರ ಮತ್ತು 
ಮಾಕಸಮುದ ಎಂದು ಹೆಸರಿಸುತ್ತಾರೆ. ಈಗಲೂ ಸಹ ಈ ಎರಡೂ ಕೆರೆಗಳದ್ದು ಹೂಳು ತುಂಬ 
ಬರಿದಾಗಿವೆ. (ಚಿ.ಸಂ.8) ಈ ಕೆರೆಗಳಗೆ ನೀರು ಬಂದು ಅನೇಕ ದಶಕಗಳೇ ಆಗಿವೆ ಎಂದು 
ಸ್ಥಳೀಯರಾದ ಶ್ರೀಯುತ ವಿಷಕಂಠೇಗೌಡರು ಮಾಹಿತಿ ನೀಡಿದರು. 


ಕ್ರಿ.ಶ.14೦ರ ಹುಬ್ಬನಹಳ್ಳಯ ಶಾಸನವು ಹೊಯ್ದಳ ವಿಷ್ಣುವರ್ಧನನ ಕಾಲಕ್ಕೆ ಸೇರಿದ್ದು 
ಮಹಾಸಾಮಂತ ಮಾಚಯ್ಯನಾಯಕ ತುರುನಾಡನ್ನು ಆಳುತ್ತಿದ್ದ ಸಂದರ್ಭದಲ್ಲ 
ಮಳಗೆಯೂರಿನ ವೃತ್ತಿಯನ್ರಯ ನೆಳೇ ಕೆರೆಯನ್ನು ಕಟ್ಟಸಿ ಮಲ್ಲೇಶ್ರರ ದೇವಾಲಯಕ್ಕೆ 
ಹಿರಿಕೆರೆಯ ಗದ್ದೆ ಮೂರು ಸಲಗ ನೆಳೇ ಕೆರೆ ಗದ್ದೆ. ಒಂದು ಸಲಗ ನಿತ್ಯ ನೈವೇದ್ಯಕ್ಕೆ ಬೆದ್ದಲ 


1ನ್ನು ಮನಪೂರ್ವಕವಾಗಿ ದಾನ ನೀಡಿದ ವಿಷಯ ಉಲ್ಲೇಖವಿದೆ.” 


ಕ್ರಿ.ಶ.139೨-4೦ರ ಹೊಯ್ಸಳ ವಿಷ್ಣುವರ್ಧನನ ಆಳಜ್ವಕೆಯ ಕಾಲದ ಮುದಗೆರೆ ಗ್ರಾಮದ 
ಈ ಶಾಸನದಲ್ಲ ಮುದುಗೆರೆಯನ್ನಾಳುತ್ತಿದ್ದ ಗಾರಂದರ ಕುಲದ ಚಾಮಗಾವುಂಡನ ಮಗನಾದ 


141 


ಬನ್ನಾಂಡಿಯು ಮುದುಗೆರೆಯಲ್ಲ ತೀರಿಕೊಂಡನು ಹಾಗೂ ಮುತ್ತಯ್ಯನು ಮುತ್ತಲ್ಲ ಮತ್ತು 
ತಾಯಿ-ತಮ್ಮ ಚಾನವೆಯರ ನೆನಪಿಗಾಗಿ ಅಂಗ ಮಾಡಿದ ಹಾಗೂ ಕೆರೆಗೆ ತೂಬನ್ನು ಎತ್ತಿಸಿದ 
ವಿಷಯವು ಪ್ರಸ್ತಾಪವಿದೆ. ಗರಂಜೇಶ್ವರವೆ೦ಂಬ ಹೆಸರುಳ್ಳ ಆ ಅಂಗದ ಪೂಜೆ ನೈವೇದ್ಯಗಳಗಾಗಿ 
ಸೋಮನಾಥ ಪಂಡಿತರಿಗೆ ಮಾಡಿದ್ದ ಭೂಮಿದಾನ ಅವನ ಕಾಲಾನಂತರ ಅವನ ಮಗ 


ರಾಜಪಂಡಿತನಿಗೆ ಪುನರ್‌ ದತ್ತಿಯಾಗಿ ಸಂದಿದೆ ಎಂಬ ವಿಷಯವನ್ನು ತಿಅಸುತ್ತದೆ.”” 


ಕ್ರಿ.ಪ.14೦ರ ಶಾಸನವು ಕೃಷ್ಣರಾಜಪೇಟಿ ತಾಲೂಕಿನ ಹುಬ್ಬನಹಳ್ಳಯ ನೇರಳ ಕಟ್ಟೆಯ 
ಪಶ್ಲಿಮ ಭಾಗದಲ್ಲರುವ ಮಲ್ಲೇದೇವರ ದೇವಾಲಯದ ಪಕ್ಷದಲ್ಲದೆ. ಈ ಶಾಸನದಲ್ಲ ಕೆರೆಯನ್ನು 
ತೋಡಿಸಿ. ದೇವಾಲಯವನ್ನು ನಿರ್ಮಿಸಿರುವುದಕ್ಕೆ ಮಾಚಯ್ಯನಾಯಕ ಹಲವು ಭೂಮಿಗಳನ್ನು 
ದಾನವಾಗಿ ಸೀಡಿರುವುದರ ಬಣ್ಣಿ ಶಾಸನಗಳಲ್ತ ಉಲ್ಲೇಖಗೊಂಡಿದೆ.” 


ಕೆರೆಯು ಹುಬ್ದ್ಗನಹಳ್ಟಯ ಗ್ರಾಮದ ಪಶ್ಚಿಮ ಭಾಗದಲ್ಲ ಕಂಡು ಬರುತ್ತದೆ. (ಚಿ.ಸಂ.೨) 
ಕೆರೆಯು ಉತ್ತರ ಮತ್ತು ದಕ್ಷಿಣಕ್ಕೆ ಉದ್ದವಾಗಿದೆ. ಕೆರೆಯಲ್ಲ ಮಳೆಯಾಶ್ರಿತ ನೀರನ್ನು 
ಸಂಗ್ರಹಿಸಲಾಗುತ್ತದೆ. ಯಾವುದೇ ನಾಲೆಗಳಂದಲೂ ನೀರು ಹರಿದು ಬರುವುದಿಲ್ಲ. ಪ 
ಕೆರೆಯಲ್ಲ ನೀರಿಲ್ಲದಂತಾಗಿದೆ. ಕೆರೆಯ ತುಂಬಾ ಮುಳ್ಳನ ಗಿಡಗಂಟಗಳು ಬೆಳೆದಿವೆ ಪ್ರಸ್ತುತ 


ಕೆರೆಯು ದುಸ್ಥಿತಿಯಲ್ಲದೆ. 


ಕ್ರಿ.ಶ.142ರ ಕಸಲಗೆರೆ ಗ್ರಾಮದ ಹೊಯ್ಸಳ ವಿಷ್ಠ್ಣವರ್ಧನನ ಆಳಜ್ವಕೆಯ ಕಾಲಕ್ಷೆ ಸೇರಿದ 
ಈ ಶಾಸನದಲ್ಲಿ ಕಲ್ಲುಣಿನಾಡನ್ನಾಳುತ್ತಿದ್ದ ವಿಷ್ಣುವರ್ಧನನ ಸಾಮಂತ ಸೋಮನ ವಂಶಾವಳ 
ಯನ್ನು ತಿಆಸುತ್ತಾ ಮೂಲಪುರುಷ ಅಯ್ದಣನ ಬಗೆಗೆ ನಡೆದು ಬಂದ ಘಟನೆಯು 
ವರ್ಣಿತವಾಗಿದೆ. ವೀರಗಂಗ ಪೆರ್ಮಾಡಿಯು ಚೋಳರ ಮೇಲೆ ದಂಡೆತ್ತಿ ಹೋಗುತ್ತಾ 
ಹೃದುವನ ಕೆರೆಯಲ್ಲ ಬೀಡು ಬಲ್ಲದ್ದಾಗ ಕಾಡಾನೆಯೊಂದು ಜಡಿನ ಮೇಲೆ ನುದ್ದಿತು. ಅದನ್ನು 
ಕಂಡ ಅಯ್ದಣನು ಬಾಣದಿಂದ ಹೊಡೆದುರುಳಸಿದನು. ಆದ್ದರಿಂದ ಅವನಿಗೆ ಕರಿಯಯ್ದಣನೆಂಬ 
ಹೆಸರು ಕಲ್ಲುಣಿ ನಾಡೊಡೆತನವೂ ಗಂಗ ಅರಸನಿಂದ ದೊರೆತವು ಎಂಬ ವಿಷಯವನ್ನು ಈ 


pe) pa) pe) 70 
ಶಾಸನವು ಪ್ರಸ್ತಾಪಿಸುತ್ತದೆ. 


ಕ್ರಿ.ಶ.142ರ ಕೆಕಗೆರೆಯ ಶಾಸನವು ಹೊಯ್ದಳರ ವಿಷ್ಣುವರ್ಧನನ ಕಾಲಕ್ಕೆ ಸೇರಿದ್ದು 
ಕಲ್ಲುಣಿ ನಾಡನ್ನು ಆಳುತ್ತಿದ್ದ ವಿಷ್ಣುವರ್ಧನನ ಸಾಮಂತ ಸೋಮನ ವಂಶಾವಳಯನ್ನು 
ತಿಅಸುತ್ತದೆ. ವೀರಗಂಗಪೆರ್ಮಾಡಿಯು ಚೋಳರ ಮೇಲೆ ದಂಡೆತ್ತಿ ಹೋಗುತ್ತಾ 
ಹೃದುವನಕೆರೆಯಲ್ಲ (ಚಿ.ಸ೦.1೦) ಬೀಡುಜಟ್ದಾಗ. ಕಾಡನೆಯೊಂದು ಜಡಿನ ಮೇಲೆ ನುದ್ದಿತು. 


142 


ಅದನ್ನು ಕಂಡ ಅಯ್ಯಣ್ಣನು ಬಾಣದಿಂದ ಆನೆಯನ್ನು ಹೊಡೆದೋಡಿಸಿದನು. ಆದ್ದರಿಂದ 
ಅವನಿಗೆ ಕರಿಯಯ್ದಣ ಎಂಬ ಹೆಸರು ಕಲ್ಲುಣಿ ನಾಡೋದರನ ದೊರೆಗೆ ಬಂದಿತು. ಹಾಗಾಗಿ 
ಇವನಿಗೆ ಕನಕಗಟ್ಟದ ಗದ್ದೆಯ ಬಡಗಣ. ಮತ್ತಿ ಕೆರೆಯ ಬಡಗಣ. ಕೆರೆಗೆರೆಯ ಮತ್ತು 
ಅಂತರಾಳಕೊಳ ಕೆಲವೊಂದಷ್ಟು ಬೆದ್ದಲು ಭೂಮಿಯನ್ನು ದಾನವಾಗಿ ನೀಡಿದ ವಿಷಯದ 


ಉಲ್ಪೇಬವಿದೆ.” 


ಕ್ರಿ.ಪ.145ರ ಯಲ್ಲಾದ ಹಳ್ಳ ಗ್ರಾಮದ ಶಾಸನವು ಹೊಯ್ದಳರ ಕಾಲದ ಶಾಸವಾಗಿದ್ದು 

ಹೊಯ್ದಳ ವಿಷ್ಣುವರ್ಧನ ಮತ್ತು ಒಂದನೇ ನರಸಿಂಹ ಮಂತ್ರಿಯಾಗಿದ್ದ ಕೌಶಿಕ ಕುಲದ 

ದೇವರಾಜನು ನರಸಿಂಹನಿಂದ ಕೆಲವು ದಾನಗಳನ್ನು ಪಡೆದು ತ್ರಿಕೂಟ ಜನಾಲಯವನ್ನು ಕಟ್ಟಸಿ 

ದೇವರ ಸೇವೆಗೆ ಹಾಗೂ ವಿದ್ಯಾರ್ಜನೆ ಮತ್ತು ಆಹಾರ ದಾನಕ್ಸಾಗಿ ಆತನಿಂದ ಪಡೆದ 4೦ 

ಹೊನ್ನಿನ ವಾರ್ಷಿಕ ಉತ್ತನ್ನವಿದ್ದ ಆ ಹಳ್ಳಿಯ ಮೊದಲ ಹತ್ತು ಹೊನ್ನಿನ ಹುಟ್ಟುವಳ 
pv) [ef ಅ — ಟ 

ಭೂಮಿಯನ್ನು ಮುನಿಚಂದ್ರ ದೇವನಿಗೆ ಧಾರೆಯೆರೆದು ಉಳದ ಹೊನ್ನನ್ನು ದೇವಾಲಯದ 


ಜೀರ್ಣೋದ್ದಾರಕ್ಕಾಗಿ ನೀಡಲಾಯಿತು ಎಂಬ ವಿಷಯವನ್ನು ತಿಆಸುತ್ತದೆ.”” 


ಕ್ರಿ.ಪ.145ರ ಕಂಬದಳ್ನ ಗ್ರಾಮದ ಈ ಶಾಸನವು ಹೊಯ್ದಳರ ಕಾಲಕ್ಕೆ ಸೇರಿದ್ದಾಗಿದ್ದು 
ಹೊಯ್ದಕ ದೊರೆ ನರಸಿಂಹನು ಹೊಯ್ದಕರ ದಂಡನಾಯಕರು ಮತ್ತು ಸಹೋದರರಾದ 
ಮರಿಯಾನೆ ದಂಡನಾಯಕ ಹಾಗೂ ಭಾರತಿಮಯ್ಯ ದಂಡನಾಯಕರು ಈ ಹಿಂದೆ 
ವಿಷ್ಣುವರ್ಧನನು ನೀಡಿದ ಮೊದಲಹಳ್ಳಿ (ಗಿನ ಮಾದಿಹಳ್ಳ) ಗ್ರಾಮವನ್ನು ಪುನಃ ನವೀಕರಿಸಿದ 


ಉಲ್ಪೇಬವಿದೆ.”3 


ಕ್ರಿ.ಶ.165ರ ಲಾಳನಕೆರೆ ಗ್ರಾಮಕ್ಕೆ ಸೇರಿದ ಹೊಯ್ದಳರ 2ನೇ ವೀರಬಲ್ಲಾಳನ ಕಾಲದ 
ಈ ಶಾಸನದಲ್ಲ ಗ್ರಾಮದ ಮಧುಕೇಶ್ವರ ದೇವಾಲಯದ ನಂದಾದೀಪದ ಎಣ್ಣೆಗಾಗಿ ಒಂದು 
ಕಲ್ಲನ ಗಾಣವನ್ನು ಹಾಗೂ ದೇವಾಲಯಕ್ಷಾಗಿ ಜಮೀನನ್ನು ದಾನವಾಗಿ ನೀಡಿದ ಉಲ್ಲೇಖವಿದೆ. 
ದಾನವನ್ನು ನೀಡಿದವರು ಮಹಾಪ್ರಧಾನ ಹೆದ್ದಡೆಕಾಂತಿಮಯ್ಯ, ದಂಡನಾಯಕ ಚೋರಣ್ಣ. 
ದಂಡನಾಯಕ ಹರಿಯಣ್ಣ ಮತ್ತು ಲಾಳನಕೆರೆಯ ಎಲ್ಲಾ ಪ್ರಜಾಗೌಡರು ಎಂಬ ವಿಷಯವು 
ಉಲ್ಲೇಖವಿದೆ. ಅಂದರೆ ಪ್ರಸ್ತುತ ಶಾಸನದಲ್ಲ ಲಾಳನಕೆರೆಯ ಅನೇಕ ಮಂದಿ ಹೋೊಯ್ದಳರ 
ಆಳಜ್ರಕೆಯಲ್ಲ ಉನ್ನತ ಸ್ಥಾನದಲ್ಲದ್ದು ರಾಜ್ಯಾಡಳತದಲ್ಲ ತಮ್ಮ ವಿಶಿಷ್ಠ ಕೊಡುಗೆ ನೀಡಿದ್ದಾರೆ.” 


ಕ್ರಿ.ಪ.171ರ ಕ್ವಿಕ್ಷೇರಿ ಗ್ರಾಮದ ಹೊಯ್ದಳರ ಒಂದನೇ ನರಸಿಂಹನ ಕಾಲದ ಶಾಸನವು 
ತಿಅಸುವಂತೆ ಶಿವಪಾದ ಶೇಕರಕಾಮಫಪ್ಪ ಬುವೇವ್ವನಾಯಕಕ್ತೆಯು ಬಹ್ನೇಶ್ವರಕ್ಕೆ ತಿಲನಾಯಕ 


143 


ಹೆದ್ದಡೆಯರು ಶ್ರೀ ನರಸಿಂಹ ದೇವಾಲಯದ ಜರ್ಣೊೋದ್ದಾರಕ್ಕೆ ಬ್ರಹ್ವರಾಸಿ ಜಯಾರಿಗೆ 
ದಾರಾಪೂರ್ವಕವಾಗಿ ಭುವನಹಳ್ಣಗೆ ಸೀಮಾಸಂಬಂಧ ಅಏನೆ'೦ದರೆ ಜರಭದ್ರ್ದನ ಹುಣಸೆ 
ಹಿರಿಯಕೆರೆಯ ಜಒಳಗೆರೆ ಗದ್ದೆಯಲಗಲ್ಲ ಚಂದನಕಟ್ಟಡ ಸಮಸ್ತ ಗುಣಸಂಪನ್ನನಾದ 
ಒಡ್ಡವ್ಯವಹಾರಿ ಪಟ್ಟಣಸ್ವಾಮಿ ಮತ್ತು ದೆಕಿಶೆಟ್ಟ ಬಣ್ಣಚಾರಿ. ಮಾಗಿಯಾಮದೇವಶೆಟ್ಟ 


ಮಾದರನಾಯಕ. ಸುವಗೌಡ ಎಲ್ಲಾರು ಒಬ್ದಾಗಿ ಸೇರಿ ದೇವಾಲಯಕ್ಕೆ ದಾನ ಬಟ್ಟ ವಿಚಾರವನ್ನು 
ಈ ಶಾಸನವು ತಿಆಸುತ್ತದೆ.”” 


ಕ್ರಿ.ಪ.171ರ ನಾಗಮಂಗಲದ ಶಾಸನವು ಹೊಯ್ಸಳರ ಕಾಲಕ್ಷೆ ಸೇರಿದ್ದು ೭2ನೇಬಲ್ಲಾಳನ 
ಆಳ್ವಕೆ ಕಾಲದಲ್ಲ ಕರಡಲುವಿನ ಮಲ್ತ್ಪದೇವ ಆತನ ಧರ್ಮಪತ್ನಿ ಚೆನ್ನದೇವಿಯರು ನಾಗಮಂಗಲ 
ಚನ್ನಕೇಶವ ದೇವರ ಹೆಸರಿಗೆ ಹಕಅಟ್ಟಯಲ್ಲ ದತ್ತಿನೀಡಿರುವ ಬಣ್ಣೆ ದಾಖಲಾಗಿದ್ದು ಮತ್ತಿಯ 


ಕೆರೆಯ ಉಲ್ಲೇಖದ ಪ್ರಸ್ತಾಪವಿದೆ.” 


ಕ್ರಿ.ಪ.173ರ ನಾಗಮಂಗಲದ ಹೊಯ್ದಕರ ಕಾಲದ ಶಾಸನವಾಗಿದ್ದು ಎರಡನೇ 
ಬಲ್ಲಾಳನು ದ್ವಾರಸಮುದ್ರದಲ್ಲ ರಾಜ್ಯವಾಳುತ್ತಿರಲು ಖರಸಂವತ್ಸ್ತರ ಆಷಾಡ ಶುಕ್ಷ 10 ಗುರುವಾರ 
ಅಂದರೆ ಕ್ರಿ.ಶ. 1171 ಜೂನ್‌ 10ನೇ ತಾರೀಖಗೆ ಸೇರಿದ ಶಾಸನವಾಗಿದೆ ಹಾಗೂ ಇದೊಂದು 
ದತ್ತಿ ಶಾಸನವಾಗಿದ್ದು. ನಾಗಡಮಂಗಲದ ಚನ್ನಕೇಶವ ದೇವಾಲಯಕ್ಕೆ ನೀಡಿದ ದತ್ತಿ ಜಮೀನಿನ 
ವಿಷಯವನ್ನೊಳಗೊಂಡಿದೆ. ಪ್ರಸ್ತುತ ಸೌಮ್ಯಕೇಶವ ದೇವಾಲಯವನ್ನು ಚನ್ನಕೇಶವ 
ದೇವಾಲಯ ಎಂದು ಕರೆದಿರುವುದು ವಾಡಿಕೆಯಾಗಿದ್ದು, ಈ ಶಾಸನದ ಪ್ರಕಾರ 
ನಾಗಮಂಗಲವು ಒಂದು ಅರಗ್ರಹಾರವಾಗಿದ್ದು, ಇದನ್ನು ಶ್ರೀವೀರಬಲ್ಲಾಕ ಚತುರ್ವೇದಿ 


ಭಟ್ದಾರತ್ನಾಕರ ಅಗ್ರಹಾರ ಎಂದು ಕರೆಯಲಾಗುತ್ತಿತ್ತು ಎ೦ಬ ವಿಷಯದ ಪ್ರಸ್ತಾಪವಿದೆ.” 


ಕ್ರಿ.ಪ.174ರ ಶಾಸನವು ನಾಗಮಂಗಲ ತಾಲೂಕಿನ ಕಂಬದಹಳ್ಳ ಗ್ರಾಮಕ್ಕೆ ಸೇರಿದ್ದು ಈ 
ಶಾಸನದಲ್ಲ 12ನೇ ಶತಮಾನಕ್ಕೆ ಸೇರಿದ್ದು ಸಣ್ಣೇನಾಡಿನ ಹೊಯ್ದಳ ವೀರರಾಜೇಂದ್ರನು ಆಳ್ವಕೆ 
ಮಾಡುತ್ತಿದ್ದು ಖಾಗೀ ಕುಲದ ಸಾಮಂತ ಭಛರತೇಯ ನಾಯಕನು ಫಲವತ್ತಾದ ದಕ್ಷಿಣದ 
ಹಿರಿಯ ಕೆರೆಯ (ಚಿ.ಸಂ.1) ಕೆಳಭಾಗದ ಭೂಮಿಯನ್ನು ಶನಿದೇವರ ಹೆಸರಿಗೆ ದತ್ತಿ ಜಟ್ಟ 


ವಿಷಯ ದಾಖಲಾಗಿದೆ.” 


ಕ್ರಿ.ಶ.1175ರಶಾಸನವು ಶ್ರೀರಂಗಪಟ್ಟಣ ತಾಲೂಕಿನ ಮೊಳನಹಳ್ಳಯ ಜಮೀನೊಂದರಲ್ಲ 
ದೊರೆತಿದೆ. ಈ ಶಾಸನದಲ್ಲ ಹರದಗಾವುಂಡ ಮತ್ತು ಇವನ ಮಗನಾದ ಚಾಕಗಾವುಂಡ 
ಎಂಬುವವರು ಹರದ ಸಮುದ್ರ ಎಂಬ ಕೆರೆಯನ್ನು (ಚಿ.ಸಂ.12) ತೋಡಿಸಿ ಮೊಳನಹಳ್ಜಯ 


144 


ಹರದೇಶ್ರರ ದೇವಾಲಯದ ನಿರ್ಮಾಣವನ್ನು ಮಾಡಿಸಿದರೆಂಬ ಮಾಹಿತಿಯು ಶಾಸನದಲ್ಲ 
ಉಲ್ಲೇಖಸಲಾಗಿದೆ.”” ಶ್ರೀರಂಗಪಜ್ಟಣ ತಾಲೂಕಿನ ಇಂಡವಾಳು ಎಂಬ ಗ್ರಾಮದ ಪಕ್ಷದಲ್ಲಿ 
ಬಲ್ಲೇಅ೦ಗೇಶ್ರರ ದೇವಾಲಯವಿದ್ದು. ಇದನ್ನು ಈ ಊರಿನ ಕೆರೆಬುಂದ ವರ್ಗಾಯುಸಿ 
ಕಟ್ಟಲ್ಪಟ್ಟಿದೆ ಎಂದು ಈ ಊರಿನ ಹಿರಿಯರಿಂದ ತಿಆದು ಬಂದಿತು. ಹಾಗಾಗಿ ಈ ಗ್ರಾಮದ 
ಪೂರ್ವಕ್ಕೆ ಕೆರೆಯುತ್ತೆ೦ದು ಗ್ರಾಮಸ್ಥರು ಹೇಳಕೆ ನೀಡಿದರು. ಆದರೆ ಪ್ರಸ್ತುತವಾಗಿ ದೇವಾಲಯವು 
ವರ್ಗಾಂಖಸಿ ಕಟ್ಟಲ್ಪಟ್ಟಿದ್ದು. ಗ್ರಾಮವು ಸಹ ವರ್ಗಾಲುಸಲ್ಪಲ್ಪದೆ. ಹರದೇಶ್ವರ ದೇವಾಲಯವು 
ಸ್ಲುತ ಬಲ್ಲೇಶ್ವರ ದೇವಾಲಯವಾಗಿದೆ. ಇಲ್ಲದ್ದಂತಹ ಕೆರೆಯು ನಶಿಸಿ ಹೋಗಿದ್ದು ಕೆರೆಯ 
ಕಳವು ಈಗ ವ್ಯವಸಾಯ ಭೂಮಿಯಾಗಿ ಪರಿವರ್ತನೆಯಾಗಿದೆ. 


ಕ್ರಿ.ಪ.176ರ ಮಾಲಾನಹಳ್ಳ ಗ್ರಾಮದ ಶಾಸನವು ಹೊಯ್ದಕರ ವೀರಬಲ್ಲಾಳನ ಕಾಲಕೆ 
ಸೇರಿದ್ದು ಪುರುಕ್ಕಿನಾಡಿನ ಮಾಲಾನಹಳ್ಳಯ ಏಮ್ಮೆಯರಕುಲದ ಚಾಕಗಾವುಂಡನ ಮಗ 


ಹರದಗಾವುಂಡ ಎಂಬುವವನು ಹರದಸಮುದ್ರವನ್ನು ಕಟ್ಟಸಿ ಅರದೇಶ್ವರ ದೇವಾಲಯಕ್ಕೆ ದಾನ 
ನೀಡಿದ ವಿವರವಿದೆ.5 


ಕ್ರಿ.ಪ.178ರ ಶಾಸನವು ನಾಗಮಂಗಲ ತಾಲೂಕಿನ ಪಟ್ಟಣದ ವೀರಭದ್ರ ದೇವಾಲಯದ 
ಬಳ ನಿಲ್ಲಸಿರುವ ಶಾಸನವಾಗಿದೆ. ಈ ಶಾಸನದಲ್ತ್ಲ ಮಾರಸಿಂಗ ನಾಯಕನ ಸಾಮಂತಾಧಿಕಾರಿ 
ಪಟ್ಟಣಸ್ವಾಮಿ ಸೋವಿಶೆಟ್ಟ ಮೂರು ಕೆರೆಗಳನ್ನು ತೋಡಿಸಿ ಪಾರ್ತನಾಥ ಜನಾಲಯವನ್ನು 
ನಿರ್ಮಿಸಿರುವುದು ಈ ಶಾಸನದಲ್ಲ ಉಲ್ಲೇಬವಾಗಿದೆ.”' ಕೆರೆಯು ತುಂಬಾ ವಿಶಾಲವಾಗಿದೆ. 
(ಚಿ.ಸ೦.13) ಆದರೆ ಪ್ರಸ್ತುತ ಕೆರೆಯಲ್ಲ ಪ್ವಲ್ಪ್ಲಭಾಗ ಮಾತ್ರ ನೀರು ತುಂಜದೆ. ಕೆರೆಯು ಎರಡು 
ತೂಬುಗಳನ್ನು ಒಳಗೊಂಡಿದ್ದು ಈ ಕೆರೆಗೆ ಯಾವುದೇ ನದಿಯ ನೀರನ್ನು ತುಂಬಲಾಗುವುದಿಲ್ಲ. 
ಮಳೆಯಾಶ್ರಿತ ಕೆರೆಯಾಗಿದೆ. ಕೆರೆಯ ಬಲಭಾಗದ ವೀರಭದ್ರನ ದೇವಾಲಯವಿದ್ದು 
ದೇವಾಲಯದ ಹೊರಗೆ ಎಡಭಾಗದಲ್ಲ ಶಾಸನವನ್ನು ನಿಲಸಲಾಗಿದೆ. 


ಕ್ರಿ.ಶ.1178ರ ಶಾಸನವು ಮಂಡ್ಯ ತಾಲೂಕಿನ ಕೊತ್ತತ್ತಿಯಲ್ಲದೆ. ಈ ಶಾಸನವು 
ಕೊತ್ತತ್ತಿಯ ಊರ ಹಿಂದಿನ ಈಶ್ವರ ದೇವಾಲಯದ ಬಳಯಲ್ಲರುವ ಶಾಸನವಾಗಿದೆ. ಈ 
ಶಾಸನದಲ್ಲ ಮಲ್ಲೇಶ್ವರನ ದೇವಾಲಯಕ್ಕೆ ಕೊತ್ತತ್ತಿಯ ಪೊಲಾಂಡ ವಿಟ್ಟರಸಿ. ಹಲವು 
ಗಾವುಂಡರುಗಳ ಜೊತೆ ಸೇರಿ ಗೆರೆನಾಡು ಮುಖ್ಯಸ್ಥರನ್ನು ಒಳಗೊಂಡು ಕೆರೆ (ಚಿ.ಸಂ.14) 
ಹಾಗೂ ದೇವಾಲಯದ ನಿರ್ಮಾಣಕ್ಕೆ ದಾನ ನೀಡಿರುವುದನ್ನು ಈ ಶಾಸನದಲ್ಲಿ 
ಉಲ್ಲೇಖಸಲಾಗಿದೆ.”” ಪ್ರಸ್ತುತ ಈ ಕೆರೆಯನ್ನು ಹಳೇಕೆರೆ ಎಂದು ಕರೆಯುವರು. ಈ ಕೆರೆಯು 
ಕೊತ್ತತ್ತಿ ಗ್ರಾಮದ ಬನ್ನೂರು ರಸ್ತೆಯ ಬಲಭಾಗದಲ್ಲದೆ. ಈ ಕೆರೆಯು ವಿಶಾಲವಾಗಿದ್ದು ಎರಡು 


145 


ತೂಬುಗಳನ್ನು. ಒಂದು ಅಣಿಯನ್ನು ಹೊಂದಿದೆ. ಕೆರೆಯ ಎಡಭಾಗದಲ್ಲ ಮಲ್ಲೇಶ್ರರದ 
ದೇವಾಲಯವಿದೆ. ಹಿಂದೆ ಈ ಕೆರೆಯ ನೀರು ನಾಲ್ದು ನೂರು ಎಕರೆ ಪದೇಶಕ್ಷೆ ಕೃಷಿ ಭೂಮಿಗೆ 
ಉಪಯೋಗವಾಗುತ್ತೆಂದು ಇಲ್ಲನ ಗ್ರಾಮಸ್ಥರ ಹೇಳಕೆ. ಈ ಕೆರೆಗೆ ಮೊದಲು ಕಾವೇರಿ ನದಿಯ 
ನೀರನ್ನು ಸಹ ಸಂರ್ರಹಿಸಲಾಗುತ್ತಿತ್ತು. ಆದರೆ ಪ್ರಸ್ತುತ ಕೆರೆಯು ಒತ್ತುವರಿಯಾಗಿದ್ದು, ಕೆರೆಯ 
ಉತ್ತರದಲ್ಲ ತೆಂಗಿನ ತೋಟಗಳದ್ದು. ಪೂರ್ವದಲ್ಲ ಕೆಲವು ಮನೆಗಳಂದ ಒತ್ತವರಿ 
ಯಾಗಿರುವುದು ಕಂಡುಬರುತ್ತದೆ. ಪ್ರಸ್ತುತ ಕೆರೆಯಲ್ಪ ನೀರಿಲ್ಲದೇ ಗಿಡಗಂಟಗಳು ಬೆಳೆದು 
ಹೂಳು ತುಂಬಕೊಂಡು ನೀರು ತುಂಬದರೂ ಬಳಕೆಗೆ ಬಾರದೇ ಇರುವ ಹಾಗೇ ಆಗಿದೆ. 


ಕೊತ್ತತ್ತಿಯ ಕ್ರಿ.ಶ.1178ರ ಶಾಸನದಲ್ಲ ಮಲ್ಲೇಶ್ವರ ದೇವಾಲಯಕ್ಕೆ ಕೊತ್ತತ್ತಿಯ 
ಪೊಲಾಂಡಲ ವಿಟ್ಟರಿಸಿ ಹಲವು ಗಾವುಂಡರುಗಳ ಜೊತೆ ಗೆರೆನಾಡು ಮುಖ್ಯಸ್ಥರನ್ನು 
ಒಳಗೊಂಡಂತೆ ಕೆರೆ ಮತ್ತು ದೇವಾಲಯದ ನಿರ್ಮಾಣಕ್ಕೆ ದಾನ ನೀಡಿರುವುದನ್ನು 
ದಾಖಲಸಿದೆ.”  ಕ್ರಿ.ಪ.117೨ರ ದೊಡ್ಡಜಟಕದ ಶಾಸನವು ತಿಅಸುವಂತೆ ಹೊಯ್ಸಳರ 
ಮಹಾಸಾಮಂತ ದೊಣ್ಣಿಯನಾಯಕನು ಏವೇಶ್ವರ ಶಿವಾಲಯ ದೇವಸ್ಥಾನವನ್ನು ಕಟ್ಟಿಸಿ 
ದೇವರಪೂಜೆಗೆ ಬಾಚಜೀನನಿಗಕಳ ಭೋಗದಾಲಅಗೊ ದತ್ತಿಜಟ್ಟ ವಿಚಾರ ಹಾಲೆಕೆರೆ ಬಧ್ಗೆ 


ಉಲ್ಪೇಬವಿದೆ.*“ 


ಕ್ರಿ.ಶ.179ರ ದೊಡ್ಡಜಟಕ ಗ್ರಾಮದ ಹೊಯ್ದಕರ ಕಾಲದ ಈ ಶಾಸನವನ್ನು 2೭ನೇ 
ಬಲ್ಲಾಳನ ಆಡಳತಾವಧಿಯಲ ಈಶ್ವರ ದೇವಾಲಯದ ರಂಗಮಂಟಪದ ತೊಲೆಯ ಮೇಲೆ 
ಕೆತ್ತಿದ್ದು. ಅದ ಹೆಮ್ಮಣ್ಣ ಮತ್ತು ತಿರುವಪ್ರೆಯರ ಮಗ ಮಹಾ ಸಾಮಂತ ಧುರ್ಮಣ ಅಥವಾ 
ದುಮ್ಮೆಯ ನಾಯಕನು ಜಒಭಟ್ಟಗ ಗ್ರಾಮದಲ್ಲ ಹೇಮೇಶ್ವರ ದೇವಾಲಯವನ್ನು ಹಾಗೂ 
ಕೆರೆಗಳನ್ನು ಕಟ್ಟಸಿ ದೇವರ ಪೂಜೆ ಮಾಡುವ ಬಾಚ ಜೀನಿಯಗೂ. ಭೋಗದವರಿಗೆ ದೇವರ 
ಪೂಜೆ, ನೈವೇದ್ಯಗಳಗೂ ದತ್ತಿ ಜಲ್ಪದುದನ್ನು ತಿಳಸುತ್ತದೆ. ಈ ಶಾಸನದಲ್ಲ ದೊಟ್ಟಜಟಕ 
ಗ್ರಾಮವನ್ನು 'ಜಟ್ಟಗ' ಎಂದು ಕರೆಯಲಾಗಿದೆ. 


ಕ್ರಿ.ಶ.17೨ರ ದೊಡ್ಡಜಟಕ ಗ್ರಾಮದ ಹೊಯ್ದಳರ ಆಳ್ವಕೆ ಕಾಲಕ್ಕೆ ಸೇರಿದ ಈ 
ಶಾಸನದಲ್ಲ ಎರಡನೇ ಬಲ್ಲಾಳ ಮತ್ತು ದಾನಿಯ ವಂಶಾವಆಯನ್ನು ತಿಆಸುತ್ತಾ ದಾನಿಗಳಾದ 
ಮಾರಸಿಂಗಗಾವು೦ಂಡ ಪಂಂರು೦ಪಂ ಮಾಣಿಕ್ಯಸೆಟ್ಟ ಮಗ ಮಹಾಸಾಮಂತ ಹುಳ್ಳೆಯನಾಯಕ 
ಈತನ ಮಗ ಮಹಾಸಾಮಂತ ಧುರ್ಮಣ ಅಥವಾ ದುಮ್ಮನಾಯಕರಾಗಿದ್ದು ಈ ವಂಶದ 
ಮೊದಲ ವ್ಯಕ್ತಿಗೆ ರಾಜಾಧಿರಾಜನೆಂಬ ಬಜರುದಿದ್ದು, ಅವನು ತಳನಾಡನಾಳುತ್ತಿದ್ದಂತೆ 
ತಿಆದುಬರುತ್ತದೆ. ಆತನ ಮಗ ಮಾಣಿಕ್ಯ ಸೆಟ್ಟಯನ್ನು ತಲಕಾಡು ಪಟ್ಟಣ ಸಮುಧದ್ಧರಣನೆಂದು 


146 


ವರ್ಣಿಸಿದೆ. ಮೂರನೆಯವನಾದ ಹುಳ್ಳೆಯನಾಯಕನನ್ನು ಮಹಾಸಾಮಂತನ ಸ್ಥಾನಕ್ಕೇರಿಸಿದಂತೆ 
ಕಂಡುಬರುತ್ತದೆ. ಇವರಲ್ಲ ಹೆಮ್ಮಯನಾಯಕನು ಭಾವನಾಗಿದ್ದನೆಂಬುದು ಜನ ಸಮಯ 
ಸಮುದ್ಧರಣ, ದೇವ ಪಾದಾರಾಧಕ ಎಂಬ ಚರುದುಗಳಂದ ಸೂಚಿತವಾಗುತ್ತದೆ. ಜೊತೆಗೆ 
ಅವನಿಗೆ ಬಡಗೆರೆಮಲ್ಲ ಎಂಬ ಜರುದಿದೆ. ದಾನಿ ದುಮ್ಮೆಯ ತಂದೆಯ ಹೆಸರಿನಲ್ಲ 
ಹೇಮೇಶ್ವರನೆ೦ಬ ಶಿವಾಲಯವನ್ನು ಕಟ್ಟಸಿದುದರಿಂದ ಆತಮು ಶೈವ ಧರ್ಮಿೀಯನಾಗಿದ್ದ 
ನೆಂಬುದು ಬಚಿತವಾದದ್ದು. ಆದ್ದರಿಂದ ಆತನನ್ನು ಕನ್ನಗೆರೆಯಲ್ಲ ಎಂದು ವರ್ಣಿಸಿದೆ ಎಂಬುದು 
ಸೂಚಿತ ಸಂಗತಿಯಾಗಿದೆ. 


ಕ್ರಿ.ಶ.1೨91 ತೊಣಚಿ ಗ್ರಾಮದ ಹೊಯ್ದಳ ವೀರಬಲ್ಲಾಳನ ಕಾಲದ ಶಾಸನದಲ್ಲ ಸಿದ್ದನಾಥ 
ದೇವರಿಗೆ ಇಮ್ಮಡಿ ಬಲ್ಲಾಳನು ಸಮಸ್ತ ಪ್ರಭುಗಾವುಂಡರುಗಳು ದೇವರ ಅಂಶರಂಭ ಭೋಗ 
ನಿವೇದ್ಯ ಜರ್ಣೊದ್ದಾರಕ್ಕೆ ಹಾಗೂ ಗಣಂಗಳ ಆಹಾರ ದಾನಕ್ಷೆ ಭೂಮಿದಾನ ಮಾಡಿದ ಪ್ರಸ್ತಾಪ 
ಮತ್ತು ಸಿದ್ದನಾಥದೇವರನ್ನು ಅಸಂಖ್ಯಾತ ಗಣಂಗಳ ಪ್ರಾಣನಾಥದೇವರೆ೦ಂದು 
ವಣಿಂಖ್ಯಾತಗಣಂಗಳ ಕುಮಾರನು ಒಡೆಯನೆಂದು ಹೇಳಲಾಗಿದ್ದು ನಾಲ್ಲುಸಾವಿರ ಬೆದ್ದಲು 
ಭೂಮಿಯನ್ನು ಹಿರಿಯಕೆರೆಯ ಕೆಳಗೆ ಎರಡು ನಲಗ ಗದ್ದೆ, ತಿರುಕೆರೆಯ ಕೆಳಗೆ ನಾಲು ನಲಗ 
ಗದ್ದೆಯನ್ನು ದಾನ ನೀಡಿದ ಬಣ್ಣೆ ಉಲ್ಲೇಖವಿದೆ.” 


ಕ್ರಿ.ಪ.19೨೨ರ ಬೆಕ್ಳೂರಿನ ಹೊಯ್ದಳ ಆಳಜ್ವಕೆಯ ಕಾಲದ 2ನೇ ವೀರಬಲ್ಲಾಳನ ಕಾಲಕೆ 
ಸೇರಿದು ಲೊಕ ಗುಂಡಿಯ ನೆಲೆವೀಡನ್ನಾಳುತಿದ ಮಂಡಲಸ್ತಾಮಿ ಏಂಬ ವೂಕಿ ಬೆಳ್ಗೂರಿನಲ 

[A ಕ Ca) ್ರಿಠ [3 ಣಾ 
ಸಂಪೂರ್ಣ ಶಿಲೆಯಲ ಮಂಡಲೇಶ್ವರ ದೇವಾಲಯವನ್ನು ಕಟ್ಟಸಿ ಆ ದೇವಾಲಯದ 
ನಿರ್ವಹಣಿಗೆ ಜಮೀನನ್ನು ದತ್ತಿ ನೀಡಿರುತ್ತಾನೆ ಮತ್ತು ಈತ ಆರಣಿಯಲ್ಲರುವ ಒಂದು 
ದೇವಾಲಯವನ್ನು ಕಟ್ಟಸಿ ಅದರ ಮುಂದೆ ಒಂದು ತೋಪನ್ನು ನೆಡೆಸುತ್ತಾನೆ. ದೇವಾಲಯದಲ್ಲ 
ದೇವರ ಮಾಡಿದಾಗ ಮಂಡಲಸ್ವಾಮಿಯ ದೇವರ ಪೂಜೆ ಮತ್ತು ನೈವೇದ್ಯಗಳಗೆ ಭೂಮಿ ದಾನ 
ಮಾಡಿದ ವಿಷಯವನ್ನು ಪ್ರಸ್ಲಾಪಿಸುತ್ತದೆ.5್‌ 


ಕ್ರಿ.ಪ.1218ರ ಲಾಳನಕೆರೆ ಶಾಸನವು ಹೊಯ್ದಳ ವಂಶದ 2ನೇ ಬಲ್ಲಾಳನ ಆಳಜ್ವಕೆಯ 
ಕಾಲದ್ದಾಗಿದ್ದು ಈ ಶಾಸನದಲ್ಲ ಕುರುವಂಶದ ಮಹಾಸಾಮಂತ ಎಡಗಯ್ಯ ಸೇನಾನಾಯಕ 
ಕಾಚಿದೇವನನ್ನು ಕುರಿತಿದ್ದು ಅದರಲ್ಲ ಅವನ ವಂಶಾವಳ ನೀಡಿದೆ. ಈತನು ಬೆಳ್ಕೂರಿನಲ್ಲ 
ಮೂಲ ಸಿಂಗೇಶ್ವರ ಲಕ್ಷ್ಮೀನಾರಾಯಣ ಮತ್ತು ಗೋಪಾಲ ದೇವಾಲಯಗಳನ್ನು ಕಣ್ಲಸಿ 
ಅವುಗಳಗೆ ಜಮೀನನ್ನು ದತ್ತಿ ಜಟ್ಟರುತ್ತಾನೆ. ಕಾಚಿದೇವನಿಗೆ ವೀರರಾಜೇಂದ್ರ ಹೊಯ್ದಳ ಎಂಬ 


147 


ಬರುದಿರುತ್ತದೆ ಹಾಗೂ ಠತನಿಗೆ ಎಡಗಯ್ಯ ಸೇನಾನಾಯಕ ಎಂದು ಕರೆಯುತ್ತಿದ್ದರು ಎಂದು 


ಶಾಸನದಲ್ಲ ಉಲ್ಲೇಖಸಲಾಗಿದೆ.್‌ 


ಕ್ರಿ.ಶ.1234ರ ಶಾಸನವು ಮಂಡ್ಯ ತಾಲೂಕು ಬಸರಾಳು ಗ್ರಾಮದ ಮಲ್ಲಕಾರ್ಜುನ 
ದೇವಾಲಯದ ಬಲಭಾಗದ ಬಾಗಿಅನ ಬಳಆಲಯುರುವ ಕಲ್ಪನ ಮೇಲೆ ಕೆತ್ತಲಾಗಿದೆ. ಇದು 
ಹೊಯ್ದಳರ ಕಾಲದ ಹರಿಹರ ದಣ್ಣಾಯಕ ಸಿರಿಗೇಯನಾಯಕ ಮತ್ತು ಮಾರೇಯನಾಯಕ 
ಎಂಬ ಮೂರು ಜನ ಸಹೋದರರು ಕೆರೆಯೊಂದನ್ನು ಕಟ್ಟಸಿ ಅದಕಾಗಿ ದಾನಗಳನ್ನು 
ನೀಡಿರುವುದನ್ನು ಶಾಸನದಲ್ಲ ಉಲ್ಲೇಜಸಲಾಗಿದೆ.”” (ಚಿ.ಸಂ.15) ಬಸರಾಳು ಗ್ರಾಮದಿಂದ 
ಒಂದು ಕಿ.ಮೀ. ದೂರದಲ್ಲ ದೊಡ್ಡದೊಂದು ಕೆರೆಯುದೆ. ಪ್ರಸ್ತುತ ಈ ಕೆರೆಯನ್ನು 'ಹೊಸಕೆರೆ' 
ಎಂದು ಕರೆಯುವರು. ಈ ಕೆರೆಯು ಮಳೆಯಾಶ್ರಿತ ಕೆರೆಯಾಗಿದೆ. ಕೆರೆಯು ಪೂರ್ವ ಮತ್ತು 
ಪಶ್ಲಿಮಕ್ಷೆ ಅಗಲವಾಗಿದೆ ಕೆಂಚಹಳ್ಳ ಗ್ರಾಮಕ್ಕೆ ಹೊಂದಿಕೊಂಡಂತಿದೆ. ಈ ಕೆರೆಗೆ ಕಲ್ಲನಿಂದ 
ಅಣಿಯನ್ನು ಕಟ್ಟಲಾಗಿದ್ದು. ಒಂದು ತೂಬನ್ನು ಉತ್ತರ ದಿಕ್ಕಿನಲ್ಲ ಅಳವಡಿಸಲಾಗಿದೆ. ಈ ಕೆರೆಯ 
ನೀರನ್ನು ಬಸರಾಳು, ಗುಂಡಾಪುರ, ತಾವರೆಕೆರೆ, ಬೆನ್ನಟ್ಟ. ಶ್ಯಾನಭೋಗನಹಳ್ಳ. ಹಾರ್ನಹಳ್ಳ. 
ಕೊಡಗಳ್ಳ. ಕೆಂಚನಹಳ್ಳ. ಕೋಡಿಕೊಪ್ಪಲು. ತಾವರೆಕೊಪ್ಪಲು. ಮಾಯಣ್ಣ ಕೊಪ್ಪಲು ಈ ಎಲ್ಲಾ 
ಗ್ರಾಮಗಳು ಈ ಕೆರೆಯ ನೀರನ್ನು ಬಳಸಿಕೊಳ್ಳುತ್ತವೆ. ಕೆರೆಯ ತುಂಬಾ ನೀರಿದ್ದು ಕೆರೆಯು 


ಸುಳ್ತಿತಿಯುಂದ ಕೂಡಿದೆ. 


ಬಸರಾಳನ ಕ್ರಿ.ಶ. 1234ರ ಶಾಸನದಲ್ಲ ಹರಿಹರ ಡಣ್ಣಾಯಕ, ಸಿಂಗೇನಾಯಕ ಮತ್ತು 
ಮಾರೇನಾಯಕ ಎಂಬ ಮೂರು ಜನ ಸಹೋದರರು ಕೆರೆಯೊಂದನ್ನು ಕಟ್ಟಿಸಿ ಅದಕ್ಷಾಗಿ 
ದಾನಗಳನ್ನು ನೀಡಿದ ಉಲ್ಪೇಬವಿದೆ.”' 


ಕ್ರಿ.ಶ.1೭53ರ ಗೌಡಗೆರೆ ಗ್ರಾಮದ ಶಾಸನವು ಹೋೊಯ್ದಳರ ವೀರಸೋಮೇಶ್ವರನ ಕಾಲಕೆ 
ಸೇರಿದು ಗೌಡಗೆರೆಯ ಪಟಣಸಾಮಿ ಮತು ಮಾದಶೆಟ ತಮ ತಿವ್ಯಳ ಶೆಟ, ಕೇತಿ ಶೆಟ. ಬೂಪಿ 
[a ಆಟ ವೆ pr ಆ [ ಆ ಆಟ 
ಶೆಟ್ಟ ಎಂಬುವರು ಪಟ್ಟಣಸ್ವಾಮಿಗಳಗೆ ಕೊಡುಗೆಯಾಗಿ ಕಹುಂಛಗೆರೆಯಾಗಿ ೭ ಸಲಗ ಗದ್ದೆ 
ದೇವಿಗೆರೆಯನ್ನು ೨ ಸಬಲಗೆ ಬೆದ್ದಲು ಭೂಮಿಯನ್ನು ದಾನವಾಗಿ ಕಳಶೇಶ್ವರ ದೇವರಿಗೆ ದತ್ತಿ 


ಬಟ್ಟ ವಿಷಯವನ್ನು ತಿಆಸುತ್ತದೆ.*” 


ಕ್ರಿ.ಪ.1261ರ ವೈದ್ಯನಾಥಪುರದ ಶಾಸನವು ಹೊಯ್ದಳರ ಮೂರನೇ ನರಸಿಂಹ 
ಆಳ್ವಕೆಯದ್ದಾಗಿದ್ದು ಸೋಮಯ್ಯ ದಂಡನಾಯಕನ ಅಜಯ ಕೇತ ಚಮಾಪತಿಯು ಕೆಕಲೆ 


148 


ನಾಡಿನಲ್ಲರುವ ಮದ್ದೂರಿನ ವೈದ್ಯನಾಥನಿಗೆ ಚೌಡರ ಹಳ್ಳಯನ್ನು ದತ್ತಿ ಜಟ್ಟ ಅದಲಕೆರೆಯನ್ನು 
ದೇವಾಲಯಕ್ಕೆ ದತ್ತಿ ಬಟ್ಟ ವಿಚಾರ ಅದಲಕೆರೆ ಕೋಡಿಯನ್ನು ಎತ್ತಿಸಿದ ವಿವರವಿದೆ.” 


ಕ್ರಿ.ಶ.1267ರ ಭೈರಪುರದ ಶಾಸನವು ತಿಅಸುವಂತೆ ಇದು ಮೂರನೇ ನರಸಿಂಹನ 
ಮಹಾಪ್ರಧಾನ ಸೊಮಯ್ಯ ದಂಡನಾಯಕನ ಕುರಿತು ಪ್ರಸ್ತಾಪಿಸುತ್ತಾ ಈತ ಹೆಗ್ಗಡನಾಯಕ 
ಮತ್ತು ರೇಖಾದೇವಿಯರ ಮಗನಾಗಿದ್ದ ಈತನ ಅಕ್ಕ ರೇಖಾವ್ದೆ ಒಬ್ಗ ದಂಡನಾಯಕಿಗಿತ್ತಿ. 
ಈಕೆಯ ಮಗಳ ಅಳಯ ಹಿರಿಯಭಂಡಾರ ಮೇರೆಗೆ ಮಾರೆನಾಯಕನ ಮೊಮ್ಮಗಳು 
ಸೊಯಕ್ಷ, ಬೊಮ್ಮನಹಳ್ಳ ನಾಯಕನ ಹಳ್ಳಿಯಲ್ಲಿ ಭೈರವೇಶ್ವರ ದೇವಾಲಯ ಕಟ್ಟಿಸಿ ಅ 
ಗ್ರಾಮವನ್ನು ಭೈರವ ಅಗ್ರಹಾರವಾಗಿ ಮಾಡಿ ಪರಿವರ್ತಿಸಿ ಆ ದೇವರ ಸ್ಥಾನವನ್ನು ಅಳಯ 
ಮತ್ತು ಮೊಮ್ಮಗಳಗೆ ಪ್ರೀತಿಪೂರ್ವಕವಾಗಿ ದಾನ ನೀಡಿ ಜೊತೆಗೆ ನಾಲ್ಲು ವೃತ್ತಿ ಭೂಮಿಗಳನ್ನು 
ಭೈರವಪುರದ ಹಿರಿಯ ಕೆರೆಯ ಕೆಳಗೆ ತೋಟ. ಭೊಮ್ಮಲುಕೆರೆ ತೋಟ. ಬೆದ್ದಲು 
ಭೂಮಿಯನ್ನು ಈ ವೃತ್ತಿಗಳಲ್ಲ ವಿಂಗಡಿಸಿ ದಾನ ಸೀಡಿದ ಉಲ್ಪೇಬವಿದೆ.*“ 


ಕ್ರಿ.ಶ. 126೨ರ ಬೆಳ್ಳೂರು ಹೊಯ್ದಕರ ಕಾಲದ ಮೂರನೇ ನರಸಿಂಹನ ಆಜ್ವಕೆಯ 
ಶಾಸನವು ಇದೊಂದು ಒಡಂಬಡಿಕೆಯ ರೀತಿಯ ಶಾಸನವಾಗಿದ್ದು. ಇಲ್ಲ ವ್ಯವಹಾರ 
ನಡೆಸಿರುವವರು ಬೆಳ್ಳೂರು ಮತ್ತು ಶ್ರೀರಂಗಪಟ್ಟಣದ ಮಹಾಜನರು ಇದಕ್ಕೆ ಸಾಕ್ಷಿಗಳು ದಡಗ, 
ಆರಣಿ, ಚಾಕ್ಕೈಯನಹಳ್ಳ ಊರಿನವರು ಶ್ರೀರಂಗಪುರದವರು ಅಲ್ಲಾಆ ಸಮುದ್ರದ ಕೆರೆಯ ಕೆಳಗೆ 
12 ಸಲಗೆ ಭೂಮಿಯನ್ನು ಪಡೆದು ಬೆಳ್ಳೂರು ಮಹಾಜನಕ್ಕೆ ಕಟ್ಟಗುತ್ತಿಗೆ ಪಿಂಡದಾನವಾಗಿ 
ವರ್ಷಂಪ್ರತಿ 12 ಗದ್ಯಾಣಗಳನ್ನು ಕೊಡಲು ಒಪ್ಪಿದ್ದಾರೆ. ಈ ಸಂಬಂಧದಲ್ಲ ಅಲ್ಲಾಳ ಸಮುದ್ರದ 
ಕೆರೆಯನ್ನು ಕಟ್ಟಸಿದಾಗ ಶ್ರೀರಂಗಪುರದ ಒಕ್ಕಲು ಭೂಮಿ ಮುಳುಗಡೆಯಾದುದನ್ನು ತಿಆಸಿದ್ದು, 
ಅದಕ್ಕೆ ಪ್ರತಿಯಾಗಿ ಅವರು ಆ ಭೂಮಿಯನ್ನು ಪಡೆದಿರಬೇಕು ಎಂಬ ವಿಷಯವನ್ನು 


ಪ್ರಸ್ಹಾಪಿಸುತ್ತದೆ.3” 
A pr 


ಕ್ರಿ.ಪ.126೨ರ ಬೆಳ್ಳೂರಿನಲ್ಲ ಆಳಜ್ವಕೆ ಮಾಡುತ್ತಿದ್ದು ಹೊಯ್ದಕ ವಂಶದ ಮೂರನೇ 
ನರಸಿಂಹನ ಆಳ್ವಕೆಯ ಕಾಲಕ್ಕೆ ಸೇರಿದ್ದು ಈ ಶಾಸನದಲ್ಲ ಕಂಬಯಣ್ಣ ಮತ್ತು ತಿರುವರಂಗ 
ಪೆರುಮಾಳ್‌ ನಂಬಯಾರ್‌ ಮತ್ತು ಬೆಳ್ಳೂರಿನ ಮಹಾಜನರು ಹಂದಿನೆಂಟು ನಾಡಿನ ಜನಸಾನ್ವರ 
ಸಮ್ಮುಖದಲ್ಲ ಮಾಡಿಕೊಂಡ ಒಪ್ಪಂದವೆಂದರೆ ಪೆರುಮಾಳ್‌ ದಂಡನಾಯಕನು ಬೆಳ್ಕೂರಿನ 
ಅಲ್ಲಾಳ ಸಮುದ್ರ ಮತ್ತು ಅವ್ವನ ಕೆರೆಗಳ ಜೀರ್ಣೋದ್ಧಾರ ಮಾಡಿದ. ನಂತರ ಮೇಅನ 
ನಂಜಯಾರುಗಳು ತಮ್ಮ ಹೊಲಗಳ ಬದಲಾಗಿ ಕೆರೆಯ ಬಯಲಅನ ಗದ್ದೆಗಳನ್ನು ಪಡೆದು. 
ತೆರಿಗೆಯನ್ನು ಕೊಡಲು ಒಪ್ಪುತ್ತಾರೆ ಹಾಗೂ ಇದರ ಒಂದು ಕುತೂಹಲಕರವಾದ ಸಂಗತಿ 


149 


ಎಂದರೆ ಈ ಒಪ್ಪಂದವು 18 ನಾಡಿನ ಜನರ ಸಮ್ಮುಬದಲ್ಲ ನಡೆದಿದ್ದು. ಮೇಲುಕೋಟಿ 
ಲಕ್ಷೀನಾರಾಯಣ ದೇವಾಲಯ ತೊಣ್ಣೂರು ಹಾಗೂ ಚನ್ನಕೇಶವ ದೇವಾಲಯ 
ನಾಗಮಂಗಲದ ವೈಷ್ಣವರು ಇದರಲ್ಲ ಸೇರಿರುತ್ತಾರೆ. ಒಪ್ಪಂದಕ್ಕೆ ಒಪ್ಪಿದವರು ಒಪ್ಪಂದಕ್ಕೆ 
ಅನುಗುಣವಾಗಿ ನಡೆಯುತ್ತೆವೆಂದು ಭರವಸೆ ನೀಡುತ್ತಾ 'ಮಯರ್ಯಾದೆಯ ನಾರು ಮೀರಡಂ 
ಶ್ರೀಮತ್ವತಾಪ ಚಕ್ರವರ್ತಿ ಹೊಯ್ಸಳ ಶ್ರೀವೀರನರಸಿಂಹ ದೇವದ್ಗರಾಣಿ ಪದಿನೆಂಟುನಾಡ ಶ್ರೀ 
ದೇವರ್ನರಾಣಿ' ಎಂದು ಆಣೆ ಹಾಕಿರುತ್ತಾರೆ. ಈ ಶಾಸನದ ಗಮನಾರ್ಹ ಸಂಗತಿ ಎಂದರೆ ಸದರಿ 
ತೆರಿಗೆಯ ಹಣವನ್ನು ನೀಡಿದ್ದನ್ನು ಬಾಬ್ದುಗಳಗೆ ವಿನಿಯೋಗಿಸಲು ಸೂಚನೆ ನೀಡಲಾಗಿದೆ ಮತ್ತು 
ಊರಿನ ಅಭವೃದ್ಧಿಗೆ ಹಾಗೂ ಸಂಜೆ ಮಠಕ್ಕೆ ಉಪಯೋಗಿಸುವುದು ಎಂಬ ಪ್ರಸ್ತಾಪವನ್ನು ಈ 


ಶಾಸನದಲ್ಲ ತಿಆಸಲಾಗಿದೆ.” 


ಕ್ರಿ.ಪ.126೨ರ ಶಾಸನವು ನಾಗಮಂಗಲ ತಾಲೂಕಿನ ಬೆಳ್ಳೂರು ಗ್ರಾಮದ ಮೂಲೆ 
ಸಿಂಗೇಶ್ವರ ದೇವಸ್ಥಾನದ ಬಾಗಿಅನ ಬಲಭಾಗದಲ್ಲ ನಿಲ್ಲಸಿರುವ ಈ ಶಾಸನದಲ್ಲ ಬೆಳ್ಳೂರು 
ಮಹಾಜನರು ಅಗ್ರಹಾರವನ್ನು ಮಹಾಪ್ರಧಾನಿ ಪೆರುಮಾಳ ದಣ್ಣಾಯಕ ಮತ್ತು ಶ್ರೀರಂಗಪುರದ 
ಮಹಾಜನರ ನಡುವೆ ಬಳಗು, ದಡಿಗ, ಅರಣಿ ಮತ್ತು ಬಂಕಿಯ ನಾಗಳ್ಳಯ ಗ್ರಾಮಸ್ಥರ 
ಸಮ್ಮುಖದಲ್ಲ ಏರ್ಪಟ್ಟ ಒಪ್ಪಂದದಂತೆ ಪೆರುಮಾಳದೇವ ಅಳ್ಳಾಳ ಸಮುದ್ರದಲ್ಲ ಕೆರೆಯನ್ನು 
ಪುನಃ ನಿರ್ಮಾಣ ಮಾಡಿದ್ದಕ್ಲಾಗಿ ಶ್ರೀರಂಗಪುರದ ಗ್ರಾಮಸ್ಥರು ಆ ಕೆರೆಯ ಕೆಳಗಿನ ತರಿಭೂಮಿ 
12 ಬೆದ್ದಲೆ ಪಡೆದು ಆ ಭೂಮಿಗೆ 12 ಗದ್ಯಾಣ ನೀಡಬೇಕೆಂದು, ತರಿಭೂಮಿಯ ಬದಲಾಗಿ ಸ್ವಲ್ಪ 
ಖುಷ್ಣಿ ಭೂಮಿಯನ್ನು ವಿನಿಮಯ ಮಾಡಿಕೊಳ್ಳಬೇಕು ಎಂದು ಶಾಸನದಲ್ಲಿ ದಾಬಲಅಸಲಾಗಿದೆ.?' 
ಪ್ರಸ್ತುತ ಈ ಕೆರೆಯನ್ನು "ದಾಸನ ಕೆರೆ' ಎಂದು ಕರೆಯುವರು. (ಚಿ.ಸಂ.16) ಕೆರೆಯ ಎಲ್ಲಾ 
ದಿಕ್ಷುಗಕಲ್ಲೂ ಒತ್ತುವರಿಯಾಗಿದೆ. ದಕ್ಷಿಣದಲ್ಲ ಕೆರೆಯ ಏರಿ ಇದೆ. ಕೆರೆಯ ಉತ್ತರದಲ್ಲ 
ಮಂಢನಹಳ್ಳ ಮತ್ತು ನಾಯಕನ ಕೊಪ್ಪಲು ಇದೆ. ಪಶ್ಲಿಮದಲ್ಲ ಶ್ರೀರಾಂಪುರ ಮತ್ತು 
ಬೀಕೇನಹಳ್ವ ಗ್ರಾಮವಿದೆ. ಉತ್ತರ ಮತ್ತು ಪೂರ್ವ ದಿಕ್ಕಿನಲ್ಲ ಅನೇಕ ತೆಂಗಿನ ತೋಟಗಳವೆ. ಈ 
ತೋಟಗಳೆಲ್ಲ ಕೆರೆಯ ಒತ್ತುವರಿಯ ಜಮೀನಿನಲ್ಲದೆ. ಕೆರೆಯಲ್ಲ ಮೀನುಗಾರಿಕೆಯನ್ನು 
ಮಾಡಲಾಗುತ್ತದೆ. ಈ ಕೆರೆಗೆ 85೦ ವರ್ಷಗಳಾಗಿವೆ. ಕೆರೆಯ ಕೋಡಿಯ ಬಳ ವಿಜಯನಗರ 
ಕಾಲದ ಕಲ್ಲುಮಂಟಪವಿದೆ. ಈ ಮಂಟಪದಲ್ಲ ಆಂಜನೇಯ ಮೂರ್ತಿ ಶಿಲ್ಪವಿದೆ. ಕೆರೆಯ 
ಕೋಡಿಯ ಒಂದು ಕಲ್ಪನ ಮೇಲೆ ಜಲಸೂಚಕವಾದ ಮೀನಿನ ಒಂದು ಉಬ್ಬುಶಿಲ್ಲವಿದ್ದು ಈ 
ರೀತಿಯ ಎರಡು ಶಿಲ್ಪಗಳವೆ. ಕೋಡಿಯ ಅಣಿಯನ್ನು ವಿಶಿಷ್ಟವಾಗಿ ನಿರ್ಮಿಸಲಾಗಿದೆ. ಇದು 
ನಾಲ್ಲು ಹಂತದ ಅಣಿಯಾಗಿದೆ. ಕೆರೆಯಿಂದ ಹೋರಹೋಗುವ ನೀರು ಬೇರೆ ಬೇರೆ ಮಟ್ಟದಲ್ಲ 
ಜನರ ಉಪಯೋಗಕ್ನಾಗಿ ಉಳಯುವಂತೆ ಮಾಡಲು ಅಣೆಗಳನ್ನು ನಿರ್ಮಿಸಲಾಗಿದೆ. ಪ್ರಸ್ತುತ 


150 


ಈ ಕೆರೆಗೆ ಹೇಮಾವತಿ ಅಣಿಯ ನೀರನ್ನು ಸಂಗ್ರಹಿಸಲಾಗುತ್ತಿದೆ. ಕೆರೆಯ ಪೂರ್ವ ದಿಕ್ಕಿನಲ್ಲ 
ಹಿಪ್ಪೆ ಮತ್ತು ಮಾವಿನ ತೋಪುಗಳವೆ. ಇದೊಂದು ವಿಶಾಲ ಪ್ರದೇಶದಿಂದ ಕೂಡಿರುವ 
ಕೆರೆಯಾಗಿದೆ. 


ಕ್ರಿ.ಪ.126೨ರ ಶಾಸನವು ನಾಗಮಂಗಲ ತಾಲೂಕಿನ ಬೆಳಕ್ಕೂರಿನ ಮೂಲೆ ಸಿಂಗೇಶ್ವರ 
ದೇವಸ್ಥಾನದ ಬಾಗಿಲ ಐಬಲಭಾಗದಲ್ತ್ಲ ನಿಲ್ಪಸಲಾಗಿದೆ. ಈ ಶಾಸನದಲ್ಲ ಮಹಾಪ್ರಧಾನಿ 
ಪೆರುಮಾಳೆದೇವ ದಣ್ಣಾಯಕ ಅಲ್ಲಾಕ ಸಮುದ್ರ ಅಥವಾ ಅವ್ವಯರ ಕೆರೆಗಳನ್ನು ಪುನರ್‌ 
ನಿರ್ಮಾಣಗೊಳದ್ದಕ್ಷಾಗಿ ಆ ಕೆರೆಗಳ ಅಚ್ಚುಕಟ್ಟನ ಭೂಮಿಗಳನ್ನು ಪಡೆದು, ಇಬ್ಬರು 
ನಂಜಯಾರರು ತಮ್ಮ ಜಮೀನುಗಳನ್ನು ತರಿಭೂಮಿಗಳಗೆ ವಿನಿಮಯ ಮಾಡಿಕೊಂಡರು. 
ಅದಕ್ಕೆ ಪ್ರತಿಯಾಗಿ ಪ್ರತಿ ಬಂಡುಗಕ್ಕೆ 4 ಹಣ. ಬತ್ತುವಟ್ಟ ನೀಡಲು ಸಮ್ಮತಿಸುತ್ತಾರೆ. ಹಾಗೂ 
ಅಲ್ಪನ ಅಧಿಕಾರಿಗಳಗೆ ಮತ್ತು ಗೌಡರಿಗೆ ಪಾಲು ನೀಡಲು ಒಪ್ಪಿಗೆ ನೀಡಿರುವುದನ್ನು ಶಾಸನದಲ್ತ 


ಉಲ್ಪೇಣಸಲಾಗಿದೆ್‌ 


ಕ್ರಿ.ಪ.1೭6೨ರ ಶಾಸನವು ಹೊಯ್ದಕಳರ 3ನೇ ನರಸಿಂಹನ ಕಾಲಕ್ಷೆ ಸೇರಿದ್ದು 
ಮಹಾಪ್ರಧಾನ ಪೆರುಮಾಳದೇವ ದಣ್ಣಾಯಕನು ಉಧ್ಭವ ನರಸಿಂಹಪುರವಾದ ಬೆಳ್ಳೂರಿನಲ್ಲ 
ಅರಸನಿಂದ ಸರ್ವಸಂಸ್ಥಾರ ಅಗ್ರಹಾರವನ್ನು ದಾನ ಪಡೆದು ಅಲ್ಲಾಳಸಮುದ್ರ ಮತ್ತು 
ಅವ್ಪೆಯದಕೆರೆ ಮತ್ತು ತಗಚಕೆರೆಗಳನ್ನು ತೋಡಿಸಿ ಅವುಗಳ ಕಾಲುವೆಗಳ 
ಬೆದ್ದಲುಭೂಮಿಗಳನ್ನು ಗದ್ದೆಯನ್ನಾಗಿ ಪರಿವರ್ತಿಸಿದನು. ಹೀಗೆ ಗದ್ದೆಯಾಗಿ ಪರಿವರ್ತಿಸಿದ 
ಭೂಮಿಯಲ್ಲ ತಮ್ಮ ಬೆದ್ದಲು ಭೂಮಿಗಳ ಗದ್ದೆಗೆ ಬದಲಾಯುಸಿಕೊಂಡ ಸಂದರ್ಭದಲ್ಲ ಕೆಲವರು 
ಬೆಳಕ್ಳೂರಿನ ಮಹಾಜನಗಳೂಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲ ಹಾಗೂ ತಂಜಯನ್ನು 
ಮತ್ತು ತಿರುವರಂಗ ಪೆರುಮಾಳೆ ನಂಬಯಾರರಿಗೂ. ಮಹಾಜನರಿಗೂ ತಿರುನಾರಾಯಣಪುರ 
ಅಥವಾ ಮೇಲುಕೋಟಿ, ತೊಂಡನೂರು. ನಾಗಮಂಗಲ ಮತ್ತು ದಡಿಗವೆ ಮೊದಲಾದ 18 
ನಾಡುಗಳ ವೈಷ್ಣವರ ಮುಂದೆ ಒಪ್ಪಂದ ಮಾಡಿಕೊಂಡು ಅದರಂತೆ ಜತ್ತುವಟ್ಟಕ್ಕಾಗಿ ವರ್ಷ 
ನಿಬಂದಿಯಾಗಿ ಬಂಡುಗಕ್ಕೆ 4 ಹಣವಂತೆ ಕೊಡುವುದಲ್ಲದೇ ಅಧಿಕಾರಿಗಳು ಮತ್ತು 
ಗೌಡುಗಳಗು ತೆರಬೇಕಾದ ನಗದನ್ನು ನಮೂದಿಸಲಾಗಿದೆ.” 


ಕ್ರಿ.ಶ.1271ರ ಬೆಳ್ಳೂರಿನ ಹೊಯ್ದಕರ ಕಾಲದ ಹೊಯ್ದಕ ದೊರೆ ಮೂರನೇ 
ನರಸಿಂಹನು ಆಜ್ವಕೆಯ ಶಾಸನವು ಬೆಳ್ಳೂರಿನ ಪೆರುಮಾಳ್‌ ದಂಡನಾಯಕನಿಗೆ ನೀಡಿದ 
ದತ್ತಿಯ ವಿವರವಿದ್ದು, ಪೆರುಮಾಳ್‌ ದಂಡನಾಯಕನು ಬೆಕ್ಳೂರಿನಲ್ಲ ಪಂಚಕೇಶ್ವರ 
ದೇವಾಲಯವನ್ನು ನಿರ್ಮಿಸುತ್ತಾನೆ. ಈ ದೇವಾಲಯದ ಇಂದ್ರಪೂಜೆ ಹಾಗೂ ಆರಣಿ 


151 


ಪೂಜೆಯ ನಿರ್ವಹಣೆಗೆ ಬೆಳ್ಕೂರಿನ ಹಿರಿಯ ಕೆರೆಯಾದ ಅಲ್ಲಾಳ ಸಮುದ್ರದ ಕೆಳಗಿನ 
ಗದ್ದೆಯನ್ನು ದೊರೆಯು ಪೆರುಮಾಳ್‌ ದಂಡನಾಯಕನಿಗೆ ನೀಡುತ್ತಾನೆ ಹಾಗೂ ರೈತರು 
ವಾಸವಾಗಿದ್ದ ಮನೆಗಳ ಮೇಲಅನ ತೆರಿಗೆಯನ್ನು ಮನ್ನಾ ಮಾಡುತ್ತಾನೆ. ರೈತರು ಗದ್ದೆಗಕಲ್ಲ 
ತೋಟ ಅಥವಾ ತರಿ ವ್ಯವಸಾಯ ಮಾಡಿಕೊಂಡ ಪ್ರಾರಂಭದ ದಿನಗಳಲ್ಲ ಅಂದರೆ ವರ್ಷಂಪ್ರತಿ 
37 ಗದ್ಯಾಣ ಹಾಗೂ ೭2 ಪಣವನ್ನು ಕೊಡಬೇಕು ನಂತರ 54 ಗದ್ಯಾಣವನ್ನು ಪ್ರತಿವರುಷ 
ನೀಡಬೇಕು ಎಂಬ ಷರತ್ತನ್ನು ಹಾಕುತ್ತಾನೆ. ವ್ಯವಸಾಯ ಮಾಡುತ್ತಿದ್ದ ರೈತರ ಹೆಸರುಗಳೆಂದರೆ 
ರಂಗಗವುಂಡ, ಹಿರಿಯಣ್ಣನ ಮಗ ಚವುಡಯ್ಯ., ಜೀರಗವುಡ. ಪಟ್ಟಣಸ್ವಾಮಿ. ಮಾಚಿಸೆಟ್ಟ. 
ಬಾಚೆಯ, ಸಾಹಣೆ, ಬಲ್ಲೆಯ ಹೆಗ್ಗಡೆಯ ಅಲ್ಲಪ್ಪ. ಚಿಕ್ಕಬಲ್ಲಯ್ಯ ಸಂಚಯಣ್ಣ, ತಿಪ್ಪನು 
ಮುಂತಾದ ಹೆಸರುಗಳ ಉಲ್ಲೇಖಗಳವೆ ಹಾಗೂ ಈ ಕೂಡಗಿ ಜಮೀನಿನಿಂದ ಬರುವ ತೆರಿಗೆಯ 
ಹಣದಲ್ಲ ಪೆರುಮಾಳ ದೇವನು ವಿದ್ಯಾರ್ಥಿಗಳಗೆ ಖಯದ್ವೇದ ಮತ್ತು ಯಜುರ್ವೇದದ 
ಅಧ್ಯಯನಕ್ಕೆ ಪಾಠಶಾಲೆಯನ್ನು ಪ್ರಾರಂಭಸುತ್ತಾನೆ ಹಾಗೂ ತನ್ನ ಮನೆಯಲ್ಲ ನಡೆಸುತ್ತಿದ್ದ 
ಛತ್ರದಲ್ಲಿ ಪ್ರತಿನಿತ್ಯ 16 ಜನ ಬ್ರಾಹ್ಮಣರಿಗೆ ಊಟದ ವ್ಯವಸ್ಥೆ ಮಾಡುತ್ತಾನೆ. ಪೆರುಮಾಳ್‌ ದೇವನ 
ತಂಗಿಯಾದ ಬಸವಿಯಕ್ಷ ಸ್ವಲ್ಲ ಜಮೀನನ್ನು ದತ್ತಿ ನೀಡಿ ಪ್ರಸನ್ನ ಮಾಧವ ದೇವರ 


ದೇವಾಲಯದಲ್ಲ ಊಟದ ವ್ಯವಸ್ಥೆ ಮಾಡುತ್ತಾಳೆ ಎ೦ಬ ಉಲ್ಲೇಖ ಶಾಸನದಲ್ಲದೆ.”್‌ 


ಹೊಸಬೂದನೂರಿನ ಕ್ರಿ.ಶ.1276ರ ಶಾಸನವು ಪುರುಷೋತ್ತಮದೇವ ಮತ್ತು ಅವನ 
ಸಂಬಂಧಿಯು ಗ್ರಾಮವನ್ನು "ದೇವದಾನ'ವಾಗಿ ನೀಡಿದ್ದನು ದಾಖಅಸುತ್ತದೆ. ಇದರ ದಾನ 
ಪಡೆದವರು ಕೆರೆಯನ್ನು ತೋಡಿಸಿ, ತೋಟಗಳನ್ನು ಬೆಕೆಸಿ ಭೂಮಿ ಸಾಗುವ ಮಾಡಬೇಕೆಂದು 


ದಾಬಲಸುತ್ತದೆ."' 


ಕ್ರಿ.ಶ.1284ರ ಬೆಳ್ಳೂರಿನ ಹೊಯ್ದಕರ ಕಾಲದ ವೀರನರಸಿಂಹನ ಅಳ್ವಕೆಯ ಈ 
ಶಾಸನದಲ್ಲ ಮಹಾಪ್ರಧಾನ ಪೆರುಮಾಳ್‌ ದಂಡನಾಯಕನು ಹೊಯ್ದಕ ದೊರೆ ವೀರ 
ನರಸಿಂಹನಿಂದ ಪಡೆದ ಕೊಡಗಿಯ ಉಲ್ಲೇಬವಿದ್ದು, ಇದರ ಪ್ರಕಾರ ಉದ್ಧವ ನರಸಿಂಹಪುರ 
ಆಲಅಯಾಸ್‌ ಬೆಳ್ಳೂರಿನ ಗ್ರಾಮಗಳಾದ ಬೆಟ್ಟದಕೋಟೆ, ಜಲ್ಲಜಬಳಗುಂದ ಮತ್ತು ತಿಪ್ತೂರು 
ಹಾಗೂ ಈ ಗ್ರಾಮಗಳಗೆ ಸೇರಿದ ಉಪಗ್ರಾಮಗಳನ್ನು ದತ್ತಿಯ ರೂಪದಲ್ಲ ಪಡೆದು ಬೆಳ್ಳೂರು 
ಗ್ರಾಮದ ಮಧ್ಯದಲ್ಲರುವ ಪ್ರಸನ್ನ ಮಾಧವ ಮತ್ತು ವರದ ಅಲ್ಲಾಳನಾಥ ದೇವಾಲಯಗಳ 
ನಿರ್ವಹಣಿಯನ್ನು ಸದರಿ ಗ್ರಾಮಗಳ ಆದಾಯದಿಂದ ಮಾಡಬೇಕೆಂದು ತಿಆಸಲಾಗಿದೆ. ಇದರ 
ಕಾಲ-1284 ಪೆರುಮಾಳ್‌ ದೇವನು ಮತ್ತು ಮಾಚವೆಯರ ಮಗನಾಗಿದ್ದು, ಪರಮಭಕ್ತ 
ನಾಗಿರುತ್ತಾನೆ. ಇದಾದ ೭25 ವರ್ಷಗಳ ತರುವಾಯ ಪೆರುಮಾಳ್‌ ದೇವನ ಮಗನಾದ 


152 


ಚಕ್ರವರ್ತಿ ದಣ್ಣಾಯಕನು ಈ ದತ್ತಿಯ ಊರುಗಳನ್ನು ಮಾರಾಟ ಮಾಡುತ್ತಾನೆ. ಇದರ ಕಾಲವು 
130೨ ಆಗಿರುತ್ತದೆ. ಒಟ್ದಾರೆ ಈ ಶಾಸನದಲ್ಲ ಬರುವ ತೆರಿಗೆಗಳ ಉಲ್ಲೇಖವು ವಿಶಿಷ್ಠವಾಗಿದ್ದು. 
ಕಿರುಕುಳ, ಕಟಕಸೇಸೆ, ದಂಡಿನ ಭ್ಯಾಗತೆ ಎ೦ಬ ತೆರಿಗೆಗಳದ್ದು. ಕಿರುಕುಳವು ಸಣ್ಣಪುಟ್ಟ 
ವಿಷುಯಂಗುಳ ಮೇಲನ ತೆರಿಗೆಯಾಗಿರುತ್ತದೆ. ಕಟಕಸೇಸೆಯು ಸೇನೆಗೆ ಆಹಾರ ಸರಂಜಾಮು 
ಒದಗಿಸುವ ತೆರಿಗೆಯಾಗಿದ್ದರೆ ದಂಡಿನ ಭ್ಯಾಗತೆಯು ಸೇನೆಯು ಯುದ್ಧಕ್ಕೆ ಹೋಗುತ್ತಿದ್ದಾಗ 
ಗ್ರಾಮಗಳಗೆ ಪ್ರವೇಶಿಸಿದರೆ ಅವರ ಊಟೋಪಚಾರಕ್ಲಾಗಿ ಹಾಕುವ ತೆರಿಗೆಯಾಗಿತ್ತು. ಈ 
ಶಾಸನದಲ್ಲ ದೇವಾಲಯದ ನಿತ್ಯ ಖರ್ಚಿಗೆ ಹಾಗೂ ಉತ್ಸವಗಳಗೆ ಮಾಡಬೇಕಾದ ಖರ್ಚಿನ 
ವಿವರಗಳೂ ಸಹ ನಮೂದಾಗಿವೆ. ಉದಾಹರಣೆಗೆ ತುಫ್ಪಕ್ಷೆ ಹತ್ತು ಗದ್ಯಾಣ, ಎಣ್ಣೆಗೆ 
ಮೂವತ್ತಾರೂ ಗದ್ಯಾಣ ಹೆಸರು ಹಾಗೂ ತೊಗರಿಗೆ ಎರಡು ಗದ್ಯಾಣ, ಶ್ರೀಗಂಧಕ್ಷೆ ಒಂದು 
ಗದ್ಯಾಣ ಹಾಗೂ ಐದು ಹಣ ಹಾಗೂ ಧೂಪಕೆ ಐದು ಹಣ. ಉಪ್ಪು, ಮೆಣಸು, ಸೀಗೆಕಾಲು, 
ಏಲಕ್ಕಿ ಹಾಗೂ ಲವಂಗಕ್ಕೆ, ಎಲೆ ಅಡಿಕೆ ಕೊಳ್ಳಲು ಸಹ ಹಣವನ್ನು ನಿಗದಿ ಮಾಡಲಾಗಿದೆ. ಈ 
ಎಲ್ಲಾ ಹಣವನ್ನು ಗ್ರಾಮದಿಂದ ಬರುವ ತೆರಿಗೆ ಹಣದಿಂದ ಬರು ಮಾಡಬೇಕೆಂದು 
ಆದೇಶಿಸಲಾಗಿದೆ ಹಾಗೂ ಈ ಕ್ರಮವು ಸೂರ್ಯ ಚಂದ್ರರು ಇರುವವರೆಗೆ ನಡೆಯಬೇಕೆಂದು 
ತಿಆಸಲಾಗಿದೆ. ಆದರೆ ಈ ಶಾಸನ ಬರೆಸಿದ 25 ವರ್ಷಗಳಲ್ಲಿ ಪೆರುಮಾಳ್‌ ದಂಡನಾಯಕನ 
ಮಗ ಈ ಕೊಡಗಿ ಗ್ರಾಮಗಳನ್ನು ಮಾರಾಟ ಮಾಡಿರುವುದು ವಿಪರ್ಯಾಸವಾಗಿರುತ್ತದೆ.”” 


ಕ್ರಿ.ಪ.1284ರ ಬೆಳ್ಳೂರು ಹೊಯ್ದಳರ ಕಾಲದಲ್ಲ ಆಳ್ವಕೆ ಮಾಡುತ್ತಿದ್ದು ವೀರನರಸಿಂಹನ 
ಕಾಲಕ್ಕೆ ಸೇರಿದ ಈ ಶಾಸನವು ದತ್ತಿ ಮತ್ತು ಒಡಂಬಡಿಕೆಗಳಗೆ ಸಂಬಂಧಿಸಿದ್ದು, ಇದರಲ್ಲ 
ಪೆರುಮಾಳ್‌ ದೇವ ದಣ್ಣಾಯಕನು ಒಡಂಬಡಿಕೆಯಲ್ಲ ಪಾಲ್ಗೊಂಡು ಮುಮ್ಮಡಿ ಬಲ್ಲಾಳನ 
ಆಜ್ವಕೆಯ ಕಾಲದಲ್ಲ ಅಂದರೆ ಕ್ರಿ. ಶ.1284ರಲ್ಲ ದತ್ತಿ ಬಟ್ಟದ್ದು, ನಂತರ ಕ್ರಿ.ಪ.13೦೨ರ 
ಮತ್ತೊಂದು ದಾಖಲೆಯು ಇದೇ ಶಾಸನದಲ್ಲ ಈತನ ಮಗನಾದ ಚಕ್ರವರ್ತಿ ದಣ್ನಾಯಕನು 
ತನಗೆ ಅನುವಂಶಿಕವಾಗಿ ಬಂದ ದತ್ತಿಯ ಗ್ರಾಮಗಳಾದ ಕಾಆಗರಾಮನಹಳ್ಳ ಮತ್ತು 
ಸೆಟ್ಟಹಳ್ಳಗಳನ್ನು ತನಗೆ ಉಳಸಿಕೊಂಡು ಬೆಳಕ್ಕೂರಿನ ಮಹಾಜನರಿಗೆ ದೇವರುಗಳ ಉಳದ 


ಆಟ ೪ 


ಗ್ರಾಮಗಳ ಹಾಗೂ ತನ್ನ ಭಾಗಕ್ಕೆ ಬಂದ ಭೂಮಿಗಳ ಮೇಅನ ಹಕ್ಕನ್ನು ಸ್ಥಾನಿಕತನವೂ 


Ku 


ಸೇರಿದಂತೆ ದೇವದಾನದ ಸರ್ವಸ್ವಾಮ್ಯವನ್ನು ಕ್ರಯದಾನವಾಗಿ ನೀಡಿದ ಉಲ್ಲೇಖವಿದೆ.” 


ಕ್ರಿ.ಶ.1284ರ ಬೆಳ್ಳೂರು ಗ್ರಾಮದ ಹೊಯ್ದಳರ ಮೂರನೇ ನರಸಿಂಹನ ಶಾಸನವು 
ತಿಆಸುವಂತೆ ಪೆರುಮಾಳುದೇವ ದಂಡನಾಯಕನ ಮಗನಾದ ಚಕ್ರವರ್ತಿ ದಂಡನಾಯಕನು 
ತನಗೆ ಅನುವಂಶಿಕವಾಗಿ ಬಂದ ಗ್ರಾಮಗಳಾದ ಕಾಆಗ ರಾಮನಹಳ್ಳ ಮತ್ತು ಶೆಟ್ಟಹಳ್ಳಗಳನ್ನು 


153 


ತನಗೆ ಉಳಸಿಕೊಂಡು ಬೆಳ್ಳೂರಿನ ಮಹಾಜನಗಳಗೆ ದೇವರುಗಳು ಉದ ಗ್ರಾಮಗಳು ಹಾಗೂ 
ತನ್ನು ಭಾಗಕ್ಕೆ ಬಂದ ಭೂಮಿಗಳ ಮೇಲಅನ ಹಕ್ಕನ್ನು ಸ್ಥಾನಿಕನ್ನವು ಸೇರಿದಂತೆ ದೇವದಾನದ 
ಸರ್ವಸೌಮ್ಯವನ್ನು ಶ್ರಮದಾನ ಮಾಡಿ ಬೆಲ್ಲ ಗೆಳಗೊಂದದ ಹರಿಯ ಕೆರೆ ಕೆಳಗೆ ಮೋಪಿನಲ್ಲ 
ನೆಟ ಕಲನೊಡಳಗ 20೦ ಸಲಗ ಗಡೆ ಮತು ಅವರೆಯಕೆರೆ ಕಟ್ಟೆಗಳನ್ನು ಕೆರೆಕಟ್ಟೆಗಳನ್ನು ಕಟಸಿ 

ಆಟ [ee [n) — [XX [x ಟಟ 
ಬೆಳ್ಳೂರಿಗೆ ದಾನ ಸೀಡಿದ ವಿಷಯದ ಉಲ್ಪೇಬವಿದೆ.”“ 


ಕ್ರಿ.ಶ.1285ರ ದಡಿಗ ಗ್ರಾಮದ ಶಾಸನವು ಹೊಯ್ದಳರ ಕಾಲಕ್ಕೆ ಸೇರಿದ್ದಾಗಿದ್ದು ಯಾರ 
ಆಳ್ವಕೆ ಕಾಲದ್ದು ಎಂದು ತಿಆದು ಬಂದಿಲ್ಲದ ಈ ಶಾಸನದಲ್ಲ ಚನ್ನಕೇಶವ ದೇವನು ದಡಿಗದ 
ಮಹಾಜನರ ಸಮಕ್ಷಮದಲ್ಲ ಪ್ರಲ್ಪ್ಲ ಜಮೀನು ಮತ್ತು ಮನೆಯನ್ನು ಖರೀದಿ ಮಾಡಿ ಮಾದೇವನ 
ಗುಡಿಯ ವಿಮಾನ ಗೋಪುರ ನಿರ್ಮಿಸಲು 5 ಪಣವನ್ನು ದತ್ತಿ ನೀಡಿರುತ್ತಾನೆ.” 


ಕ್ರಿ.ಪ.12೨7ರ ಮಳವಳ್ವ ತಾಲೂಕಿನ ಸುಜ್ಜ್ಣಲೂರು ಗ್ರಾಮದ ಈ ಶಾಸನವು ಹೊಯ್ಸಳರ 
ವಂಶದ ಮುಮ್ಮಡಿ ಬಲ್ಲಾಳನ ಕಾಲಕ್ಕೆ ಸೇರಿದ ಈ ಶಾಸನವು ಸರ್ವಜ್ಞ ಪ್ರಸನ್ನ ಚನ್ನಕೇಶವ 
ಪುರವಾದ  ಅಲುಗೋಡಿನ ಮಹಾಜನರು ನಾಲ್ದ್ಲರು  ಶೆಟ್ಟಗಳಗೆ ಸೆಟ್ಟಗುತ್ತಿಯಾಗಿ 
ಊರೊಂದರಲ್ತ್ಣೇಯ ಭೂಮಿಯೊಂದನ್ನು ಬಲ್ಟದುದರ ಉಲ್ಲೇಬವಿದೆ. ಆದರೆ ಆ ಸಂದರ್ಭದಲ್ಲ 
ಹಾಕಿರುವ ಕೆಲವು ಷರತ್ತುಗಳು ಶಾಸನದಲ್ಲ ಸ್ಪಷ್ಟವಾಗಿಲ್ಲ. ಹೀಗೆ ಕೊಟ್ಪರುವ ಭೂಮಿಯು 
ಕೆರೆಯ ಕೆಳಗೆ ಇದ್ದುದರಿಂದ ಶೆಟ್ಟಕಾರನು ಭೂಮಿಗೆ ನೀರು ಸರಿಯಾಗಿ ಹರಿಯುವಂತೆ ಪ್ರತಃ 
ನೋಡಿಕೊಳ್ಳಬೇಕಾಗಿತ್ತು. ಭೂಮಿ ಪಡೆದವರು ಮಹಾಜನಗಳಗೆ ಬೆಳೆಯಲ್ಲ ಸರಿಪಾಲು 
ಕೊಡುವುದಲ್ಲದೆ ಮೂರು ಹಣವನ್ನು ಕಟ್ಟುಗುತ್ತಿಯಾಗಿ ತೆರಬೇಕಾಗಿತ್ತು. ಆಸ್ತಿಯ 


ಹಕ್ನುದಾರಿಯ ಬಗೆಗೂ ವಿವರಗಳದ್ದು ಅವು ಪ್ರಷ್ಟವಾಗಿ ಕಂಡುಬರುವುದಿಲ್ಲ. 


ಕ್ರಿ.ಪ.1೭೨7ರ ಶಾಸನವು ಮಂಡ್ಯ ತಾಲೂಕಿನ ಆತಕೂರಿನಲ್ಪದೆ. ಈ ಶಾಸನವು 
ಹೊಯ್ದಕರ ಎರಡನೇ ಬಲ್ಲಾಳ ಮತ್ತು ಮೂರನೇ ಬಲ್ಲಾಳನ ಕಾಲದಲ್ಲ ಹಾಕಲ್ಪಟ್ಟದೆ ಎಂದು 
ತಿಆದುಬರುತ್ತದೆ. ಶಾಸನದಲ್ಲ ಹಿರಿಕೆರೆಗೆ ಸಂಬಂಧಿಸಿದ ಮಾಹಿತಿಯುದೆ. ಅದೇನೆಂದರೆ ಹಿರಿಕೆರೆ 
ಅಥವಾ ದೊಡ್ಡ ಕೆರೆಯು ಆತಕೂರಿನಲ್ಲದ್ದು ಈ ಕೆರೆಗೆ ಕೆಲವರು ಭೂಮಿಯನ್ನು ದಾನ 
ಮಾಡಿರುವ ವಿಷಯವನ್ನು ದಾಖಲು ಮಾಡಲಾಗಿದೆ. ಮತ್ತು ಇಲ್ಲೊಂದು ಅರಮನೆ 


ನಿರ್ಮಾಣವಾಗಿತ್ತು ಎಂಬುದರ ಬಣ್ಣೆ ಶಾಸನದಲ್ಲ ತಿಆಸಲಾಗಿದೆ."”” 


ಈ ಕೆರೆಯು (ಚಿ.ಸಂ.17) ಮದ್ದೂರಿನಿಂದ 10 ಕಿ.ಮೀ. ದೂರದಲ್ಲಿದ್ದು ಜಲಾವೃತ 
ಪದೇಶವಾಗಿದೆ. ಜಲಾವೃತವು 75-7೦ ಹೆಕ್ಷೇರ್‌ ಪ್ರದೇಶದವರೆಗೂ ಹರಡಿದೆ. ಇದರ 


154 


ಅಚ್ಚುಕಟ್ಟು ಪ್ರದೇಶವು 124 ಹೆಕ್ಷೇರ್‌ ಪ್ರದೇಶ. ಜಲಾನಯನ ಪ್ರದೇಶ 3 ರಿಂದ 3೮ 
ಚ.ಕಿ.ಮೀ.ಗಳಷ್ಟಿದೆ. ನೀರಿನ ಮಟ್ಟವು 3-35 ಎಂ.ಸಿ.ಎಫ್‌.ಟ. ಬಲದಂಡೆ ಕಾಲುವೆ ಉದ್ದ 40 
ಕಿ.ಮೀ. ಎಡದಂಡೆ ಕಾಲುವೆ ಉದ್ದ 14೦ ಕಿ.ಮೀ. ಕೆರೆಯಲ್ಲ ಶಿಂಷಾ ಹೊಳೆಯ ನೀರನ್ನು 
ಸಂಗ್ರಹಿಸಲಾಗುತ್ತದೆ ಎ೦ದು ಸ್ಥಳೀಯರಾದ ಶ್ರೀಯುತ ಮಹೇಶ್‌ರವರು ಮಾಹಿತಿ ನೀಡಿದರು. 
ಕೆರೆಯ ತು೦ಬಾ ಮುಳ್ಳನ ಗಿಡಗಂಟಗಳು ಹಾಗೂ ಜಾಅಮರಗಳು ಬೆಳೆದು ನಿಂತಿವೆ. 


ಕ್ರಿ.ಪ.12೨೨ರ ಪಿಂದಗಟ್ಟ ಗ್ರಾಮದ ಶಾಸನದಲ್ಲ ಸಿಂದಗಟ್ಟದ ಮಹಾಜನಗಳು 
ಸಂಗಮೇಶ್ವರ, ಜನ್ನೆಶ್ಚರರ ಸ್ಥಾನವನ್ನು ಆ ದೇವರ 2೭ ವೃತ್ತಿಗಳನ್ನು ರಾಹುಳ 
ಮಲ್ಲೇಯನಾಯಕನಿಗೆ 85 ವರಾಹಗಳಗೆ ಮಾರಿ ಸಂಗಮೇಶ್ವರ ದೇವರಿಗೆ ಅಮೃತಪಡಿಗೆ 
ಇಕ್ಲುವ ಹೊನ್ನನ್ನು ಪ್ರತಿವರುಷವು ನಾವೇ ಕೊಳ್ಳುತ್ತಿರುವುದರಿಂದ ಅರಮನೆಗೆ ಸೇರಬೇಕದ 
ತೆರಿಗೆಗಳನ್ನು ತಾವೇ ತೆರವುದಾಗಿ ಊರಹೊಕಳಗಣ ಕೋಟಿಗೆ ದೇವದಾನಗಳಲ್ಲರುವ 
ಅಭಾಗ್ಯತೆ ಮೊದಲಾದ ಹೊವಿಕೆ ಬನುಗುಣಿಕೆ ಮೊದಲಾದವುಗಳನ್ನು ಮತ್ತು ಒಡೆಯಕೆರೆಯ 
ಕೆಲವು ಗಡ್ಡೆಗಳನ್ನು ದೇವರಿಗೆ ದಾನ ನೀಡಿದ ಮಾಹಿತಿಗಳು ಈ ಶಾಸನದಲ್ಲ ಅಭ್ಯವಿದೆ.”” 


ಮದ್ದೂರು ತಾಲೂಕಿನಲ್ಲ ಕ್ರಿ. ಪ. 13ನೇ ಶತಮಾನದಲ್ಲನ ಶಾಸನವು ಈ ಊರಿನ 
ನರಸಿಂಹಸ್ತಾಮಿ ದೇವಾಲಯದ ಮಹಾದ್ದಾರದ ಮೇಲ್ಭಾಗದ ಚಪ್ಪಡಿ ಕಲ್ಪನ ಮೇಲೆ 
ಕಂಡುಬರುತ್ತದೆ. ಈ ಶಾಸನದಲ್ಲ ಕೊನೇರಿನ ಮಾಯಕೊಂಡನ ಆದೇಶದಂತೆ, ಮದ್ದೂರಿನ 
ಮಹಾಜನರಿಗೆ ನೀಡಿದ 15 ಮತ್ತರು ಭೂಮಿಯಲ್ಲ ಒಂದು ಕೆರೆ ನಿರ್ಮಿಸಿ, ಕಾಲುವೆ ತೋಡಲು 
ಆದೇಪಿಸಿ, ಆ ಭೂಮಿಯನ್ನು ಆ ಗ್ರಾಮದ ಬಟ್ಟುವಟ್ಟ ಎಂಬುದಾಗಿ ಶಾಸನದಲ 
ಉಲ್ಲೇಖಗೊಂಡಿದೆ.” ಆದರೆ ನಾನು ಕ್ಷೇತ್ರಕಾರ್ಯ ಮಾಡಿದಾಗ ಈ ಕೆರೆಯು ಕಂಡು 
ಬಂದಿರಅಲ್ಲ. ಮದ್ದೂರಿನ ಕ್ರಿ. ಶ.13ನೆಯ ಶತಮಾನದ ಶಾಸನದಲ್ಲ ಕೋನೆರಿನ 
ಮಾಯಕೊಂಡನ ಆದೇಶದಂತೆ ಮದ್ದೂರಿನ ಮಹಾಜನರಿಗೆ ನೀಡಿದ 15 ಮತ್ತರು 
ಭೂಮಿಯಲ್ಲ ಒಂದು ಕೆರೆಯನ್ನು ನಿರ್ಮಿಸಿ, ಕಾಲುವೆಯನ್ನು ತೋಡಲು ಆದೇಶಿಸಿ, ಆ 
ಭೂಮಿಯನ್ನು ಆ ಗ್ರಾಮದ 'ಜಟ್ಟುವಟ್ಟ' ನೀಡಲಾಲಯುತು." 


ಕ್ರಿ.ಪ.13೦೨ರ ಬೆಳ್ಳೂರಿನ ಶಾಸನವು ತಿಆಸುವಂತೆ ಉದ್ಧವ ನರಸಿಂಹಪುರವಾದ 


ಬೆಳೂರಿನ ಪ್ರಸನ 
“ Ns, [A] 


ಅಧಿಕಾರಿಯಾದ ಈತನು ದೇವರುಗಳ ಪೂಜೆ ಪುನಸ್ಥಾರಗಳಗಾಗಿ 3 ಹಳ್ಳಗಳ ದತ್ತಿ ಪಡೆದು ಆ 


ಮಾಧವ, ರಾಮಕೃಷ್ಣ ವರಾದ ಅಲ್ಲಾಳನಾಥ ದೇವಾಲಯಗಳ 


ದತ್ತಿಯನ್ನು ೨6 ಮಹಾಜನರಿಗೆ ಅ೦ಂಚಲು ಅವರು ಹಳ್ಳಿಯ ಉತ್ತನ್ನಗಳನ್ನು ವಿಭಾಗಿಸಿ ಒಂದು 
ಭಾಗವನ್ನು ಪೆರಮಾಳು ದೇವನಿಗೆ ಪ್ರತಿ ಕೊಟ್ಟಿದ್ದನ್ನು ನಿರೂಪಿಸಿದೆ. ಆ ಗ್ರಾಮಗಳಗೆ ವಿವಿಧ 


155 


ಸುಂಕಗಳ ಮಾನ್ಯ ಮಾಡಿದ್ದು ಅವುಗಳಲ್ಲ ಆನೆಯ ಸೇಸೆ. ಕುದುರೆಯ ಸೇಸೆ. ಕಟಕ ಸೇಸೆ 
ಮತ್ತು ದಂಡಿನ ಬ್ಯಾಗತೆ ಮುಂತಾದ ತೆರಿಗೆಗಳನ್ನು ಅಂದರೆ ಚತುರಂಗ ಬಲಗಳಾದ ಅನೆ, 
ಕುದುರೆ, ಪಾದತಿಗಳ ರಕ್ಷಣೆಗಾಗಿ ವಿಧಿಸುತ್ತಿದ್ದ ತೆರಿಗೆಗಳನ್ನು ತಿಅಸುತ್ತದೆ. ಮತ್ತು ಬೆಳ್ಳೂರು 
ಬೆಟ್ಟದ ಕೋಟಿ ಒಳಗೊಂಡ ತಿಷ್ರೂರಿನ ಹಳ್ಳ ಇವುಗಳ ವಿಶೇಷ ಉತ್ತವಕ್ಕೆ ಅಧಿಕ ಪಡಿಗೆ ದಾನ 


ನೀಡಿದ ಉಲ್ಲೇಬವಿದೆ."' 


ಕ್ರಿ.ಪ.1318ರ ಕಲ್ಲುಣಿ ಗ್ರಾಮದ ಹೊಯ್ದಕಳರ ವೀರನರಸಿಂಹನ ಕಾಲದ ಈ ಶಾಸನದಲ್ಲಿ 
ಕಲ್ಲುಣಿಯ ನಾಗೇಶ್ವರ ದೇವರಿಗೆ ನಾಡದೆರೆ (ನಾಡತೆರಿಗೆ) ಮೊದಲಾದ ತೆರಿಗೆಗಳ ಉತ್ಪನ್ನವನ್ನು 
ದತ್ತಿಯಾಗಿ ಬಟ್ಟುದ್ದನ್ನು ತಿಆಸುತ್ತದೆ. ಆ ಕಾಲದಲ್ಲ ಮುಮ್ಮಡಿ ಬಲ್ಲಾಳನು ಆಳುತ್ತಿದ್ದದು 
ಕಂಡುಬರುತ್ತದೆ. ಮಹಾಪ್ರಧಾನ ಹರಿಹರ ದಂಡನಾಯಕ ದಂಡನಾಯಕ ಮತ್ತು ಬಡಗೆರೆ 
ನಾಡಿನ ಪ್ರಭುಗೌಡರು ದಾನಮಾಡಿದ ವಿಷಯ ಇದರಲ್ತ್ಪದೆ. ಈತನು ಬಹುಶಃ ಮೇಲೆ ನೋಡಿದ 
ಇಮ್ಮಡಿ ನರಸಿಂಹನ ದಂಡನಾಯಕ ಹರಿಯಣ್ಣ ಅಥವಾ ಹರಿಹರ ದಂಡನಾಯಕನಾಗಿರಲಾರ, 
ಶಾಸನದಲ್ಲನ ಕಾಲವು ಸರಿಯಾಗಿದೆ ಎಂದು ಪರಿಗಣಿಸಿ ಶಾಸನವನ್ನು ಮುಮ್ಮಡಿ ಬಲ್ಲಾಳನ 
ಕಾಲಕ್ಕೆ ಸೇರಿಸಲಾಗಿದೆ. ನರಸಿಂಹದೇವನು ಆಳಕೆ ಮಾಡುತ್ತಿದ್ದನೆಂದು ಹೇರುವುದು 
ತಪ್ಪಾಗಿರಬಹುದು. ಈ ಶಾಸನವು ಇಂದಿಗೂ ಬಸವೇಶ್ವರ ದೇವಾಲಯದ ಹಿಂಭಾಗದಲ 
ಉಳದಿದ್ದು ಹಲವು ಸಾಲುಗಳು ಸವೆದಿರುವುದು ಕಂಡುಬರುತ್ತದೆ." ಕೆಳಗೆರೆ ಗ್ರಾಮದಲ್ಲರುವ ಈ 
ಶಾಸನವು ಹೊಯ್ಸಳರ ಕಾಲಕ್ಷೆ ಸೇರಿರುವ ಈ ಶಾಸನದಲ್ಲ ಹೋಯ್ದಕರ ದೊರೆ 3ನೇ 
ನರಸಿಂಹನ ಅಆಳ್ವಕೆಯನ್ನು ಉಲ್ಲೇಬಸುತ್ತದೆ. ಅಲ್ಲದೇ ಚಿಕ್ಕ ಕನೇನಹಳ್ಳ ಗ್ರಾಮವನ್ನು 
ನರಸಿಂಹನು ದೋರಸಮುದದ ಶಾಂತಿನಾಥ ಬಸದಿಗೆ ದತ್ತಿ ನೀಡಿದ ವಿಷಯವಿದೆ.ಅಲ್ಲದೇ ಈ 
ಕಂಬದಲ್ಲ ಹೊಯ್ದಳರ ವಂಶಾವಳಯ ಬಣ್ಣೆ ಪ್ರಸ್ತಾಪಿಸುತ್ತದೆ." 


ಯಾದವ ಸಮುದ್ರ ಅಥವಾ ಮೋತಿ ತಲಾಬ್‌ 


ಇಲ್ಲರುವ ವಿಸ್ತಾರವಾದ ಕೆರೆಬುಂದ ಪ್ರಾಚೀನ ತೊಂಡನೂರು ಇಂದು ಕೆರೆತೊಣ್ಣೂರು 
ಎಂದಾಗಿರುವುದು. ಈ ಕೆರೆ ಮೋತಿ ತಲಾಬ್‌, ತಿರುಮಲ ಸಾಗರ, ಯಾದವ ಸಮುದ್ರ 
ಎಂದೆಲ್ಲಾ ಉಲ್ಲೇಜಸಲ್ಪಲ್ಪದೆ. ಪಾಂಡವಪುರ ತಾಲೂಕಿನ ಸಣಬದ ಶಾಸನ, ಈ ಕೆರೆಯನ್ನು 


ಯಾದವ ಸಮುದ್ರವೆಂದು ಉಲ್ಲೇಬಸುತ್ತದೆ."” (ಚಿ.ಸಂ೦.18) 


"ತೊಣ್ಣೂರು ಕೆರೆಯ ಹಿಂಬದಿಯಲ್ಲರುವ ಸಣಬ ಗ್ರಾಮದಿಂದ ವರದಿಯಾಗಿರುವ 
ತೇದಿರಹಿತ ಶಾಸನ. ಹೊಯ್ದಕ ಮುಮ್ಮಡಿ ನರಸಿಂಹನು ಯಾದವನಾರಾಯಣ ಚತುರ್ವೇದಿ 


156 


ಮಂಗಲದ (ತೊಣ್ಣೂರು) ಯಾದವ ಸಮುದ್ರದ ಏರಿಯ ಮೇಲನ ಹೊಯ್ದಳೇಶ್ವರ ದೇವರ 
ಸ್ಥಾನ, ನೊವೇದುಗಳಗೆಂದು ಸಣಬ ಗಾಮವನ್ನು ಮಮ್ಮಜೀಯನಿಗೆ ದತಿ ಬಟದನು 

C1 ೨) ಫೆ 9 ೩ 6 pr ಜಹಿ 
ತಿಆಸುತ್ತದೆ. ಆದರೆ ಇಂದು ಸಣಬ ಗ್ರಾಮದ ಅವಿಭಾಜ್ಯ ಅಂಗವಾಗಿರುವ ಈ ಗುಡಿಯು 
ಪೂರ್ಣ ಜೀರ್ಣೋದ್ದಾರಗೊಂಡಿದ್ದು, ಕಿರು ಪ್ರಮಾಣದ ಪಿವಅಂಗ, ನಂದಿ ಹಾಗೂ ಪರಿಹಾರ 


ದೇವತಾ ಮೂರ್ತಿಗಳೊಂದಿಗೆ ನಾಲ್ದಾರು ವೀರಗಲ್ಲುಗಳಷ್ಟೇ ಉಳದಿವೆ."್‌ 


ಯಾದವ ಸಮುದ್ರ ವ್ಯಾಪ್ಲಿಯಲ್ಲ ಬರುವ ಸಣಬ ಗ್ರಾಮವನ್ನು ಕೆರೆಯ ಏರಿಯ 
ಮೇಅನ ಹೊಯ್ದಕೇಶ್ವರ ದೇವರಿಗೆ ದಾನವಾಗಿ ನೀಡಿರುವ ಹಿನ್ನೆಲೆಯಲ್ಲ ಸಣಬದ 
ದೇವಾಲಯವನ್ನು ಹೊೋಯ್ದಳೇಶ್ವರ ದೇವಾಲಯವೆಂದು ಗುರುತಿಸಿದರೆ ತಪ್ಪಾಗುತ್ತದೆ. ಕಾರಣ 
ಶಾಸನದಲ್ಲ ಪ್ರಷ್ಟವಾಗಿ ಕೆರೆಯ ಏರಿಯ ಮೇಅರುವ ದೇವಾಲಯಕ್ಕೆ ಜಟ್ಟರುವ ದತ್ತಿ ಇದಾಗಿದೆ. 
ಸಣಬ ತೊಣ್ಣೂರು ಕೆರೆಯ ವ್ಯಾಪ್ತಿಯಲ್ಲದೆ. ಯಾದವ ಸಮುದವೆಂದು ಕರೆಯುವ ಕೆರೆ- 
ತೊಂಡನೂರಿನ ಕೆರೆಯಲ್ಲದೆ ಬೇರೆ ಕೆರೆಯಬುಲ್ಲ. ಪ್ರಾಚೀನ ಕೆರೆಯ ಏರಿಗಳಲ್ತ್ಲ ಶಿವಾಲಯಗಳು 
ಸಾಮಾನ್ಯವಾಗಿ ಕಂಡುಬರುತ್ತವೆ. ಉದಾಹರಣೆಗೆ ಮದ್ದೂರು ತಾಲೂಕು ಕೊಪ್ಪ ಗ್ರಾಮದ ಕೆರೆ. 
ಬೆಂಗಳೂರಿನ ಸ್ಯಾಂಕಿ ಕೆರೆಯ ಕೆಳಗಿನ ಶಿವಾಲಯ. ಮಲ್ಲೇಶ್ವರದ ಕಾಡು ಮಲ್ಲೇಶ್ವರ ಸಹ 
ಸ್ಯಾಂಕಿ ಕೆರೆಯ ಮೇಅನ ಪ್ರದೇಶದಲ್ಲದ್ದು. ಕೆಂಪಾಂಬುದಿ ಕೆರೆ ಏರಿಯ ಮೇಲಅನ ಶಿವಾಲಯ. 
ಮೈಸೂರಿನ ಬಳಕೆರೆ ಏರಿಯ ಮೇಅನ ಶಿವಾಲಯ ಇತ್ಯಾದಿಗಳನ್ನು ಗಮನಿಸಬಹುದು. 


ಹೊಯ್ದಕ ದೇವಾಲಯ ಕೆರೆಯ ಏರಿಯ ಮೇಲೆ ಇದ್ದುದನ್ನು ಈ ಕೆಳಗಿನ ಉಲ್ಲೇಬ 
ಪರೋಕ್ಷವಾಗಿ ಬಚಿತಪಡಿಸುತ್ತದೆ. "ಠೇ ಜಲ ಸಂಪತ್ತನ್ನು ಕಂಡೇ ಹೊಯ್ಸಳರು ತೊಣ್ಣೂರನ್ನು 
ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದಾರೆಂಬುದು ಐತಿಹಾಸಿಕ ಸತ್ಯ ಹಾಗೂ 
ವ್ಯರ್ಥವಾಗಿ ಹರಿದು ಹೋಗುತ್ತಿದ್ದ ಜಲಸಂಪತ್ತನ್ನು ಎರಡು ಬೆಟ್ಟಗಳು ಕೂಡುವ ಸ್ಥಳದಲ್ಲ ಒಡ್ಡು 
ನಿರ್ಮಿಸಿ ಒಂದೆಡೆ ಶೇಖರಗೊಳ್ಳುವಂತೆ ಮಾಡಿದರು. ಇದಕ್ಕೆ ಕೆರೆಗೆ ನಿರ್ಮಿಸಿರುವ ಮೆಟ್ಟಲುಗಳೇ 
ಸಾಕ್ಷಿ. ಈ ಸೋಪಾನಗಳಗೆ ಸಕ, ಗಜೇಂದ ಮೋಕ್ಷ ಮುಂತಾದ ಕೆತ್ತನೆಗಳಕರುವ ಹೊಯ್ದಳರ 
ಕಾಲದ ಶಿಲೆಗಳನ್ನು ಉಪಯೋಗಿಸಲಾಗಿದೆ.”'್‌ 


ಕೆರೆಯ ಸೋಪಾನದಲ್ಲ ಕಂಡು ಬರುವ ಹೊಯ್ದಳ ಶಿಲ್ಪಗಳು ಕೆರೆಯ ಮೆಲ್ಲಲುಗಳಗೆ 
ಮಾಡಿದವುಗಳಲ್ಲ. ಬದಲಾಗಿ ದೇವಾಲಯದ ಅತ್ತಿಯ ಭಾಗಗಳು, ಕೆರೆಯ ಸೋಪಾನದಲ್ಪ್ಲರುವ 
ಹೋೊಯ್ದಳ ದೇವಾಲಯದ ಅತ್ತಿಯ ಭಾಗಗಳು, ಶಾಸನದ ಉಲ್ಲೇಖ ಹಾಗೂ ಜಲ್ಲೆಯ ಹಾಗೂ 
ರಾಜ್ಯದ ಇತರ ಪ್ರಾಚೀನ ಕೆರೆಗಳ ಮೇಲೆ ಶಿವಾಲಯವಿರುವುದರ ಆಧಾರದ ಮೇಲೆ ಈ 
ಕೆರೆಯ ಏರಿಯ ಮೇಲೆಯೇ ಹೊಯ್ಸಳೇಶ್ವರ ದೇವಾಲಯನಿತ್ತೆಂದು ಬಜಿತವಾಗುತ್ತದೆ.ಅಂದರೆ, 


157 


ಶಾಸನದಲ್ಲ ಉಲ್ಲೇಟಖತನಾದ ರಾಜನ ಆಳ್ವಕೆಗೆ ಪೂರ್ವದಲ್ಲ ಇಲ್ಲ ಹೊಯ್ಸಳೇಶ್ವರ ಆಲಯನಿತ್ತು. 
ಶಾಸನ ಉಲ್ಲೇಣಸುವ ಹೊಯ್ತ್ದಳ ರಾಜ, ಮುಮ್ಮಡಿ ನರಸಿಂಹ, ಆತನ ಆಳಜ್ವಕೆಯ ಅವಧಿ 
ಕ್ರಿ.ಶ.1255-12೨1ರವರೆಗೆ. ಅಂದರೆ ನಿಖರವಾಗಿ ಹೊಯ್ದಳರಿಗೆ ಪೂರ್ವದಲ್ಲ ಇಲ್ಲ ಕೆರೆ 
ಇದ್ದಿತೆಂದು ಖಚಿತವಾಗುತ್ತದೆ. ಕಾರಣ ಹೋೊಯ್ದಕರ ಯಾವ ಶಾಸನಗಳಲ್ಲೂ ಕೆರೆಕಲ್ಟಸಿದ್ದು 
ಯಾರೆಂದು ತಿಅಸುವುದಿಲ್ಲ. ಅವರು ಇಲ್ಲಗೆ ಬರುವ ಹೊತ್ತಿಗಾಗಲೇ ಇಲ್ಲ ಕೆರೆ ಇದ್ದಿರಬೇಕು. 
ಈ ಮೇಲನ ವಿವರಣೆಗೆ ವಿರುದ್ಧವಾಗಿ ಇಲ್ಪ್ಲನ ಐತಿಹ್ಯಗಳು ಬೇರೆ ಕಥೆ ಹೇಳುತ್ತವೆ. 


"ಹಿಂದೆ ತೊಣ್ಣೂರಿನ ಪ್ರಜೆಗಳು ಮಳೆ ಇಲ್ಲದೆ ನೀರಿನ ಬರಕ್ಕೆ ತುತ್ತಾಗಿ ಕಂಗಾಲಾದಾಗ, 
ಆ ಊರಿನಲ್ಲ ಆಶ್ರಯ ಪಡೆದಿದ್ದ ರಾಮಾನುಜಾಚಾರ್ಯರು ತಮ್ಮ ತಪ್ಪಶ್ಛಕ್ಷಿಯಿಂದ ಈ 
ಕೆರೆಯನ್ನು ಸೃಷ್ಟಿಸಿದರೆಂಬುದು ಒಂದು ಐತಿಹ್ಯ. ಹೊಯ್ದಕ ದೊರೆ ಜಲ್ಟದೇವನ ನೆರವಿನಿಂದ 
ಕಟ್ಟಸಿದ "ತಿರುಮಲ ಸಾಗರ' ವೆಂಬುದು ಮತ್ತೊಂದು ಐತಿಹ್ಯ." ಅರ್ಜುನನ ರಥ ಕೂಡ ಇದೇ 
ಕೆರೆಯಲ್ಲ ಮುಳುಗಿತೆಂದು ಮತ್ತೆ ಕೆಲವು ಐತಿಹ್ಯಗಳು ತಿಅಸುತ್ತದೆ."” 


ಈ ಐತಿಹ್ಯಗಳು ದ್ರಂದ್ಹಾರ್ಥವನ್ನು ಕೊಡುತ್ತವೆ. ರಾಮಾನುಜರು ನಿರ್ಮಿಸಿದರೆಂದು 
ಹೇಳುವ ಐತಿಹ್ಯವನ್ನು ಒಪ್ಪಿಕೊಂಡರೆ, ಕೆರೆಯ ಹೆಸರು ಯಾದವ ಸಮುದವೆಂದೇಕಾಯುತು? 
ಎಂದು ತಿಆಸುವುದಿಲ್ಲ. ರಾಮಾನುಜರೇ ಕೆರೆ ನಿರ್ಮಿಸಿದ್ದರೆ. ಏಕೆ ಅದು ಆ ಕಾಲದ 
ಶಾಸನಗಳಲ್ಲ ಜಬಂಜತವಾಗಿಲ್ಲ ಎಂಬೆಲ್ಲಾ ಸಂದೇಹಗಳು ನಮ್ಮ ಮುಂದೆ ಬರುತ್ತವೆ. ಈ 
ಸಮಸ್ಯೆಗೆ ಇತರ ಮೂಲಗಳು ಮತ್ತು ಇಲ್ಲನ ಚಟುವಟಕೆಗಳು ಉತ್ತರವನ್ನು ನಿರ್ದೆಶಿಸುತ್ತವೆ. 
ಅಂದರೆ ತೊಂಡನೂರಿನ ಬೆಳವಣಿಗೆ, ಇಲ್ಲನ ದೇವಾಲಯಗಳ ಚಟುವಟಕೆ ಹಾಗೂ ಶಾಸನಗಳ 
ಸಾಂಸೃತಿಕ ಅಧ್ಯಯನದಿಂದ ನಿರ್ಧರಿಸಬಹುದಾಗಿದೆ. 


ತೊಂಡನೂರು ಗ್ರಾಮದ ದೇವಾಲಯಗಳ ಪೈಕಿ ಶಾಸನ ಮತ್ತು ಶೈೇಅಯ ಆಧಾರದ 
ಮೇಲೆ ಇಲ್ಲನ ಕೈಲಾಸೇಶ್ರರ ದೇವಾಲಯವನ್ನು ಅತ ಪ್ರಾಚೀನ ದೇವಾಲಯವೆಂದು 
ಗುರುತಿಸಲಾಗಿದೆ." ಈ ಪ್ರದೇಶ ಗಂಗವಾಡಿ ೨6.೦೦೦ದ ಅವಿಭಾಜ್ಯ ಅಂಗವಾಗಿತ್ತೆ೦ದು. 
ತೊಂಡನೂರಿನ ಸುತ್ತಮುತ್ತಲನ  ಕ್ರಿ.ಶ.೨-1೦ನೆಯ ಶತಮಾನದ ಗಂಗರ ಶಾಸನಗಳು 
ಬಚಿತಪಡಿಸುತ್ತವೆ.”” ಅಲ್ಲದೇ ಮಂಡ್ಯ ಜಲ್ಲೆಯ ಹಕೆಬೂದನೂರಿನ, ಕೋಲಾರ ಜಲ್ಲೆಯ 
ಹಾಗೂ ಚಾಮರಾಜನಗರದ ಜಲ್ಲೆಯ ರಕ್ಕಸ ಗಂಗನ ಶಾಸನಗಳು. ಆತನು ಕ್ರಿ.ಪ.10೦4ರ 
ಹೊತ್ತಿಗೆ ಒಂದನೇ ರಾಜೇಂದ್ರ ಚೋಳನ ಅಧೀನನಾಗಿದ್ದನೆ೦ದು ಸಾರುತ್ತವೆ.”' ಗಂಗರ ಆಡಳತ 
ವಿಭಾಗಗಕಂ ಕಂಡುಬರುವ "ತೊಂಡವಾಡಿ”, "ತೊಂಡನಾಡು”ವಿನ ಕೇಂದ್ರವನ್ನು 
ತೊಂಡನೂರೆಂದು ಗುರುತಿಸಲಾಗಿದೆ.” ಇದನ್ನು ತೊಂಡನಸೂರಿನ ಸುತ್ತಮುತ್ತ ದೊರೆಯುವ 


158 


ಗಂಗರ ಶಾಸನಗಳು ಸಹ ಪರೋಕ್ಷವಾಗಿ ಸೂಚಿಸುತ್ತವೆ. ಇದಕ್ಕೆ ಪೂರಕವಾಗಿ ಈ ಪ್ರದೇಶದಲ್ಲ 
ಒಂದನೇ ರಾಜರಾಜ ಮತ್ತು ಕಲೋತ್ಸುಂಗ ಚೋಳನ ಶಾಸನಗಳು ಕ್ರಿ.ಶ.1114-15ರವರೆಗೆ 
ಕಂಡುಬರುತ್ತವೆ.” ಇದೇ ಕಾಲದಲ್ಲ ಮಂಡ್ಯ ಜಲ್ಲೆಯ ಮದ್ದೂರನ್ನು ನರಸಿಂಹ ಚತುರ್ವೇದಿ 
ಮಂಗಲವಾಗಿ ಒಂದನೆಯ ರಾಜೇಂದನು ಪರಿವರ್ತಿಸಿದುದು ಎಂದು ತಿಆ೪ದು ಬರುತ್ತದೆ. 
ಮಳೂರು ಮತ್ತು ಕೂಡ್ಲೂರುಗಳನ್ನು ಮಹಾದೇವಿ ಚತುರ್ವೇದಿ ಮಂಗಲವಾಗಿ ರೂಪಾಂತರಿಸಿ, 
ವೈದಿಕ ಜ್ಞಾನ ಪ್ರಸಾರಕ್ಕೆ ಕಾರಣರಾದರು.*” ಇದರ ಬಜಿತತೆಗೆ ಪರಾಂತಕನ ಉತ್ಸರಮೇರೂರು 
ಶಾಸನವನ್ನು 


a 
ತೊಂಡವಾಡಿ.  ತೊಂಡನಾಡನ್ನು ಆಕ್ರಮಿಸಿಕೊಂಡ ನಂತರ ಅದರ ಕೇಂದ್ರವಾದ 


ಸೃರಿಸಬಹುದು. ಅಂದರೆ ಗಂಗರನ್ನು ಸೋಸಿ. ಗಂಗವಾಡಿಯ ಪ್ರದೇಶ 


ತೊಂಡನೂರನ್ನು ತೊಂಡನೂರಿನ "ಕೈಲಾಸನಾಥ  ಮುಡೆಯರ್‌" ದೇವಾಲಯದ 
ಕ್ರ.ಪ.1೭ನೆಯ ಶತಮಾನದ ಶಾಸನಗಳು ಎರಡು ಗುಂಪುಗಳಗೆ ಸೇರಿದ ಸ್ಥಾನಪತಿಗಳನ್ನು 
ಹೆಸರಿಸುತ್ತದೆ.”” ಅಲ್ಲದೇ ಇದರಲ್ಲ ಮೂರು ತಲೆಮಾರಿನವರನ್ನು ಗುರುತಿಸಬಹುದು. 


ಕೌಶಿಕ ಗೋತ್ರ ನಿಕ್ಕರಸರ್‌ ಪಿಳ್ಲೇ ಮಗ ದೇವ ಪಳ್ನೆ ಮಗ ಗಂಗಾಧರ ಪಿಳ್ಗೆ (ಮೂರು 
ತಲೆಮಾರು) ಮತ್ತು ಕೂತ ಛಟ್ಟನ್‌ ಮಗ ಆಳುಡೆಯಾನ್‌ ಭಟ್ಟನ್‌ (ಎರಡು ತೆಲಾರು) 
ಹೀಗಾಗಿ, ತಮಿಳು ಮೂಲದ ಮೂರು ತಲೆಮಾರಿನವರು ಕೈಲಾಸನಾಥ ದೇವಾಲಯದಲ್ಲ 
ಸ್ಥಾನಪತಿಗಳಾಗಿದ್ದರೆಂದು ತಿಆದು ಬರುತ್ತದೆ. ಹಾಗೆಂದ ಮೇಲೆ ಇಲ್ಲನ ಕೈಲಾಸನಾಥ 
ದೇವಾಲಯ ನೂರು ವರ್ಷಗಳಗೆ ಮುನ್ನ ಪ್ರಾರಂಭವಾಗಿ ಅಲ್ಪ ಅಧ್ಯಯನ, ಅಧ್ಯಾಪನ 
ಪ್ರಾರಂಭವಾಗಿರುವ ಸಾಧ್ಯತೆಗಳು ಅಧಿಕವಾಗುತ್ತದೆ. ಈ ಕಾಲಘಟ್ಟ ನಮ್ಮನ್ನು 
ಹಳೆಬೂದನೂರಿನ ಶಾಸನದ ಕಾಲಘಟ್ಟಕ್ಕೆ ಕೊಂಡೊಯ್ಯುತ್ತದೆ. ಇದಕ್ಕೆ ಪೂರಕವಾಗಿ ಗ್ರಾಮದ 
ಯಾವ ಶಾಸನವೂ ಇದು ಯಾರ ಕಾಲದಲ್ಲ ಚತುರ್ವೇದಿ ಮಂಗಲವಾಗಿ ಮಾರ್ಪಟ್ಟತೆಂದು 
ತಿಆಸುವುದಿಲ್ಲ. ಬದಲಾಗಿ "ಶ್ರೀಮದನಾದಿಯರಗ್ರಹಾರಂ ತೊಂಡನೂರು” ಎಂದು ಇಲ್ಲನ 
ಕ್ರಿ.ಶ.175ರ ಶಾಸನ ಉಲ್ಲೇಬಸುತ್ತದೆ.”ನ ಒಂದು ಕುಟುಂಬದ ಅಥವಾ ಒಂದು ಅಗ್ರಹಾರದ 
ಚರಿತ್ರೆಯನ್ನು ಮೂರು ತಲೆಮಾರುಗಳವರೆಗೆ ನಿಖರವಾಗಿ ಗುರುತಿಸಬಹುದು. ಆದರೆ 
ಕ್ರಿ.ಪ.1175ರ ಹೊತ್ತಿಗೆ ಅಗ್ರಹಾರದ ದಾನಿ ಮರೆತು ಹೋಗಿರಬೇಕಾದರೆ ಇಲ್ಲ ಅಗ್ರಹಾರ ಬಹಳ 
ಹಿಂದಿನಿಂದಲೇ ಇದ್ದಿತೆಂದು ಭಾವಿಸಬೇಕಾಗುತ್ತದೆ. ಇದಕ್ಕೆ ಪೂರಕವಾಗಿ, ಅದೇ 
ದೇವಾಲಯದಲ್ಲನ ಕ್ರಿ.ಶ.12೭2 ನೆಯ ಶತಮಾನದ ಶಾಸನ, ಕೈಲಾಸ ಮುಡೆಯರ್‌' ದೇವಾಲಯ 


t- 


ನರ್‌ ಪ್ರತಿಷ್ಠಾಪನೆಯಾದದ್ದನ್ನು ಹೀಗೆ ಉಲ್ಲೇಜಸುತ್ತದೆ. ಶ್ರೀಕೈಲಾಸ ಮುಡ್ಯೆಯಾರ್ಕ್ಸು 


@ 


ರುಪ್ರತಿಷ್ಣೈ,”' ಅಂದರೆ ಶಾಸನದ ಕಾಲದಲ್ಲ ದೇವಾಲಯ ಶಿಥಿಲವಾಗಿದ್ದು, ಅದನ್ನು ಪುನಃ 


a 


ಸ್ಥಾಪಿಸಿದ್ದಾರೆ. ಅಂದ ಮೇಲೆ ದೇವಾಲಯವು ಬಹಳ ಹಿಂದಿನಿಂದಲೇ ಅಲ್ಲದ್ದುದು 


159 


ಖಚಿತವಾಗುತ್ತದೆ. ಕಾರಣ ಕರ್ನಾಟಕದ ಮತ್ತು ದಕ್ಷಿಣ ಭಾರತದ ಪ್ರಾಚೀನ ಶಿಕ್ಷಣವನ್ನು 
ಅಧ್ಯಯನ ಮಾಡಿರುವ ವಿದ್ದಾಂಸರೆಲ್ಲರೂ ಅಭಿಪ್ರಾಯಪಡುವಂತೆ ಶ್ರೀಮದ್‌ ಅನಾದಿಯ 
ಅಗ್ರಹಾರ, ಶ್ರೀರಾಮದ ದತ್ತಿ ಅಗ್ರಹಾರ, ಶ್ರೀಜನಮೇಜಯರ ದತ್ತಿ ಅಗ್ರಹಾರ, ಮುಂತಾದ 
ಅಗ್ರಹಾರಗಳ ಪ್ರಾಚೀನತೆಯನ್ನು ಅರುಹುವ ಉಲ್ಲೇಖಗಳು. ಅದನ್ನು ರಚಿಸಿದ ವ್ಯಕ್ತಿಗಳ ಹೆಸರು 
ಮರೆತನಂತರ ಪ್ರಾರಂಭವಾದದ್ದು. ಅಂದರೆ, ಠೀ ಮರೆಯುವ ಅಥವಾ ಹೆಸರು 
ಕಳೆದುಹೋಗುವ ಪ್ರಕ್ರಿಯೆ ನಡೆಯಬೇಕಾದರೆ ಕನಿಷ್ಠ ಐದಾರೂ ತಲೆಮಾರುಗಳ ಕಾಲ 
ಸರಿಯಬೇಕು. ಶಾಸನದ ಕಾಲವಾದ ಕ್ರಿ.ಶ.175ರಿಂದ ಹಿಂದಕ್ಕೆ ಐದಾರು ತಲೆಮಾರುಗಳನ್ನು 
ನೂಕಿದರೆ ಆ ಕಾಲ ಸಹ ನಮ್ಮನ್ನು ಹಳೆಬೂದನೂರಿನ ಶಾಸನದ ಕಾಲಕ್ಕೆ ಕೊಂಡೊಯ್ಯುತ್ತದೆ. 
ಐತಿಹ್ಯಗಳು ಇದಕ್ಕೆ ಪುಷ್ಟಿ ಕೊಡುತ್ತವೆ. 


ಈವರೆಗೆ ಪ್ರಕಟವಾಗಿರುವ ರಾಮಾನುಜರ ಬಗೆಗಿನ ಎಲ್ಲಾ ಐತಿಹ್ಯಗಳು. ಅವರು ಬಂದ 
ಸಮಯದಲ್ಲ ಇಲ್ಲ ಅಪಾರ ಸಂಖ್ಯೆಯ ಶೈವರು ಮತ್ತು ಜೈನರಿದ್ದರೆಂದು ಉಲ್ಲೇಣಸುತ್ತದೆ. ಅಂದ 
ಮೇಲೆ ಶೈವರ ಹಾಗೂ ಜೈನರ ಆರಾಧ್ಯ ದೈವಗಳಾದ ಶಿವ ಮತ್ತು ತೀರ್ಥಂಕರ 
ದೇವಾಲಯಗಳು ಇಲ್ಲ ಇದ್ದಿರಲೇಬೇಕು. ಈ ಸಕರಾನ ಸಾಕ್ಷ್ಯವನ್ನು ಒಪ್ಪಿಕೊಂಡಾಗ 
ತೊಂಡನೂರು ೨-1೦ನೆಯ ಶತಮಾನಕ್ಲಾಗಲೇ ಅಂದರೆ, ಗಂಗರ ಕಾಲದಲ್ಲಯೇ 
ಅಗ್ರಹಾರವಾಗಿತ್ತು ಎನ್ನಬಹುದು. ಹಾಗಾಗಿ ಇಲ್ಲನ ಕೆರೆಯ ನಿರ್ಮಾಣವೂ ಇದೇ 
ಕಾಲದಲ್ಲಾಗಿರುವ ಎಲ್ಲಾ ಸಾಧ್ಯತೆಗಳವೆ. ಅಂದರೆ ಗಂಗರ ಕಾಲದಲಿ ಇದ್ದ ಕೆರೆ, ಯೋಳರ 
ಆಕ್ರಮಣದ ನಂತರ ಅತಿ ವಿಸ್ತಾರವಾಗಿ ಇಂದಿನ ಎತ್ತರವನ್ನು ಪಡೆದುಕೊಂಡಿರುವ ಸಾಧ್ಯತೆ 
ಇದೆ. ಚೋಳರ ಆಕ್ರಮಿತ ಕಾಲದಲ್ಲ ಈ ಪ್ರದೇಶದಲ್ಲ ಕೆರೆಕಟ್ಟಿಗಳನ್ನು ನವೀಕರಿಸಿರುವುದಕ್ಕೆ, 
ಅಗ್ರಹಾರಗಳನ್ನು ಚತುರ್ಮೇದಿ ಮಂಗಲಗಳಾಗಿ ಬದಲಾಯುಸಿರುವುದಕ್ಷೆ ಸಹ 
ಶಾಸನಾಧಾರಗಳರುವ ಹಿನ್ನೆಲೆಯಲ್ಲ ಈ ಕೆರೆಯೂ ಅದೇ ಕಾಲದಲ್ಲಿ 
ನಿರ್ಮಾಣವಾಗಿರುವುದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಅದನ್ನು ಒಪ್ಪಿಕೊಂಡಲ್ಲ ಈ ಗ್ರಾಮವನ್ನು 
ಅಗ್ರಹಾರವಾಗಿ ಚತುರ್ವೇದಿ ಮಂಗಲವಾಗಿ ನಿರ್ಮಿಸಿದುದು-ಗಂಗ-ಚೋಳರ ಕಾಲದಲ್ಲ. 
ಆನಂತರದ್ಲ ಈ ಪ್ರದೇಶ  ದೋರಸಮುದ್ರ-ಕರೂರು ವ್ಯಾಪಾರದ ಮಾರ್ಗದಲ್ಲ 
ಬರುವುದರಿಂದ ಕಾಲಕ್ರಮೇಣ ತೀವ್ರವಾಗಿ ಬಳವಣಿಗೆಯನ್ನು ಹೊಂದಿತು. 


ಶೇ ಎಲ್ಲಾ ಹಿನ್ನೆಲೆಯಲ್ಲ ನೋಡಿದಾಗ ತೊಂಡನೂರಿನ “ಕೆರೆ”ಯನ್ನು 
ಪ್ರಾರಂಭಸಿದವರು ಗಂಗರು. ಅದನ್ನು ಪುನಃ ನಿರ್ಮಿಸಿದವರು ಚೋಳರು. ಅದನ್ನು 
ಸುಸ್ಳಿತಿಯಲ್ಲ ಕಾಪಾಡಿಕೊಂಡು ಬಂದ ಕಾರ್ಯ ಆನಂತರದ ರಾಜಮನೆತನಗಳಂದ 


160 


ನಡೆದಿದೆಯೆಂದು ನಿಸ್ಸಂಶಯವಾಗಿ ಹೇಳಬಹುದು. ಸ್ಥಳೀಯವಾಗಿ ಹರಿಯುವ ಯಾದವ ನದಿಗೆ 
ಒಡ್ಡನ್ನು ನಿರ್ಮಿಸಿ, ಅದರ ನೀರನ್ನು ವ್ಯವಸಾಯಕ್ಕೆ ಹಾಗೂ ಜನವಸತಿಯ ದೈನಂದಿನ 
ಚಟುವಟಕೆಗಳಗೆ ಬಳಸಿಕೊಂಡಿದ್ದಾರೆ. ಇದರ ಪ್ರಾಚೀನ ಹೆಸರು ಶಾಸನಗಳಲ್ಲ ಕೇಆಬರುವುದಿಲ್ಲ. 
ಇದನ್ನು ಪ್ರಥಮವಾಗಿ ಶಾಸನಗಳು "ಯಾದರ ಸಮುದ್ರ” ಎಂದು ಉಲ್ಲೇಖಸಿದೆ”” ಅಲ್ಪಂದ 
ಹೈದರನ ತಿರುಮಲ ಸಾಗರ.” ಶ್ರೀತೀರ್ಥ ತಟಾಕ,” ಮೋತಿ ತಲಾಬ್‌.”' “ಶ್ರೀಪಾದತೀರ್ಥ 
ತಟಾಕ”'”ಎಂದೆಲ್ಲಾ ರೂಪಾಂತರ ಹೊಂದಿ. ಇಂದು “ಮೋತಿ ತಲಾಬ್‌” ಎಂದು 
ಕರೆಸಿಕೊಳ್ಳುತ್ತಿದೆ. ಕೆರೆಯ ಬದಲಾದ ಹೆಸರುಗಳು, ಕೆರೆಯು ನಾಮಪರಿವರ್ತನೆಯ ಕಾಲದಲ್ಲ 
ಅಂದರೆ  ಹೊಯ್ದಕರ ನಂತರದ ಆಡಳತಾವಧಿಯಲ್ಲ ಪುನಃ ನಿರ್ಮಾಣಗೊಂಡಿದೆ. 
ವಿಜಯನಗರದ ಅರಸರು, ಮೈಸೂರು ಅರಸರ ಆನಂತರ ಟಪ್ಪು ಕೂಡ ಈ ಕೆರೆಯನ್ನು ದುರಸ್ತಿ 
ಮಾಡಿದ ಉಲ್ಲೇಖವಿದೆ. ಅನಂತರಾಮ ಅವರು," ಈ ಕೆರೆಯು ಟಪ್ತುವಿನಿಂದ ಪುನಃ 
ನಿರ್ಮಾಣವಾದುದ್ದನ್ನು ಹೀಗೆ ಉಲ್ಲೇಖಸಿದ್ದಾರೆ. ಶ್ರೀರಂಗಪಟ್ಟಣವನ್ನು ಮುತ್ತಲು ಬರುವ ಆಂದ್ಲ 
ಪಡೆ ಅದರಿಂದ ಉಪಯೋಗ ಪಡೆದುಕೊಳ್ಳುತ್ತದೆಂದು 1788ರಲ್ಲ ಟಪ್ಪು ಅದರ ಕಟ್ಟೆಯನ್ನು 
ಒಡೆಸಿ ನೀರನ್ನೆಲ್ಲಾ ಬರಿದು ಮಾಡಿಜಲ್ಪದ್ದನು”.”” ಆದರೆ ಆಗ ಶ್ರೀರಂಗಪಣ್ಟಣವನ್ನು ಮುತ್ತಿಗೆ 
ಹಾಕಲು ಇಲ್ಲಗೆ ಬಂದವರು ಮರಾಠರು. ಈ ಮೊದಲು ಸಹ ಮರಾಠರು ಈ ಮಾರ್ಗದಲ್ಲ 
ಬಂದು ಟಪ್ಪುವನ್ನು ಸೋಲಸಿದ್ದರು. ಹಾಗಾಗಿ ಅಪ್ಪು ಮರಾಠರನ್ನು ತಡೆಯಲು ಈ 
ಕಾರ್ಯವೆಸಗಿ ಆನಂತರ ಅದನ್ನು ಪುನಃ ನಿರ್ಮಿಸಿರುವ ಸಾಧ್ಯತೆಗಳವೆ. 


ಕೆರೆಗಳು ಧಾರ್ಮಿಕವಾದ ಹಿನ್ನೆಲೆಯನ್ನು ಹೊಂದಿರುವುದು ಅಪರೂಪ. ಈ ಕೆರೆ 
ಅದನ್ನು ಸಹ ತನ್ನದನ್ನಾಗಿಸಿಕೊಂಡಿದೆ. ಜನಪದರಲ್ಲ ಈ ಕೆರೆ "ಪಂಚಾಫ್ಪರಾತಬಟಾಕ”, 
"ಅಪ್ಪರಾತಬಾಕ” ವೆಂದು ಹೆಸರುವಾಸಿಯಾಗಿದೆ. ಇದಕ್ಕೆ ಪೂರಕವಾಗಿ ಜಲ್ಲೆಯ ಹಾಗೂ ಇತರ 
108 ಗ್ರಾಮಗಳಂ೦ದ ಬರುವ ಗ್ರಾಮ ದೇವತೆಗಳ ಆರಾಧಕರು ಇದನ್ನು ಒಪ್ಪಿಕೊಳ್ಳುತ್ತಾರೆ. 


ಸ್ಥಳೀಯರ ನಂಬಕೆಯಂತೆ 


ಈ ತಟಾಕದಲ್ಲ ಪಂಚಕನ್ಯೇಯರು., ಅಫ್ಪರಾಸ್ತ್ರೀಯರು ಮತ್ತು ದೇವಾನು ದೇವತೆಗಳು 
ಜಲವಿಹಾರಕ್ಲಾಗಿ ಹಾಗೂ ಜಲಕ್ರೀಡೆಗಾಗಿ ಆಗಮಿಸುತ್ತಾರೆ. ಆದ್ದರಿಂದ ಇದು ಪವಿತ್ರವಾಧ್ದೆಂಬ 
ಭಾವನೆಯುದೆ. ಹಾಗಾಗಿ, ಈ ತಬಾಕಕ್ಷೆ ಸುತ್ತಮುತ್ತಅನ ನೂರೆಂಟು ಗ್ರಾಮದ 
ಗ್ರಾಮದೇವತೆಗಳು ಶಿವರಾತ್ರಿುಂದ ಪ್ರಾರಂಭ ಮಾಡಿ. ಚಾಂದ್ರಮಾನ ಯುಗಾದಿಯವರೆಗೆ 
ಶುಭಸ್ಥಾನಕ್ಕೆ ಆಗಮಿಸುತ್ತಾರೆ. ಕೆಲವು ಗ್ರಾಮದೇವತೆಗಳು ಕಾರ್ತಿಕ ಮಾಸದಲ್ತ್ಲ ಸಹ ಇಲ್ಪಗೆ 
ಶುಭಸ್ಥಾನಕ್ಕೆ ಬರುತ್ತವೆ. ಇಲ್ಲಗೆ ಬರುವ ಗ್ರಾಮದೇವತೆಗಳನ್ನು ಅರ್ಜಕ ವೃಂದ ಮತ್ತು 


161 


ದೇವತೆಗಳ ಆರಾಧಕರು, ದೇವತೆಗಳನ್ನು ಭಕ್ತಿಭಾವದಿಂದ ಇಲ್ಲಗೆ ಕರೆತಂದು ಅವರುಗಳಗೆ 
ಅವಭೃತ ಸ್ನಾನ ಮಾಡಿಸುತ್ತಾರೆ. ಇಲ್ಲ ನಡೆಯುವ ಅವಭೃತ ಸ್ಥಾನದ ಕ್ರಮ ಕೆಳಗಿನಂತಿದೆ." 


ಗ್ರಾಮದಿಂದ ಕರೆತಂದ ಎಲ್ಲಾ ದೇವತೆಗಳನ್ನು. ಪೂಜಾ ಸಾಮದ್ರಿಗಳನ್ನು ಮತ್ತು 
ಅಲಂಕರಣ ಸಾಮದ್ರಿಗಳನ್ನು ಮೊದಲು ಶುಚಗೊಳಸುತ್ತಾರೆ, ಆನಂತರ ದೇವತೆಗಳಗೆ ಪೂಣ್ಯ 
ಸ್ನಾನವನ್ನು ಪುರೋಹಿತರಿಂದ ಮಾಡಿಸಿದ ಬಳಕ ಗೋವಿನ ಗಂಜಲದಿಂದ ಶುಧ್ಲೀಕರಿಸುತ್ತಾರೆ. 
ಶುದ್ಧವಾದ ಮೇಲೆ ನೂರೆಂಟು ಕುಂಭದ ಅಭಷೇಕ ಮಾಡಿ, ಅಲಂಕಾರ ಮಾಡುತ್ತಾರೆ. 
ಅಭಷೇಕಕ್ಷೆ ಕೊನೆಯಲ್ಲ ಅಷ್ಟಗಂಧವನ್ನು ಬಳಸುತ್ತಾರೆ. ಹೀಗೆ ಅವಭ್ಯತ ಸ್ನಾನ ಮಾಡಿಕೊಂಡ 
ದೇವರಿಗೆ, ಷೋಡಶೋಪಚಾರ ಪೂಜೆ, ಆನಂತರ ಗಣಪತಿ ಹೋಮ, ನವಗ್ರಹ ಹೋಮ 
ಹಾಗೂ ಪ್ರತಿ ಗ್ರಾಮದೇವತೆಯ ಹೆಸರಿನ ಹೋಮ ಮಾಡಲಾಗುತ್ತದೆ. ಸ್ರೀ ದೇವತೆಗಳಗೆ ಶಕ್ತ 
ದೇವತೆಗಳ ಹೆಸರಿನಲ್ಲ, ಪಿವಸಂಬಂಧೀ ದೇವತೆಗಳಗೆ ಪಿವಸ್ತುತಿಯ ಮೂಲಕ, ವಿಷ್ಣು 
ಸಂಬಂಧೀ ದೇವತೆಗಳಗೆ ವಿಷ್ಣು ಸಂಬಂಧೀ ಸ್ಲುತಿಗಳಂದ ಹೋಮ ಮಾಡಿ. ಕಳಾಸಾಕರ್ಷಣಿ 
ಮಾಡಿ. ರಕ್ಷೇಯನ್ನು ಕೊಡಲಾಗುತ್ತದೆ. ಈ ಕ್ರಿಯೆಗಳನ್ನು ತೊಂಡನೂರಿನ ಪುರೋಹಿತರು 
ನೆರವೇರಿಸುತ್ತಾರೆ. ರಕ್ಷೆಯನ್ನು ಕ್ರೀಕರಿಸಿದ ದೇವತೆಗಳು ರಕ್ಷೇಯೊಂದಿಗೆ ಪ್ರಗ್ರಾಮಕ್ಷೆ ತೆರಳುತ್ತವೆ. 
ಈ ಕಾರ್ಯಕ್ಷೆ ಬರುವ ಎಲ್ಲಾ ದೇವತೆಗಳು ಶಿಷ್ಟ ಸಂಪ್ರದಾಯದಿಂದ ಪೂಜೆಗೊಳ್ಳದ, ಜಾನಪದ 
ಅಥವಾ ಅವೈದಿಕ ರೀತಿಯಲ್ಲ ಪೂಜೆಗೊಳ್ಳುವ ಸಾಂಪುದಾಲಯುಕ ದೈವಗಳು. ಪಾಂಡವಪುರ 
ತಾಲೂಕಿನ ಹಾರೋಹಳ್ಳಯ ಗ್ರಾಮದೇವತೆಯ ಅರ್ಚಕಿ ಸಾಕಮ್ಮ ಈ ಕಾರ್ಯಕ್ಕೆ ಹಳೇ 
ನೀರಿಗೆ ವಸ್ತ್ರ ಕೊಡುವುದು” ಎಂದು ಅವರುಗಳು ಕರೆಯುವುದಾಗಿ ತಿಆಅಸಿದರು. ಮುಂಗಾರು 
ಮಳೆ, ಹೊಸ ವರ್ಷದಲ್ಲ ಪ್ರಾರಂಭವಾಗುವ ಮುನ್ನು ನೆರವೇರಿಸುವ ಕಾರ್ಯವಾಧ್ದರಿಂದ 
ತಟಾಕದಲ್ಲರುವ ನೀರು ಹಳೆಯ ನೀರಾಗುತ್ತದೆ. ಅದಕ್ಷೆ ಪೂಜಸಿ. ಬಾಗಿನ ಕೊಡುವ 
ಸಂಪ್ರದಾಯ ಜನಪದರಲ್ಪದೆ. ಅದಕ್ಕೆ ಅವರು ಹೀಗೆ ಹೇಆದ್ದಾರೆ. ಇಲ್ಲ ಗಮನಿಸಬೇಕಾದ 
ಮತ್ತೊ೦ದು ಮುಖ್ಯ ಅಂಶವೆಂದರೆ, ಪುರೋಹಿತರು ಮಂತ್ರಪುರಸ್ಪರವಾಗಿ ಪುಣ್ಯಾಹ ಮಾಡಿದ 
ನಂತರ ಗೋವಿನ ಗಂಜಲವನ್ನು ಬಳಸಿ, ದೇವರನ್ನು ಪುನಃ ಶುಥ್ಧಿಗೊಳಸುವುದು. ಅವರಿಗೆ 
ಪುರೋಹಿತರ ಮಂತ್ರಶುದ್ಧಿಗಿಂತ ತಮ್ಮ ಆಚಾರ ಮತ್ತು ಸಾಂಪ್ರದಾಯಕ ಶುದ್ಧಿಯೇ 
ಮುಖ್ಯವಾಗಿದೆ. ದೇವರಿಗೆ ಅಭಿಷೇಕ, ಪೂಜೆ. ಹೋಮಗಳಾದ ತರುವಾಯ, ದೇವರಿಗೆ 
ನೈವೇದ್ಯ ರೂಪದಲ್ಲ ಕಡಲೆಕಾಳು, ಕಬ್ಬು. ಬೆಲ್ಲ, ಸೌತೇಕಾಯು, ಹೊಸ ಅಕ್ಕಿಯ ತಂಬಲ- 
ತಂಬಟ್ಟು, ಹೊಸ ಅಕ್ಕಿಯನ್ನು ಸಮರ್ಪಿಸುತ್ತಾರೆ. ಈ ಎಲ್ಲಾ ಕ್ರಮಗಳನ್ನು ಅಲ್ಲನ ಸ್ಥಳೀಯ 
ಅರ್ಚಕರಾದ ಚಂದ್ರಶೇಖರಯ್ಯ ಜೋಲುಸ್‌ ರವರು ವಿವರಿಸಿದ್ದು ಹೀಗೆ:ಯಾದವ ಕೆರೆಗೆ 
ಅವಭೃತ ಸ್ಥಾನಕ್ಕೆ ಬರುವ ಎಲ್ಲಾ ಗ್ರಾಮದೇವತೆಗಳು ಅವೈದಿಕ ರೀತಿಯಲ್ಲ 


162 


ಪೂಜೆಗೊಳ್ಳುವುದರಿಂದ. ವರ್ಷಕ್ಕೆ ಒಮ್ಮೆ ಜಾತ್ರೆಗೆ ಪೂರ್ವದಲ್ಲ ಆ ದೇವತೆಗಳ ಉತ್ಸವ 
ಮೂರ್ತಿಗಳ ಅಂಬ ಶುಥ್ಗೀ ರೂಪದಲ್ಲ ಈ ಪೂಜಾ ಕಾರ್ಯಗಳು ನೆರವೇರುತ್ತವೆ. ಈ 
ಕಾರ್ಯಕ್ರಮದ ಮೊದಲ ಹಂತವೆಂದರೆ ಗಂಗೆ ಪೂಜೆ ಅಥವಾ ಗಂಗೆಗೆ ಬಾಗಿನ ಕೊಡುವುದು, 
ಅನಂತರ ಗಣೇಶನನ್ನು ಪ್ರಾರ್ಥಿಸಿ, ಕಳಶ ಸ್ಥಾಪಿಸಿ, ಪುಣ್ಯಾಹ ಮಾಡಿದ ಬಳಕ, ಗಣೀಶ 
ಹಾಗೂ ನವಗ್ರಹ ಹೋಮ ಮಾಡುತ್ತಾರೆ. ತರುವಾಯ, ಪ್ರತಿ ಗ್ರಾಮದೇವತೆಯ ಪ್ರಧಾನ 
ಹೋಮವನ್ನು ಜೀಜಾಕ್ಷೆ ಸಹಿತ. ಮೂಲ ಮಂತ್ರದಿಂದ ಮಾಡುತ್ತಾರೆ. ಇದಾದ ಬಳಕ, 
ಕಳೆಯನ್ನು ಜಂಬದಲ್ಲ ಆವಾಹನೆ ಮಾಡಿ ಸಂಸ್ಥಾಪಿಸಿ. ರಕ್ಷೆಯನ್ನು ಧರಿಸುತ್ತಾರೆ." 


ಗ್ರಾಮದ ಹಿರಿಯರು ತೊಂಡನೂರಿನ ಕೆರೆಯನ್ನು "ಪಂಚಾಪ್ರರಾ ತಟಾಕ”. "ಅಪ್ಪರಾ 
ತಟಾಕ” ಎಂದು ಕರೆಯುತ್ತಾರೆ. ಅವರ ಪ್ರಕಾರ. ಅಮಾವಾಸ್ಯೆ ಮತ್ತು ಪೌರ್ಣಮಿ ವಿಶೇಷ 
ದಿನಗಳು. ನಿವೃತ್ತ ಶಿಕ್ಷಕರಾದ ಟ.ಕೆ.ತಿಮ್ಮೇಗೌಡರು ಹೇಳುವಂತೆ: "ನಮ್ಮ ತಾತನ ಸ್ನೇಹಿತರಾದ 
ಜೋಗಪ್ಪ ಒಮ್ಮೆ ಪೌರ್ಣಮಿ ರಾತ್ರಿ. ಮೀನು ಹಿಡಿಯಲು ಅವನ ಜೊತೆಗಾರನ ಸಂಗಡ ಕೆರೆಗೆ 
ಹೋಗಿದ್ದರಂತೆ. ಆವತ್ತು ಭಾರಿ ಮಳೆ ಬಂದದ್ದರಿಂದ ಸಂಜೆ ಹಿಂದೆ ಬರಲಾಗಲಲ್ಲ. ಮೋಡಗಳು 
ಬಹಳವಾಗಿದ್ದರಿಂದ ಕತ್ತಲಾವರಿಸಿತು. ಬಲೆ ಬಟ್ಟು ಅಲ್ಪ್ಲಯೇ ರಾತ್ರಿ ಸರಿಹೊತ್ತಿನವರೆಗೆ ಕುಳತು 
ಮಳೆನಿಂತ ಬಳಕ ಗ್ರಾಮಕ್ಕೆ ಬಂದರು. ಊಟಕ್ಷೆ ಬರುವಾಗ. ಇಬ್ಬರೂ ಸ್ನೇಹಿತರು ಯಾರಿಗೆ 
ಮೊದಲು ಎಜ್ಞರವಾಗುತ್ತದೆ ಅವರು ಮತ್ತೊಬ್ಬರನ್ನು ಕರೆದುಕೊಂಡು ಬಲೆ ಎತ್ತಲು 
ಬರುವುದೆಂದು ಕಟ್ಟ ಮಾಡಿಕೊಂಡು ಬಂದರು. ಆದರೆ ಜೋಗಪ್ಪ ಎದ್ದಾಗ ತಿಂಗಳಬೆಕಕು ಬಹಳ 
ಇದುದ್ದರಿಂದ, ಬೆಳಕಾಗಿದೆ ಎಂದು ಗ್ರಹಿಸಿ ತನ್ನ ಜೊತೆಗಾರ ಕೆರೆಗೆ ಹೋಗಿರಬಹುದೆಂದು 
ತಿಆದು, ಒಬ್ಬನೇ ಕೆರೆಯ ಬಳ ಬಂದನಂತೆ. ಅವನು ಕೆರೆಗೆ ಬಂದು ನೋಡುತ್ತಾನೆ. ಗುಡ್ಡದ 
ನಗಾರಿ, ನೌಬತ್ತು. ಡೌಲು (ಡೋಲು) ಬಡಿದು ನರ್ತನ ಮಾಡುತ್ತಿದ್ದ ದೇವತೆಗಳು ಕಾಣುತ್ತಾರೆ. 
ಅವಿತು ಕುಳತು ದೇವತೆಗಳ ನರ್ತನವನ್ನು ನೋಡುತ್ತಿದ್ದ ಜೋಗಪ್ಪನನ್ನು ಕಂಡ ದೇವತೆಗಳು 
ಆತನ ಪೂರ್ವಾಪರ ವಿಚಾರಿಸಿ, ಅವನಿಗೆ ತಾವು ಬರುವ ಸುದ್ದಿ ಯಾರಲ್ಲಯೂ 
ಹೇಳಬೇಡವೆಂದು ತಾಕೀತು ಮಾಡಿ. ಒಂದು ಚಿನ್ನದ ತುಂಡು ಕೊಟ್ಟರಂತೆ. ಜೋಗಪ್ಪನ 
ಹೊಟ್ಟೇಆಅ ಈ ಸುದ್ದಿ ಬಾಳ ದಿನ ಉಳಯಲಲ್ಲ. ಜೋಗಪ್ಪ ಇದನ್ನು ಅವನ ಜೊತೆಗಾರನಿಗೆ 
ಹೇ ದೇವರು ಕೊಟ್ಟ ಚಿನ್ನ ತೋರಿಸಲು ಮನೆಗೆ ಬಂದು ಪೆಟ್ಟಗೆ ತೆಗೆದು ನೋಡುತ್ತಾನೆ, ಅದು 
ಮರಳಾಗಿತ್ತಂತೆ. 


ಸರ್ಕಾರಿ ದಾಖಲೆಗಳ ಈ ಕೆರೆಯನ್ನು “ಮೋತಿ ತಲಾಬ್‌” ಎಂದು ದಾಬಲಅಸಲಾಗಿದೆ. 


ಈ ಕೆರೆಯ ಏರಿಯು 3೨೦ ಅಡಿ ಉದ್ದವಾಗಿದ್ದು, ಎಂಭತ್ತು ಅಡಿ ಎತ್ತರವಾಗಿದೆ. ಕೆರೆಯ 


163 


ತೂಜನ ಸಮೀಪದ ಬಂಡೆಯ ಮೇಲೆ ಇದರ ವಿವರಗಳದ್ದು. ಅದು ಸರ್ಕಾರಿ ದಾಖಲೆಗಳ 
ವಿವರಕ್ಷೆ ಹೋಲಕೆಯಾಗುವುದಿಲ್ಲ. ಈ ಕೆರೆಯು ಸುಮಾರು ೦.467 ಟಿ.ಎಂ.ಸಿ.ಯಷ್ಟು 
ಜಲಸಂಗ್ರಹಣಾ ಸಾಮರ್ಥ್ಯವನ್ನು ಹೊಂದಿದೆ. 21೦೦ ಎಕರೆ ಭೂಮಿಗೆ ನೀರಾವರಿ 
ಸೌಲಭ್ಯವನ್ನು ಒದಗಿಸಿದೆ.” ಈ ಕೆರೆ ಮಂಡ್ಯ ಜಲ್ಲೆಯಲ್ಲ ಅತ್ಯಂತ ಹೆಸರಾಗಿದ್ದು. ಇತ್ತೀಚೆಗೆ 
ಪವಾಸಿ ಕೇಂದ್ರವಾಗಿ ಮಾರ್ಪಟ್ಪದೆ. ಆದರೆ ಪ್ರವಾಸಿಗರ ಸೌಕರ್ಯಗಳ ಕೊರತೆ ಎದ್ದು 
ಕಾಣುತ್ತದೆ. ಮೋತಿ ತಲಾಬ್‌ ಕೆರೆಯನ್ನು ಪದ್ಮಗಿರಿ ಶ್ರೇಕಿಯ ಎರಡು ಬೆಟ್ಟ ಸಾಲುಗಳ 
ನಡುವಿನ ಕಂದರವನ್ನು ಅಣಿಕಬ್ದಾಗಿ ಕಟ್ಟ ನಿರ್ಮಿಸಲಾಗಿದೆ. ನೀರಿನ ಒತ್ತಡ ಏರಿಯ ಮೇಅರದೆ 
ಬೆಟ್ಟಗಳ ಮೇಲರುವುದು ಈ ಕೆರೆಯ ವಿಶೇಷತೆ. ಕೆರೆಯಲ್ಲ ಶೇಖರವಾದ ಜಲ ವಿಶೇಷವಾದ 
ತೂಬನ ಮೂಲಕ ಹೊರ ಹರಿಯುತ್ತದೆ. ಇದನ್ನು ಮದಗವೆಂದು ಕರೆಯುತ್ತಾರೆ. ತೂಬನ್ನು 
ಏರಿಯಲ್ಲ ರಜಸದೆ ಬೆಟ್ಟದ ಬಂಡೆಯಲ್ಲ ನಿರ್ಮಿಸಿದ್ದಾರೆ. ಬೆಟ್ಟದ ಕಠಿಣವಾದ ಕಲ್ಲು 
ಬಂಡೆಯನ್ನು ಕೊರೆದು ನೀರಿನ ಒತ್ತಡವನ್ನು ಕಡಿಮೆ ಮಾಡಿ, ಕೊರೆದಿರುವ ಪ್ರದೇಶದಲ್ಲ ಸುಣ್ಣ. 
ಗಾರೆ ಮತ್ತು ಇಟ್ಟಗೆಗಳನ್ನು ಬಳಸಿ ಹಲವು ಹಂತಗಳಲ್ಲ ನೀರು ಹೋಗಲು ಅವಕಾಶ 
ಮಾಡಿರುತ್ತಾರೆ. ಕೆರೆಯ ನೀರಿನ ಮಟ್ಟವನ್ನು ಅನುಸರಿಸಿ, ತೂಬುಗಳನ್ನು ತೆರೆಯುತ್ತಿದ್ದರೆಂದು 
ಗ್ರಾಮಸ್ಥರು ತಿಅಸುತ್ತಾರೆ. ಹಾಗೆ ನೀರನ್ನು ನಿಲ್ಲಿಸಲು ಬಕಭಾಗದಿಂದ ಮರದ ದಿಮ್ಮಿಯನ್ನು 
ಬಳಸುತ್ತಿದ್ದರಂತೆ. ಆದರೆ ಪ್ರಸ್ತುತ ಯಾಂತ್ರೀಕೃತ ತೂಬನ್ನು ನಿರ್ಮಿಸಿದ್ದಾರೆ. ತೂಜನ 
ರಚನೆಯನ್ನು ನೋಡಿದಾಗ ಮೇಲಅನ ಮಾಹಿತಿಯೆಲ್ಲಾ ನಿಜವೆನಿಸುತ್ತದೆ. ಸುಮಾರು ಒಂದೂವರೆ 
ಮೀಟರ್‌ ಅಗಲದ ಸುಮಾರು 10೦೦ ಮೀಟರ್‌ ಉದ್ದವಾದ ಬೆಟ್ಟವನ್ನು ಕೊರೆದು ಮಾಡಿದ 
ಕಣಿವೆಯಲ್ಲ ನಿರ್ಮಿಸಿದ್ದಾರೆ. ಇದು ಅಂದಿನ ನೀರಾವರಿ ತಂತ್ರಜ್ಞಾನವನ್ನು ಎತ್ತಿಹಿಡಿಯುತ್ತದೆ. 
ಮದಗದಿಂದ ಹೊರ ಹರಿದ ನೀರು. ಕೆಳಗೆ ಹರಿದು, ಇಟ್ಟಗೆ ಹಾಗೂ ಗಾರೆಯಿಂದ 
ನಿರ್ಮಿತವಾದ ಮೇಲು ಕಾಲುವೆಯ ಮೂಲಕ ಕೆಳಗಿನ ಅಪ್ಪರಸನಕಲ್ಲೆ ಸೇರುತ್ತಿತ್ತು. ಕೆರೆ 
ಏರಿಯ ಕೆಳಭಾಗದಲ್ಲ ಹಾಗೂ ಅಪ್ಪರಸನ ಕಲ್ಲೆಯ ಮೇಲಅನ ಭಾಗದ ಸಮಾನಾಂತರವಾಗಿ 
ನಿರ್ಮಾಣಗೊಂಡಿದ್ದ ಈ ಮೇಲು ಕಾಲುವೆ ಹಾಳಾಗಿದ್ದು, ಅವಶೇಷವಾಗಿ ಉಳದಿದೆ. 
ಜಲತಂತ್ರಜ್ಞಾನ ದೃಷ್ಟಿಬುಂದ ಈೇ ಅವಶೇಷಗಳು ಅಧ್ಯಯನ ಯೋಗ್ಯವಾಗಿವೆ. ಕೆರೆಯ 
ಏರಿಯನ್ನು ತಲುಪಲು ನರಸಿಂಹ ದೇವಾಲಯದಿಂದ ಹಾಸುಕಲ್ಲುಗಳನ್ನು ಬಳಸಿ ಮಾಡಿರುವ 


ಪ್ರಾಚೀನ ದಾರಿ ಇದೆ. 


164 


ಮದಗ 


ಕೊಂಟ್ಯಾರು ಕೆರೆಯ ತೂಬು ಯಾದವ ಸಮುದ್ರದಿಂದ ಪ್ರಾರಂಭವಾಗಿ ಮೋತಿ 
ತಲಾಬ್‌ನವರೆಗೆ ಬೆಳೆದ ಈ ಕೆರೆ ಇಲ್ಲನ ಜನರ ಜೀವನಾಡಿಯಾಗಿದೆ. ಕೆರೆಯ ಇತಿಹಾಸ 
ಐತಿಹ್ಯಗಳಷ್ಟು ಈ ಕೆರೆಯ ತೂಲು ಹೆಸರಾಗಿದೆ. ಈ ಕೆರೆಯ ತೂಬನ್ನು "ರಾಮಾನುಜರ 
ಗಂಣೆ'. "ರಾಮಾನುಜರ ತೀರ್ಥ” ಮತ್ತು ಮದಗ ಎಂದೆಲ್ಲಾ ಕರೆಯುತ್ತಾರೆ. 'ಮದಗ' ಪದಕ್ಕೆ 
ಕನ್ನಡ ನಿಘಂಟನಲ್ಲ ಕೆರೆಯ ತೂಬು, ನೀರು ಹರಿಯುವ ಕಾಲುವೆ ಎಂಬ ಅರ್ಥಗಳನ್ನು 
ಕೊಡುತ್ತದೆ." 


ಇಂದಿಗೂ ಸ್ಥಳೀಯರು ಹೇಳುವಂತೆ, ರಾಮನುಜರ ಗಂಗೆಯಲ್ಲ ಪ್ರೇತ, ದೆವು, ಪೀಡೆ 
ಹಿಡಿದವರನ್ನು ಕರೆತಂದು ಇದರಲ್ಲ ಸ್ಥಾನ ಮಾಡಿಸಿದರೆ ಬಟ್ಟು ಹೋಗುತ್ತವೆ ಎಂದು ಹಲವರು 
ನಂಬುತ್ತಾರೆ. ಅಂತಹ ಒಂದು ಸಂದರ್ಭ ನಮ್ಮ ಇತ್ತೀಚಿನ ಕ್ಷೇತ್ರ ಕಾರ್ಯದಲ್ಲ ಕೂಡ ಕಂಡು 
ಬಂದಿತು. ಇದಕೆಲ್ಲ ಕಾರಣ ಅವರುಗಳು ಇದನ್ನು ದೇವಗಂಗೆ ಎಂದು ಭಾವಿಸಿದ್ದಾರೆ. ಮದಗ 
ನಿರ್ಮಾಣವಾದ ಬಗ್ಗೆ ಸಹ ಇಲ್ಲ ಹಲವು ಐತಿಹ್ಯಗಳವೆ. ಒಂದು ಐತಿಹ್ಯದ ಪ್ರಕಾರ 
ರಾಮಾನುಜಾಚಾರ್ಯರು ತಮ್ಮ ಮಂತ್ರದಂಡದಿಂದ ಬೆಟ್ಟವನ್ನು ಕೊರೆದು ಈ ಕೆರೆಯ 
ತೂಬನ್ನು ನಿರ್ಮಿಸಿದ್ದಾರೆ. ಆದ್ದರಿಂದ ಇದನ್ನು "ರಾಮಾನುಜರ ಗಂಗೆ" "ರಾಮಾನುಜರ 
ತೀರ್ಥ” ಎಂದೆಲ್ಲಾ ಕರೆಯುವುದಾಗಿ ಐತಿಹ್ಯ ಹೇಳುತ್ತದೆ. ಮತ್ತೊಂದು ಐತಿಹ್ಯ ಹೀಗೆ 
ಹೇಳುತ್ತದೆ: "ನಮ್ಮೂರಿನ ಕೆರೆಯ ಬಚ್ಚಅರುವ ಜಾಗವನ್ನು ನೀವು ನೋಡಿರುತ್ತೀರಿ. ಅದೊಂದು 
ಅದ್ಭುತವಾದ ಜಾಗ. ರಾಕ್ಷಸಮ್ಮ ಬಂಡೆಗಳನ್ನು ಕೊಚ್ಚಕೊಂಡು ಅಲ್ಲಂದಲೇ ಓಡಿಹೋದಳು 
ಎನ್ನುತ್ತಾರೆ. ಈ ತೂಜನ ಬದ್ದೆ ಮತ್ತೊಂದು ಕಥೆ ಇದೆ. ಆ ಬಂಡೆಯಲ್ಲ ಒಂದಾದ ಮೇಲೆ 
ಒಂದರಂತೆ ಏಳು ಕಿಂಡಿಗಳವೆ. ನೀರು ಹರಿದು ಬರುವುದು ಅಲ್ಪಂದಲೇ. ಒಂದು ಸಾರಿ ಒಂದು 
ಹೆಬ್ಬಾವು ಆ ಏಳು ಕಿಂಡಿಗಳೊಳಗೆ ಅತ್ತಿಂದಿತ್ತ ಇತ್ತಿಂದತ್ತ ನುಸುಆ ಭದ್ರವಾಗಿ ಹೆಣೆದುಕೊಂಡು 
ಬಟ್ಲತು. ಅದರಿಂದ ನೀರು ಹೊರಗೆ ಹರಿಯದಾಲಯುತು. ಆಗ ಆ ಊರಿನ ಯಜಮಾನ 
ಡಂಗೂರ ಸಾರಿಸಿ, ಯಾರು ಮದಗದಲ್ಲ ಇಳದು. ಹಾವನ್ನು ಬಡಿಸಿ. ಗದ್ದೆಗೆ ನೀರು ಬರುವ 
ಹಾಗೆ ಮಾಡುತ್ತಾರೋ ಅವರಿಗೆ ಬಳುವ ಕೊಡುತ್ತೇವೆಂದು ಹೇಳದರು. ಇದರಿಂದ 
ಉತ್ತೇಜತನಾದ ಹರಿಜನರ ಹುಡುಗನೊಬ್ಬ ಮೈಗೆಲ್ಲಾ ಕತಿ ಕಟ್ಟಕೊಂಡು ಕೈಯಲ್ಲ ಕತ್ತಿ ಹಿಡಿದು. 
ಮದಗಕ್ತೆ ಇಳದು, ಹಾವಿನೊಂದಿಗೆ ಸೆಣಸಿ, ನೀರು ಜಡಿಸಿದನು. ಆದರೆ ಅವನಿಗೂ ಏಬಾಗಿ 
ತೀರಿಹೋದನು. ಅವನ ಕುಟುಂಬದವರಿಗೆ, ಅವನಿಗೆ ಹಾಕಿದ್ದ ಹೂವಿನಹಾರದ ಹೂವುಗಳು 
ನೀರಿನಲ್ಲ ಸಾಗಿದವರೆಗೆ ಜಮೀನನ್ನು ಬಳುವಳ ನೀಡಿದರು.” 


165 


ಕ್ರಿ.ಶ.1371ರ ಜಂಡಿಗನವಿಲೆ ಶಾಸನವು ವಿಜಯನಗರ ಕಾಲದ್ದಾಗಿದ್ದು, ಯಾರ 
ಕಾಲದೆಂದು ತಿಆದು ಬಂದಿಲ್ಲ. ಈ ಶಾಸನದ ಲೇಹದ ರಾಮರಸನ ಮಗನಾದ ನೋಟದ 
ಪಡರಿದೇವನು ರಂಗಮಂಟಪದ ಕಂಬವನ್ನು ದೇವಾಲಯಕ್ಕೋಸ್ಥರ ನೀಡಿದ ಉಲ್ಲೇಬವಿದೆ. 
ಬಹುಶಃ ಪಡರಿದೇವನು ನಾಣ್ಯಗಳ ಪರೀಕ್ಷಕನಿರಬಹುದು, ಹಾಗಾಗಿ ಆತನಿಗೆ ನೋಟದ 
ಪಡರಿದೇವನೆಂದು ಹೆಸರು ಬಂದಿದೆ. ಈ ದೇವಾಲಯದ ಕಂಬಗಳ ಮೇಲರುವ ಬರಹಗಳು ಆ 
ಕಂಬಗಳನ್ನು ದಾನವಾಗಿ ನೀಡಿದ ವ್ಯಕ್ತಿಗಳ ಹೆಸರುಗಳನ್ನು ತಿಆಸುತ್ತದೆ."“ 


ಕ್ರಿ.ಶ.1310ರಲ್ಲ ಕೃಷ್ಣರಾಜಪೇಟಿಯ ತಾಲೂಕಿನ ಹರಿಹರಪುರದ ಚನ್ನಕೇಶವ 
ದೇವಾಲಯದ ಪ್ರಾಕಾರದ ಬಾಗಿಲ ಬಳಯಿುರುವ ಶಾಸನದಲ್ಲ ಹೋೊಯ್ದಳಕ ಅರಸ ಮುಮ್ಮಡಿ 
ಬಲ್ಲಾಳನು ಹರಿಹರಪುರದ ಕಟ್ಟೆಗೆ ಮತ್ತು ಕಾಲುವೆಗಳ ನಿರ್ವಹಣಿಗೆ ದಾನ ನೀಡದನೆಂಬುದು 
ಶಾಸನದಲ್ಲ ಉಲ್ಲೇಖವಾಗಿದೆ."  ಹರಿಹರಪುರದಲ್ಲ ಕಾಲುವೆಯನ್ನು ಇತ್ತೀಚೆಗೆ 
ದುರಸ್ಲಿಗೊಳಸಿದ್ದಾರೆ. (ಚಿ.ಸ೦.1೨9) ಹರಿಹರಪರದಿಂದ 4 ಕಿ.ಮೀ. ದೂರದಲ್ಲಿ ಕೃಷ್ಣರಾಜಪೇಟೆ 
ಮತ್ತು ಭೇಯರಿಗೆ ಹೋಗುವ ರಸ್ಟೆಯ  ಕೆಕಭಾಗದಲ್ಲ ಕಾಲುವೆಯನ್ನು ಕಟ್ಟಲಾಗಿದೆ. 
ಕಾಲುವೆಯ ಹೇಮಾವತಿಯ ನದಿಯ ನೀರು ತುಂ೦ಜ ಹರಿಯುತ್ತಿದೆ. ಹರಿಹರಪುರದಿಂದ 3 
ಕಿ.ಮೀ. ದೂರದ ಲಕ್ಷೀಪುರದಲ್ಲ ಪ್ರಾಚೀನ ಕಾಲದ ಕಲ್ಲೆಯುದೆ. ಕಲ್ಲೆಯಲ್ಲ ಪ್ರಸ್ತುತ ನೀರು 
ತುಂಬದ್ದು ಸುಸ್ಲಿತಿುಂದ ಕೂಡಿದೆ. ಹಾಗೂ ಕೆರೆಯ ಕೋಡಿಯ ಕಡೆ ಮತ್ತು ಪೂರ್ವದಿಕ್ಕಿನಲ್ಲ 
ತೆಂಗಿನ ತೋಟಗಳವೆ. ಕೆರೆಯ ಒಳಗೆ ತೂಜನ ಕಲ್ಲುಗಳನ್ನು ಇಡಲಾಗಿದೆ. ಕೆರೆಯ ಪಕ್ಷ 
ಹೊಸದಾಗಿ ಕಟ್ಟಲ್ಪಟ್ಟ ವಿಶ್ಲೇಶ್ರರ ದೇವಾಲಯವು ಇದೆ. ಪ್ರಸ್ತುತ ಕೆರೆಯು ಶುಚತ್ತದಿಂದ 
ಕೂಡಿರುವುದರಿಂದ ಇಲ್ಲನ ಜನರು ಕೆರೆಯ ನೀರನ್ನು ಕುಡಿಯಲು ಮತ್ತು ದಿನನಿತ್ಯದ 
ಬಳಕೆಗೂ ಬಳಸಿಕೊಳ್ಸುತ್ತಿದ್ದಾರೆ. 


ಕ್ರಿ.ಪ.1381ರ ಮದ್ದೂರು ತಾಲೂಕಿನ ಅರುವನಹಳ್ಳಯ ಶಾಸನದಲ್ಲ ಬಾಚಪ್ಪನೆಂಬ 
ನಾಯಕನು ಬುಕ್ಕರಾಯ ಸಮುದ್ರ. ಕೀತ್ತಿ ಸಮುದ ಮತ್ತು ಮಾಳುವೆಯ ಕೆರೆಗಳನ್ನು ಅವನ 
ತಂದೆ-ತಾಯಿಯ ಹೆಸರಿನಲ್ಲ ಕಟ್ಟಸಿ ನಂತರ ಆತನ ಹೆಸರಿನಲ್ಲ "ಬಾಚಪು' ಎಂಬ ಕೆರೆಯನ್ನು 
ಕಟ್ಟಸಿದ್ದಾನೆಂದು ಶಾಸನದಲ್ಲ ತಿಅಸಲಾಗಿದೆ."” ಪ್ರಸ್ತುತ ಈ ಕೆರೆಗಳನ್ನು ಅರುವನಹಳ್ಜಯಲ್ಲ 


ಅಂಕೇಗೌಡನ ದೊಡ್ಡಿ ಕೆರೆ. ಅರೆಕಲ್ಲು ದೊಡ್ಡಿ ಕೆರೆ ಹೊಸ ಕೆರೆ. ಗೊಲ್ಲರದೊಡ್ಡಿ ಕೆರೆ 


ಎಂಬುದಾಗಿ ಇಲ್ಲನ ಗ್ರಾಮಸ್ಟರು ಕರೆಯುತ್ತಾರೆ. ಆದರೆ ಈ ಕೆರೆಗಳ ಯಾವ ಕೆರೆಗಳು ಪ್ರಸುತ 


ಪ 
ಇಲ್ಲವಾಗಿವೆ. ಇವು ಮಳೆಯಾಶ್ರಿತ ಕೆರೆಗಳಾಗಿದ್ದವು. ಆದರೆ ಇಂದಿನ ದಿನಗಳಲ್ಲ ಕೆರೆಗಳದ್ದ ಬಣ್ದೆ 


ಯಾವುದೇ ಕುರುಹುಗಳು ಸಹ ಇಲ್ಲ. 


166 


ಕ್ರಿ.ಶ.1388ರ ಮದ್ದೂರು ತಾಲೂಕಿನ ಬೊಪ್ಪಸಂದ್ರ ದ ಶಾಸನದಲ್ಲ ಬಾಚಿಯಪ್ಪನ 
ಮಕ್ಕಳಾದ ಬುಕ್ಕ, ಕಂಪಣ ಮತ್ತು ಚವುಡಪ್ಪರಿಗೆ ಬೊಪ್ಪಸಮುದವೆಂಬ ಕೆರೆಯೊಂದನ್ನು ತೆಳ್ಳರ 
ವಂಶದ ದೇವಪ್ಪ ಮತ್ತು ದಣ್ಣ ಸಹದೇವರೆಂಬ ಪಾಳೇಗಾರರು ಕೆಂಪೊತ್ತಿಕೊಟ್ಟರೆಂದು ಈ 
ಶಾಸನದಲ್ಲಿ ಉಲ್ಲೇಣಸಲಾಗಿದೆ. ಈ ಶಾಸನವನ್ನು 'ಸೇನಭುವಬೊಮ್ಮನ್ನು' ಎಂಬುವವನು 


ಬರೆಸಿದ್ದಾನೆಂದು ಶಾಸನದಲ್ಲ ಉಲ್ಪೇಖಸಲಾಗಿದೆ."”್‌ 


ಕ್ರಿ.ಪ.13೨1ರ ಅರುವನಹಳ್ಳ ಗ್ರಾಮದ ಶಾಸನವು ವಿಜಯನಗರ ಕಾಲಕ್ಕೆ ಸೇರಿದ್ದು 
ವಿಜಯ ಅರಸರಾದ ಹರಿಹರ ಮತ್ತು ಬುಕ್ಕರಾಯ ಅಆಳ್ವಕೆಗೆ ಸೇರಿದ್ದು ಬುಕ್ಕರಾಯನ ಮಗ 
ಮತ್ತು ಭಟ್ಟ ಬಾಚಿಯಾಪನ ಉಲ್ಲೇಖವಿದ್ದು ಶೇತ ಬಡವರ ಕುಟುಂಬದ ಕೀರ್ತಿದೇವ 
ಎಂಬುವವರು ಬುಕ್ಕರಾಯ ಸಮುದ್ರ ಮತ್ತು ಕೀರ್ತಿ ಸಮುದ್ರ. ಮಾಕವೇಯ ಕೆರೆ, ನಾಗೆ ಕೆರೆ, 
ಬಾಚಪ್ಪನ ಕೆರೆ, ಚೌಡಪ್ರನ ಕಾಲುವೆ, ಬಾಚಪಟ್ಟಣದ ಅಡಿಕೆ ತೋಟ, ಕಂಪಣ್ಣನ ಅಡಿಕೆ ತೋಟ, 
ಮಲ್ಲಕಾರ್ಜುನ, ದೇವರ ಪ್ರತಿಷ್ಠೆ ಒಳಗೆ ಇವುಗಳನ್ನು ಪುನರ್‌ ನಿರ್ಮಾಣ ಮಾಡಿದ 
ವಿಷಯವನ್ನು ತಿಅಸುತ್ತದೆ."”“ 


ಕ್ರಿ.ಶ.13೨೨ರ ಶಾಸನವು ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ಬಸವನ 
ಗುಡಿಯ ಪೂರ್ವಕ್ಷೆ ಇರುವ ಶಾಸನವಾಗಿದೆ. ಶಾಸನವು ಹುಲಅವಾನದಲ್ಪ್ಲರುವ ಕೆರೆಗೆ 
ಸಂಬಂಧಿಸಿದುದಾಗಿದೆ. ಶಾಸನದಲ ತಿಮ್ಮರಸು ಮಹಾಮಂಡಳೇಶ್ವರ ವೀರಚಿಕ ಒಡೆಯನ 
ಅಣತಿಯಂತೆ ಹರಿಣಿದೇವ ಒಡೆಯನ ಹೆಸರಿಗೆ, ಹುಅವನದ ಕೆರೆ ಮತ್ತು ಭೂಮಿಯನ್ನು 
ನೀಡಿದಂತಹ ಮಾಹಿತಿಯನ್ನು ಆಧರಿಸಿದೆ." (ಚಿ.ಸಂ.೭೦) ಹುಅವಾನದ ಕೆರೆಗೆ ಎರಡು 
ತೂಬುಗಳವೆ. ಕೆರೆಯಲ್ಲ ಕೋಡಿ ಹರಿದ ನೀರು ಕೆರಗೋಡು ಸಾತನೂರು ಕಡೆಗೆ ಹರಿದು 
ಹೋಗುತ್ತದೆ. ಬಹುತೇಕ ಕೆರೆಯ ಭಾಗವು ಸ್ಥಳೀಯರ ವಶವಾಗಿದೆ. ಇದನ್ನು ಗಮನಿಸಿದ 
ಸರ್ಕಾರವು ಜನರು ಒತ್ತುವರಿ ಮಾಡಿ ವಶಪಡಿಸಿಕೊಂಡಿದ್ದಂತಹ ಪ್ರದೇಶಗಳನ್ನು ಸರ್ಕಾರದ 
ವಶಕfೆ ಪಡೆದುಕೊಂಡಿದೆ. ಕೆರೆಯಲ್ಲ ಹೂಳು ತುಂಜದೆ. ಕೆರೆಯ ಸಲ್ಪ ಭಾಗ ನೀರಿದೆ. ಕಾವೇರಿ 
ನದಿಯ ನೀರನ್ನು ಈ ಕೆರೆಗೆ ಸಂಗ್ರಹಿಸಲಾಗುತ್ತದೆ. ಪ್ರಸ್ತುತ ಕೆರೆಯು ದುಸ್ಳಿತಿಯಲ್ಲದೆ. 


ಕ್ರಿ.ಶ.13-14ನೇ ಶತಮಾನದ ಗುತ್ತಲು ಗ್ರಾಮದ ಶಾಸನವು ತೃಟತವಾಗಿದ್ದು 
ಚಾಮಯಕೆರೆ ಚಿಕ್ಷತೂಬನ ಸಲಗ 6 ಬಾಗಡಿಯ ಬದ್ಗೆ ಭೂಮಿ ದಾನ ನೀಡಿದ ಬದ್ದೆ 
ಉಲ್ಪೇಖವಿದೆ.”“ ಕ್ರ.ಶ.13-14ನೇ ಶತಮಾನದ ಗುತ್ತಲು ಗ್ರಾಮದ ಶಾಸನವು ಚಮಯ ಕೆರೆಯ 
ಚಿಕ್ಕ ತೂಬನ ಉಲ್ಲೇಖವನ್ನು ತಿಆಸುತ್ತದೆ.”” 


167 


ಕ್ರಿ.ಶ.13-14ನೇ ಶತಮಾನದ ಕಲ್ಲುಣಿ ಗ್ರಾಮದ ಈ ಶಾಸನವು ಹೊಯ್ದಳರ 
ವಿಷ್ಣುವರ್ಧನನ ಕಾಲದ ಶಾಸನವಾಗಿದ್ದು ಶಾಸನದಲ್ಲ ತ್ರಿಭುವನಮಲ್ಲ, ಶ್ರೀ ತಲಕಾಡುಗೊಂಡ 
ವಿಷ್ಣುವರ್ಧನ ವೀರಬಲ್ಲಾಕ ದೇವನು ಆಳ್ವಕೆ ಮಾಡುವಾಗ ಬಡಗೆರೆನಾಡ ಹಿರಿಯಗೌಡರು 
ಕಲ್ಲುಣಿಯಲ್ಲ ನಾಗೇಶ್ವರ ದೇವಾಲಯ ನಿರ್ಮಿಸಿ ಈ ದೇವಾಲಯಕ್ಕೆ ನಕೆರೆರಯನ್ನು ಕಣ್ಪಸಿ 
2೦ ಗದ್ಯಾಣ, ೭2೦ ಹೊನ್ನುಗಳನ್ನು ದಾನಕೊಟ್ಟ ಉಲ್ಲೇಖವಿದೆ , ಹಾಗೆಯೇ ಕೆರೆಯ ತೆಂಕಣದ 
ಕೋಡಿಗೆ ಸೇರಿದ ಗದ್ದೆಯನ್ನು ದೇವಾಲಯಕ್ಕೆ ದಾನವಾಗಿ ಬಟ್ಟುಕೊಟ್ಟ ಉಲ್ಲೇಖವಿದೆ. ಶಾಸನವು 
ಒಟ್ಟು 24 ಸಾಲುಗಳನ್ನು ಹೊಂದಿದೆ, ೭2೭ನೇ ಸಾಲು ಅಸಿ ಹೋಗಿರುವುದು ಕಂಡುಬರುತ್ತದೆ. 
ಹಾಗೂ ಕ್ರಿ.ಶ. ಸುಮಾರು 13-14ನೇ ಶತಮಾನಕ್ಕೆ ಸೇರಿದ ಶಾಸನವಾಗಿದೆ.” 


ಕ್ರಿ.ಪ.14೦6ರ ಮಾರೇಹಳ್ವ ಶಾಸನವು ವಿಜಯನಗರ ಅರಸರ ಎರಡನೇ ಬುಕ್ಕನ ಕಾಲಕ್ಕೆ 
ಸೇರಿದ್ದಾಗಿದೆ. ಶಾಸನದಲ್ಲ ಮಾರೇಹಳ್ಳಯಲ್ಲರುವ ಶ್ರೀಲಕ್ಷಿನರಸಿಂಹಸ್ತಾಮಿ ದೇವಾಲಯದ 
ಗೋಪುರ ದ್ದಾರದ ಒಳಬಾಗಿಲ ಎಡಗಡೆ ಪಶ್ಲಿಮಾಭಿಮುಬ ಹೊರಭತ್ತಿಯ ಮೇಲೆ ಈ 
ಶಾಸನವನ್ನು ಕೆತ್ತಲಾಗಿದೆ. ಇಮ್ಮಡಿ ಬುಕ್ಕನ ಈ ಶಾಸನವು ಅರಮನೆಯ ಮಹಾಪ್ರಧಾನ ಮತ್ತು 
ಮಲ್ಲರಸರು ಚೋಳೆಂದ್ರ ಚರ್ತುವೇದಿಮಂಗಳದ ಗ್ರಾಮದ ಲಕ್ಷ್ಮಿನರಸಿಂಹ ದೇವಾಲಯಕ್ಕೆ 
ಚಿನ್ನದ ಕಳಸವನ್ನು ಮಾಡಿಸಿಕೊಟ್ಟದ್ದನ್ನು ತಿಆಸುತ್ತದೆ. ಊರಿಗೆ ಹೆಸರು ಮುದಜಾತಿಗೆ ಸೇರಿದ 
ಗ್ರಾಮ ಎಂದಿರುವುದು ಕುತೂಹಲವಾದ ವಿಷಯವಾಗಿದೆ. ಶಾಸನವು ಎಂಟು ಸಾಲುಗಳನ್ನು 
ಹೊಂದಿದ್ದು ಕೊನೆಯಸಾಲು ಸ್ವಲ್ಪ ಅಸ್ಪಷ್ಟವಾಗಿರುವುದು ಕಂಡುಬರುತ್ತದೆ. ಶಾಸನವು ಕ್ರಿ.ಶ. 


1406ರ ಕಾಲಕ್ಷೆ ಸೇರಿದ ದಾನ ಶಾಸನವಾಗಿದೆ.“ 


ಕ್ರಿ.ಪ.1426ರ ಮಾಚಲಫಟ್ಟ ಗ್ರಾಮದ ಶಾಸನವು ವಿಜಯನಗರ ಕಾಲದ ಅಳ್ವಕೆ ಕಾಲಕ್ಕೆ 

ಸೇರಿದ್ದಾಗಿದ್ದು ಈ ಶಾಸನದಲ್ಲ ಮಾಚನಕಲ್ಲೆಯ ಸ್ಥಾನಪತಿ ಚಿಕ್ಕಮಲ್ಲಯ್ಯ ನಾಯಕನ ಮಗ 

ಕೇತೆಮಾದಯ್ಯ ನಾಯಕನು ರಾಜಗುರುವಾಗಿದ್ದ ಸರ್ವಜ ವಿಷ್ಣುಭಟ್ಟಯ್ಯನ ಮಗ ಚಕವರ್ತಿ 
Nn 3 Ru 

ಭಟ್ಟೋಪಾದ್ಯಾಯನಿಗೆ ಮನೆ ಹಾಗೂ ಜಮೀನನ್ನು ದತ್ತಿ ನೀಡಿದ ವಿಷಯವನ್ನು ತಿಆಸುತ್ತದೆ.”” 


ಕ್ರಿ.ಪ.1432೭ರ ಮೇಲುಕೋಟಿಯ ಶಾಸನವು ವಿಜಯನಗರ ಕಾಲದ 8ನೇ 
ದೇವರಾಯನ ಅಆಳ್ವಕೆ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ಮೇಲುಕೋಟಿಯ ಸಂಪತ್ತಾಕಾರ 
ನಾರಾಯಣ ದೇವರಿಗೆ ವಸಂತೋತ್ಸವ ಕುರುನಾಡಿನ ಮಧ್ಯಾಹ್ನದ ಅವರ್ನ ಸಮಾದಿಯಲ್ಲ 
ನಿವೇಧನೆ, ನಂದಾದೀವಿಗೆ ವನಮಾಲೆಗಾಗಿ ಭೂಮಿದಾನವನ್ನು ನೀಡಿ ಜೊತೆಗೆ ಅಮೃತಪಡಿಗೆ 
5೦5 ಹಣ ಹಾಗೂ ಹೊಸಹಳ್ವ ಗ್ರಾಮದ ಹಿರೇಕೆರೆಗೆ 6 ಬೆದ್ದಲು ಗದ್ದೆಯನ್ನು ದಾನ ನೀಡಿದ 


ಉಲ್ಪೇಬವಿದೆ.”' 


168 


ಕ್ರಿ.ಶ.1440೦ರ ಶಾಸನವು ಕಿರಗಸೂರು ಗ್ರಾಮದ ಶಾಸನವು ವಿಜಯನಗರ ಅರಸರ 
ಎರಡನೇ ದೇವರಾಯನ ಅಆಳ್ವಕೆಯ ಕಾಲಕ್ಷೆ ಸೇರಿದ್ದಾಗಿದೆ. ಈ ಶಾಸನದಲ್ಲ ಗಜಾರಣ್ಯ 
ಕ್ಷೇತ್ರವಾದ ತಲಕಾಡಿನ ವೈದ್ಯನಾಥ ದೇವರ ಪೂಜೆ, ನೈವೇದ್ಯಗಳಗಾಗಿ ಪೂರ್ವದಲ್ಲ ಬಡಲಾದ 
ದತ್ತಿಯು ಸಾಲುತ್ತಿರಅಲ್ಲವಾದ ಕಾರಣ ಮಹಾಪ್ರಧಾನ ಲಕ್ಕಣ್ಣ ದಣ್ಣಾಯಕನು ಕಳುಹಿಸಿದ 
ರಾಯಸದ(ಲೆಕ್ಸ) ಮೇರೆಗೆ ಪಟ್ಟಣದ ರಾಯಣ್ಣ ಒಡೆಯನು ತಲಕಾಡ ಪೆರುಮಾಳ್‌ ದೇವನಿಗೆ 
ಕರಗಸೂರು ಗ್ರಾಮದಿಂದ ಅರಮನೆಗೆ ಅಂದರೆ ರಾಜನಿಗೆ ತೆರೆಬೇಕಾಗಿದ್ದ ಬೆಳಕವಾಡಿಯ 
ಠಾಣಿಯಕ್ಕೆ ಸಲ್ಲಬೇಕಾಗಿದ್ದ ಹಲವು ಸೂಚಿತ ತೆರಿಗೆಗಳಂದ ಬರುವ ಆದಾಯವನ್ನು ವೈದ್ಯನಾಥ 
ದೇವರ ದೇವಾಲಯಕ್ಕೆ ಕೊಡುವಂತೆ ನಿರೂಪವನ್ನು ಕಳುಹಿಸಿದನೆಂದು ಹೇಳದೆ. 
ರಾಜಧಾನಿಯಿಂದ ಹೊರಟ ಆಜ್ಞೆಯು. ಪೆರುಮಾಳ ದೇವನಿಗೆ ಅವನ ಮೇಲಾಧಿಕಾರಿಯ 
ಮೂಲಕ ಬಂದಿತೆಂಬುದನ್ನು ಮತ್ತು ಬೆಕಕವಾಡಿತ ಠಾಣಿಯದಂತೆ ಅಲ್ಲಲ್ಲ ಸೈನಿಕ 
ಠಾಣಿಗಳದ್ದು, ಅಲ್ಲ ರಾಜನಿಗೆ ತೆರಬೇಕಅಗಿದ್ದ ತೆರಿಗೆಗಳನ್ನು ರಾಜಬೊಕ್ಕಸಕ್ಕೆ ಕಟ್ಟಬೇಕಾಗಿತ್ತು 


ಎಂಬುದನ್ನು ಈ ಶಾಸನವು ಉಲ್ಲೇಖಸುತ್ತದೆ.”” 


ಕ್ರಿ.ಶ.1453ರ ಶಾಸನವು ನಾಗಮಂಗಲ ತಾಲೂಕಿನ ಶಿವನಹಳ್ಳ ಗ್ರಾಮದ ವಾಯುವ್ಯಕ್ಕೆ 
ಬಂಡೆಯ ಮೇಲದೆ. ಈ ಶಾಸನದ ಪ್ರಕಾರ ಕೆರೆ ಕದರೆಯ ನಾಯಕನ ಹೆಸರಿನಲ್ಪ ಕೆರೆಯಲ್ಲ 
ನಡೆದ ಉತ್ಸನನದ ಬಣ್ಣೆ ಶಾಸನದಲ್ಲ ಮಾಹಿತಿ ಲಭ್ಯವಾಗಿದೆ.” 


ಕ್ರಿ.ಪ.1453ರ ಮಾಚಲುಗಟ್ಟದ ಗ್ರಾಮದ ಶಾಸನವು ವಿಜಯನಗರ ಕಾಲಕ್ಕೆ ಸೇರಿದ್ದು 
ಸರ್ವಜ್ಞ ವಿಷ್ಣುಬಟ್ಟನ ಪುತ್ತ ಶ್ರೀ ಮದ್ರಾಜಗುರು ಚಕ್ರವರ್ತಿ ಭಲ್ದಾಪೋಧ್ಯಾಯರಿಗೆ ಚಕ್ಕ 
ಮಲ್ಲನಾಯಕನ ಮಗ ಕೇತಮಾದಯ ನಾಯಕನ ಮನೆ. ಭೂಮಿ, ತೋಟಗಳನ್ನು ದಾನ 
ನೀಡಿದ ವಿಷಯ ಮತ್ತು ತನ್ನ ಮಗನಾದ ಚಿಕ್ಷ ಮಲ್ಲಪ್ಪನಿಗೆ ಉಪದೇಶ ಮಾಡಿದ್ದಕ್ಲಾಗಿ ಕೇತ 
ಮಾದಯ್ಯ ನಾಯಕನಿಗೆ ಗುರುದಕ್ಷಿಣಿಯಾಗಿ ನೀಡಿದ್ದು ಜೊತೆಗೆ ಆಚೆಯ ಕೆರೆ ಮತ್ತು ಹಿರಿಯ 
ಕೆರೆ ಕೆಳಗೆ ಬೆದ್ದಲು 5೦೦೮ನ್ನು ದಾನವಾಗಿ ಕೊಟ್ಟ ವಿಷಯದ ಉಲ್ಲೇಬವಿದೆ.”“ 


ಕ್ರ.ಪ.1456ರ ಶಾಸನವು ಮಂಡ್ಯ ತಾಲೂಕು ಕಿರಗುಂದೂರಿನಲ್ಪದೆ. ಈ ಶಾಸನವು 
ಕಿರಗುಂದೂರಿನಲ್ಪ್ಲರುವ ಕೆರೆಯನ್ನು ಕೋಚನ ಮಗ ಕಾಳೋಜ ನಿರ್ಮಿಸಿದನೆಂದು 


ol 


fr 


ಪಸ್ತಾಪಿಸುತ್ತಾ. ಕಿರುಗುಂದೂರು ಗೌಡರು ಕಟ್ಟೆ ನಿರ್ಮಾಣಕ್ಷಾಗಿ ಪಡೆದ ದಾನದ ವಿಷಯವನ್ನು 


ಸಹ ಈ ಶಾಸನದಲ್ಲ ಉಲ್ಲೇಖಸಲಾಗಿದೆ.”್‌ 


169 


ಕರಗುಂದೂರಿನ ಕ್ರಿ.ಶ.1456ರ ಶಾಸನದ ಠ ಗ್ರಾಮದ "ಗುಳಯನ ಮಗ ಲಕ್ಕಯ್ಯ 
ಈತನ ಮಗ ಮಂಚಯ್ಯ ಈತನ ಮಗ ಅಆದಿಮಂಡಳ ಕಾಜನ ಮಗ ಕೊಲೋಜನು" 
ಕೆರೆಯೊಂದನ್ನು ನಿರ್ಮಿಸಿದ್ದಾನೆ. ಠತನು ಕೆರೆಯೊಂದನ್ನು ಕಟ್ಟದ್ದಕ್ಕೆ ಊರಿನ ಗೌಡರು ಆತನಿಗೆ 
ಭೂಮಿಯನ್ನು ದಾನವಾಗಿ ನೀಡಿದ ಉಲ್ಲೇಖವಿದೆ.” 


ಕ್ರಿ.ಪ.1458ರ ಮೇಲುಕೋಟೆಯ ಶಾಸನದಲ ಶಾಸನವು ಇಮ್ಮಡಿ 
ಪೌಢದೇವರಾಯನಾದ ಮಲ್ಲಕಾರ್ಜುನನ ಆಳ್ವಕೆ ಕಾಲದಲಿ ತಿಮ್ಮಣ್ಣದಂಡನಾಯಕನ ಪತ್ನಿ 
ರಂಗಾಂಭಕೆ ರಂಗಮಠವನ್ನು ಕಟ್ಟಿಸಿ ಅದರಲ್ಲ 24 ಜನ ವೈಷ್ಣವರಿಗೆ ಅನ್ನದಾನ ಮಾಡಿಸಿದನು. 
ಹಾಗೂ ಆಕೆಯ ಪತಿ ಅರಸನನ್ನು ಪ್ರಾರ್ಥಿಸಿದ ಫಲವಾಗಿ ಅರಸನು ತಿಮ್ಮಣ್ಣದಂಡನಾಯಕನಿಗೆ 
ಕುರುವಂಕನಾಡ ವೆಂಠಯ್ಯದ ಮೇಲುಕೋಟಿ ಗ್ರಾಮಕ್ಕೆ ಸೇರಿದ ಬಾಲಯ್ಯನಹಳ್ಳ. ಬೆಲವದ 
ಹಳ್ಳಿಯನ್ನು ದಾನ ನೀಡಿದ ಬಣ್ಣೆ ಹಾಗೂ ಮೇಲುಕೋಟೆ ಚೆಲ್ಲಪಿಳ್ಳೆರಾಯ ದೇವರಿಗೆ ದಾನವಾಗಿ 
ನೀಡಲಾದ ಭೂಮಿಯನ್ನು ಹೊರತುಪಡಿಸಿ ಈ ಗ್ರಾಮಕ್ಷೆ ಇತರ ಭೂಮಿಗಳನ್ನು ದಾನಮಾಡಿ 
ಇವುಗಳಂದ ಬಂದಂತಹ 80೦ ವರಾಹಗಳ ಆದಾಯ ಸಾಲದೆ ಹೋದ ಕಾರಣ 4೦ 
ವರಾಹಗಳ ಉತ್ತನ್ನವಿರುವ ಮತ್ತಷ್ಟು ಭೂಮಿಯನ್ನು ದಂಡನಾಯಕನ 4೦೦ ವರಾಹಗಳಸ್ನಿಕ್ಷಿ 
ಕೊಟ್ಟ ಎಲ್ಲಾ ಭೂಮಿಗಳನ್ನು ಮೇಲುಕೋಟಿ ದೇವಾಲಯದ ಸೇನಭೋಗ ರಾಮಾನುಜಜಯ 
ವಶಕ್ತೆ ನೀಡಿ ಆ ಮಠದಲ್ಲ ಅನ್ನದಾನ ಮಾಡುವ ಜವಬ್ದಾರಿವಹಿಸಿ ರಂಗಸಮುದ್ದದ ಕೆರೆಯ 
ಕೆಳಗೆ ಶ್ರೀಚೆಲ್ಲಪಿಳ್ಲರಾಯನ ಬಂಡಾಯಕ್ಷೆ ಕೆಲವು ಗದ್ದೆಯನ್ನು ಧಾರಾಪೂರ್ವಕವಾಗಿ ದಾನ 


[ae ಅ ರ್ಶ 


ನೀಡಿದ ಉಲ್ಲೇಬವಿದೆ.”” 


ಕ್ರಿ.ಪ.146೦ರ ಶಾಸನವು ನಾಗಮಂಗಲ ತಾಲೂಕಿನ ಸುಬ್ಬರಾಯನ ಕೊಫಪ್ಪಅನ 
ಸಿದ್ದೇಶ್ವರ ದೇವಾಲಯದ ನವರಂಗದ ವಾಯುವ್ಯ ಕಂಬದ ಪೂರ್ವಾಭಿಮುಬವಾಗಿದೆ. 
ಶಾಸನದಲ್ಲ ಬೆಳಗುಳದಲ್ಲನ ಬೊಮ್ಮೆನಹಳ್ಳಯ ಮಲ್ಲಗೌಡನ ಮಗನಾದ ಚೌಡಪ್ಪನು ಸಿದ್ದನಾಥ 
ದೇವನ ಕೆರೆಯ ಕೆಳಗಿನ 10 ಕೊಳಗ ಭೂಮಿಯನ್ನು ತನ್ನ ಹೆಸರಿಗೆ ದಾಬಅಸಿಕೊಂಡಿರುವ 


ಬಣ್ಣೆ ಶಾಸನದಲ್ಲ ಉಲ್ಲೇಖವಾಗಿದೆ." 


ಶಿವನಹಳ್ಳ ಗ್ರಾಮದಿಂದ 1 ಕಿ.ಮೀ. ದೂರದಲ್ಲ ಈ ಕೆರೆಯುದೆ(ಚಿ.ಸಂ.21. ಈ 
ಕೆರೆಯು ಬಂಡೆಗಲ್ಲುಗಳ ನಡುವೆ ಇದೆ. ಈ ಕೆರೆಗೆ ಅಣಿಯನ್ನು ಕಟ್ಟಲಾಗಿದ್ದು ಕೆರೆ ತುಂಬದ 
ನಂತರ ಬಯಲಗೆ ನೀರು ಹರಿದು ಹೋಗುತ್ತದೆ. ಕೆರೆಯು ತುಂಬಾ ನಿರ್ಮಲವಾಗಿದ್ದು 
ಸುಸ್ಲಿತಿುಂದ ಕೂಡಿದ್ದು ನೀರು ಸಹ ಶುದ್ಧವಾಗಿದೆ. ಈ ನೀರನ್ನು ಗ್ರಾಮಸ್ಥರು ಕುಡಿಯಲು 
ಮತ್ತು ದಿನನಿತ್ಯದ ಕಾರ್ಯಗಳಗೆ ಸಹ ಸಧ್ಧಕಕೆ ಮಾಡಿಕೊಳ್ಳುತ್ತಿದ್ದಾರೆ.”” 


170 


ಕ್ರಿ.ಪ.1465ರ ಮಳವಳ್ಳ ಶಾಸನವು ವಿಜಯನಗರ ಅರಸರ ಎರಡನೇ ದೇವರಾಯನ 
ಆಳಜ್ವಕೆಯ ಕಾಲಕ್ಕೆ ಸೇರಿದ್ದಾಗಿದ್ದು. ಶಾಸನದಲ್ಲ ಮಹಾಜನರು ಮತ್ತು ಹೆಸರು ಸ್ಪಷ್ಟವಾಗಿಲ್ಲದ 
ಗೌಡನೊಬ್ಬನು ಸೇರಿ ಅರ್ಕನಾಥ ದೇವಾಲಯವನ್ನು ಗರ್ಭಗೃಹ. ಸುಖನಾಸಿ, ಮಂಟಪ. ಶಿಖರ 
ಮತ್ತು ಚಾವಣಿ ಸಹಿತ ಕಿತ್ತು ಜೀರ್ಣೋದ್ದಾರ ಮಾಡಿಸಿದಂತೆ ತಿಆಸಿದೆ. ಈತನು ದೇವರಾಯ 
ಅಥವಾ ಪೌಢ ದೇವರಾಯನೆಂದು ಕರೆಯಲ್ಲಡುತ್ತದ್ದ ಮಲ್ತ್ಪಕಾರ್ಜುನನೆಂಬುದು ಸ್ಪಷ್ಟವಾಗಿದೆ. 
ಕಾಲವನ್ನು ತಿಳಸದಿರುವ ನಾಗಮಂಗಲ ಶಾಸನ 58 ರಲ್ಲ ದೇವರಾಯನ ಹೆಸರಿದೆ. ಈತನು 
ಇಲ್ಲದ್ದ ಕೆರೆಯೊಂದನ್ನು ಸರಿಪಡಿಸಿದುದು ಮತ್ತು ಆ ಕೆರೆಗೆ ವರದರಾಜ ಸಮುದ ಎಂಬ ಹೆಸರು 


ನೀಡಿದ್ದು ಉಲ್ಲೇಖವಾಗಿದೆ.” 


ಕ್ರ.ಪ.1467ರ ಪಾಂಡವಪುರ ತಾಲೂಕಿನ ಸೀತಾಪುರ ಗ್ರಾಮದ ಶಾಸನವು ಸೀತಾಪುರ 
ಗ್ರಾಮದ ಆಗ್ಗೇಯದಲ್ಲ ಹೊಲವೊಂದರಲ್ಲರುವ ತಾಮ್ರ ಶಾಸನವಾಗಿದೆ. ಇದು ವಿಜಯನಗರ 
ಕಾಲಕ್ಷೆ ಸಂಬಂಧಿಸಿದ್ದು ನಾಗಮಂಗಲದ ಸಿಂಗಣ್ಣವೊಡೆಯರ ಮಗ "ದೇವರಾಜ'ನು ಕಾವೇರಿ 
ನದಿಗೆ ಹೊಸದಾಗಿ ಒಂದು ಕಾಲುವೆಯನ್ನು ಕಟ್ಟಸಿದನೆ೦ದು (ಚಿ.ಸ೦.೭2೦2) ಹಾಗೂ ಇದನ್ನು 
'ಹರವು' ಗ್ರಾಮದವರೆಗೂ ತನ್ನ ಪ್ಪಂತ ವೆಚ್ಚದಿಂದಲೇ ಕಟ್ಟಸಿದನೆಂದು ಶಾಸನದಲ್ಲ 
ಉಲ್ಲೇಖಸಲಾಗಿದೆ.”' ಪ್ರಸ್ತುತ ಕಾಲುವೆಯು ಇದ್ದು ಬಯಲು ಪ್ರದೇಶಗಳಗೆ ಸೀರಾವರಿ 


ಸೌಲಭ್ಯವನ್ನು ಒದಗಿಸುತ್ತಿದೆ. 


ಕ್ರ.ಪ.146೨ರ ಶಾಸನವು ಪಾಂಡವಪುರ ತಾಲೂಕಿನ ಮೇಲುಕೋಟಿ ಗ್ರಾಮದ 
ನಮ್ಮಾಳ್ಪಾರ್‌ ದೇವಾಲಯದ ರಂಗಮಂಟಪದ ಉತ್ತರದ ಕಡೆ ಹಾಕಿರುವ ಶಾಸನವಾಗಿದೆ. 
ಇದು ವಿಜಯನಗರ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ಶಾಸವು ವಿರೂಪಾಕ್ಷನ ಕಾಲಕೆ 
ಸೇರಿದ್ದಾಗಿದ್ದು. ಇದರಲ್ಲ ಸಣಜಮುಕುಆಳಯನಾಡನ್ನು ಸೇರಿದಂತೆ ಕುಳಯ ಕೆರೆ ಗ್ರಾಮದ 
ಸುತ್ತಮುತ್ತಅನ ಪ್ರದೇಶಗಳನ್ನು ಕೃಷಿ ಭೂಮಿಗಳನ್ನು ಕೆರೆಗಳನ್ನು(ಚಿ.ಸಂ.23). 
ಕಾಲುವೆಗಳನ್ನು ಒಳಗೊಂಡಂತೆ ಮೇಲುಕೋಟಿಯ ನಾಚಯಾರಮ್ಮನಿಗೆ ದಾನವಾಗಿ 


ನೀಡಿರುವುದಾಗಿ ಶಾಸನದಲ್ಲ ದಾಖಅಸಲಾಗಿದೆ.'”* 


ಕ್ರ.ಪ.146೨ರ ಮೇಲುಕೋಟಿಯ ಶಾಸನವು ತಿಅಸುವಂತೆ ವಿಜಯನಗರದ ಅರಸನಾದ 
ವಿರೂಪಾಕ್ಷನು ಸಣಜಮುಕುಆಯ ನಾಡನ್ನು ತಿರುನಾರಾಯಣಾಪುರದ ನಾಚಿಯಾರಮ್ಮನಿಗೆ 
ದಾನವಾಗಿ ನೀಡಿದ್ದು, ಈಕೆ ಆ ಊರಿನ ನಾರಾಯಣದೇವರ. ಲಕ್ಷ್ಮಿದೇವಿಯ ಹಾಗೂ 
ಶಠಗೋಪಮುನಿಯ ಕೈಂಕರ್ಯ ದುರಂಧರೆ, ಈಕೆಯು ಮಹಾಪ್ರಧಾನ ತಿಮ್ಮಣ್ಣದಣ್ಣಾಯಕನ 
ಹಾಗೂ ದೇವಾಲಯದ ದೇವಾಲಯದ ಐವತ್ತಿಬ್ಲರ ಅಪೇಕ್ಷೇಯಂತೆ ಆ ನಾಡಿಗೆ ಸೇರಿದ 


171 


ಕುಆಯಕೆರೆ ಗ್ರಾಮದ ಕಾಲುವಳಯಾದ ನಳನಹಳ್ಟಯಲ್ಲನ ಗೃಹ ಹಾಗೂ ನಿವೇಶನಗಳನ್ನು 
ಪರಾಂಕುಶಸಮುದ್ರದ ಕೆಳಗಣ ಭೂಮಿಗೆ ಕಡಬದಕೆರೆಯ ನೀರನ್ನು ಭೂಮಿಗೆ 
ಉಪಯೋಗಿಸಲಾಗತ್ತಿದ್ದನು ಈ ಶಾಸನವು ದಾಖಲಸಿದೆ.”್‌ 


ಕ್ರಿ.ಶ.1471 ಮೇಲುಕೋಟಿಯ ವಿಜಯನಗರ ಕಾಲದ 1ನೇ ಬುಕ್ಕರಾಯನ ಶಾಸನವು 
ಮೈೈಯುಲನ ಹಳ್ಳಯ ಕೆರೆಯ ಕೆಳಗಡೆ ಕುಂಭಾರರ ಕಟ್ಟೆಯ ಕಾಡಿನ ಭೂಮಿ 
ತಿರುನಾರಾಯಣಪುರದ ನಾರಾಯಣ ದೇವರಿಗೆ ಸೇರಿದ್ದು ಆ ದೇವಸ್ಥಾನ ಶ್ರೀವೈಷ್ಟವರು 
ಭೂಮಿಯನ್ನು ಉಳುತ್ತಿದ್ದವರಿಗೆ ಬಟ್ಟುಕೊಟ್ಟ ದೇವಸ್ಥಾನದಲ್ಲ ನಡೆಯುವ ಪೂಜೆ 
ಪುರಸ್ಥಾರಗಳಗೊಸ್ಸರ 2 ಬಂಡುಗ ಗದ್ದೆಗೆ ೭24 ಗದ್ಯಾಣಗಳನ್ನು ಕಾಣಿಕೆಯಾಗಿ 
ಸಲ್ಲಸಬೇಕೆಂದು ಗದ್ದೆಯನ್ನು ನಮ್ಮಾಳ್ವರಿಗೆ ಕೊಟ್ಟರೆಂದು ಈ ಹಣವನ್ನು ದೇವಸ್ಥಾನದಲ್ಲನ 
ನಮ್ಯಾಳ್ಟರ ಪೂಜೆಗೆ ಮಾತ್ರ ವಿನಿಯೋಗಿಸಬೇಕೆಂಬ ಮಾಹಿತಿಯನ್ನು ತಿಆಸುತ್ತದೆ.”“ 


ಕ್ರ.ಪ.1472ರ ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಶಾಸನವು 
ಲಕ್ಷೀನಾರಾಯಣ ದೇವಾಲಯದ ಮಹಾದ್ದಾರದ ಎಡಗಡೆ ಗೋಡೆಯ ಮೇಲೆ ಇರುವ 
ಶಾಸನವಾಗಿದೆ. ಶಾಸನದಲ್ಲ ಚಿಕ್ಕ ಆಲಪ್ಪ ನಾಯಕನೆಂಬುವವನು 2೭೦೦ ಅಡಿಕೆ ಮರಗಳನ್ನು 
ಹೊಂದಿದ್ದು ಈತನು ಲಕ್ಕಣ್ಣ ನಾಯಕನ ಮಗನಾಗಿದ್ದು ಈತನು ಗೋಪಿನಾಥನ ಸೇವೆಗಾಗಿ 
ದತ್ತಿಯನ್ನು ಕೊಟ್ಟನು. ಇವನು ಕೊಟ್ಟಂತಹ ದತ್ತಿಯ ತೋಟವನ್ನು ದೇವಲಾಪುರದ ದೊಡ್ಡ 
ಕೆರೆಯ ಕೆಳಗಡೆ ನಿರ್ಮಿಸಲಾಗಿದೆ. ಹಾಗಾಗಿ ದೇವಲಾಪುರ ಕೆರೆಯ ಬಗ್ಗೆ ಶಾಸನದಲ್ಲ 
ಉಲ್ಪೇಖವಾಗಿದೆ.”್‌ (ಚಿ.ಸಂ.೭4) ಪ್ರಸ್ತುತ ಕೆರೆಯು ಸುಫ್ಲಿತಿಯು೦ದ ಕೂಡಿದ್ದು ಕೆರೆಯಲ್ಲ 
ಹೇಮಾವತಿ ನೀರನ್ನು ಸಂಗ್ರಹಿಸಲಾಗುತ್ತದೆ. ಕೆರೆಯಲ್ಲ ಸಂಗ್ರಹವಾದ ನೀರನ್ನು ಇಲ್ಲನ 
ಗ್ರಾಮಸ್ಥರು ಅಡಿಕೆ ತೋಟಗಳಗೆ, ತೆಂಗಿನ ತೋಟಗಳಗೆ ಮತ್ತು ವ್ಯವಸಾಯಕ್ಕೆ, ದಿನನಿತ್ಯದ 
ಬಳಕೆಗೆ ಬಳಸಿಕೊಳ್ಳುತ್ತಾರೆ. ಕೆರೆಯು ಎರಡು ತೂಬುಗಳನ್ನು ಒಳಗೊಂಡಿದೆ. ಒಂದು 
ಅಣಿಯನ್ನು ಹೊಂದಿದೆ. 


ಕ್ರಿ.ಶ.1472 ದೇವಲಾಪುರ ಗ್ರಾಮಕ್ಕೆ ಸೇರಿದ ಈ ಶಾಸನವು ಯಾರ ಕಾಲಧ್ದೆಂಬುದು 
ತಿಆದು ಬರುವುದಿಲ್ಲ. ಈ ಶಾಸನದ ಪ್ರಕಾರ ಅಮ್ಯೃತೂರಿನ ಸುಂಕದ ಅಧಿಕಾರಿಯಾದ 
ಮುರುಡಾನಸೆಟ್ಟಯು ದೇವಲಾಪುರದ ಮಧಥ್ಗಗಳ ಮೇಲಅನ ಸುಂಕವನ್ನು ಲಕ್ಷೀಕಾಂತದೇವರಿಗೆ 


ಅರ್ಪಿಸಿ, ದೇವರ ವಸ್ತಗಳಗೆ ವಿನಿಯೋಗಿಸಬೇಕಾಗಿ ಸಲಹೆ ನೀಡಿದ್ದಾನೆ.” 


172 


ಕ್ರಿ.ಶ.15ನೇ ಶತಮಾನದಲ್ಲನ ಈ ಶಾಸನವು ಕೆಳಗೆರೆ ಗ್ರಾಮಕ್ಕೆ ಸೇರಿದ್ದು ಈ 
ಶಾಸನದಲ್ಲ ವರದೇಯ ನಾಯಕನು ಕೆಕಗೆರೆಯಲ್ಲ ಮಲ್ಲಕಾರ್ಜುನ ದೇವಾಲಯವನ್ನು 
ಗರ್ಭಗುಡಿ, ಸುಖನಾಸಿ, ರಂಗಮಂಟಪ ಇತ್ಯಾದಿಗಳನ್ನು ನಿರ್ಮಿಸಿ ಶೂದ್ರವಾಡವಾಗಿದ್ದ ಈ 
ಊರನ್ನು ಅಗ್ರಹಾರವಾಗಿ ಪರಿವರ್ತಿಸುತ್ತಾನೆ ಹಾಗೂ ಒಂದು ಹೊಸಕೆರೆ ನಿರ್ಮಿಸಿದ್ದಲ್ಲದೇ, ಇದ್ದ 
ಕೆರೆಯನ್ನು ಜೀರ್ಣೋದ್ದಾರ ಮಾಡಿಸಿ ಹೊಸಕೆರೆಗೆ "ವರದರಾಜ ಸಮುದ್ರ ಎಂದು 
ಹೆಸರಿಡುತ್ತಾನೆ. ಮತ್ತು ಠೀ ಗ್ರಾಮಕ್ಷೆ 'ವರದರಾಜಪುರ' ಎಂದು ಪುನರ್‌ ನಾಮಕರಣ 
ಮಾಡುತ್ತಾನೆ.”” 


ಕ್ರಿ.ಪ.15೦7ರ ಬಸರಾಳು ಗ್ರಾಮದ ಶಾಸನದಲ್ಲ ಕಅಯಭ್ಯೆರಸನ ನಾಯಕನ ಮಗ 
ಮಲ್ತ್ಪಕಾರ್ಜನ ದೇವರಿಗೆ ಯಾಕಲ್ಲೆಯ ಕೆರೆಯ ನಿರ್ವಹಣೆಗಾಗಿ ಭೂಮಿಯನ್ನು 1 ಪಲಗ 
ಗದ್ದೆಯನ್ನು ದಾನವಾಗಿ ನೀಡಿರುವುದನ್ನು ದಾಬಲಸಿದೆ.” 


ಕ್ರಿ.ಶ.1516ರ ಮಂಡ್ಯದಲ್ಲ ದೊರೆತ ಶಾಸನವು ವಿಜಯನಗರ ಕಾಲಕ್ಕೆ ಸೇರಿದ್ದು 
ಕೃಷ್ಣದೇವರಾಯನ ಆಳಜ್ವಕೆಯ ಅವಧಿಯಲ್ಲಿ ಮಂಡ್ಯ ಹಳ್ಳಿಯನ್ನು ದಾನ ನೀಡಿದ ಉಲ್ಲೇಖ 
ಹಾಗೂ ಕೃಷ್ಣರಾಯಪುರವೆಂದು ಪುನರ್‌ ನಾಮಕರಣಗೊಂಡು ಇದರ ಜೊತೆಗೆ 
ಚಿಕ್ಕ್ನಮಾಂಟಯ್ಯ, ಕಲ್ಲಹಳ್ಳ. ಹೊಸಹಳ್ಳ, ತಾಂಡೆಸ್ಟ್‌ ಹಳ್ಳ ಮತ್ತು ಕೊನೆಹಳ್ಳ ಇವೆಲ್ಲವು 
ಶ್ರೀರಂಗಪಟ್ಟಣ ಪ್ರದೇಶದ ಹೊಯ್ದಕ ದೇಶವಾಗಿದ್ದು ತಣ್ಣಗುರು ವರದರಾಜನ ಮಗನಾದ 
ಗೋವಿಂದರಾಜ ಒಟ್ಟಗೆ ಸೇರಿ ವೆಂಕಟೀಶ್ರರ ದೇವರಿಗೆ ಹೂವಿನ ಗುಚ್ಛವನ್ನು ದಾನ ನೀಡಿ 
ಹಾಗೂ ಸಾತನೂರ ಪಡುವಿನ ಹೊಸಕಟ್ಟೆಯ ಒಳಗೆರೆಯ ಕರಿಯ ಕಲ್ಲು ಅಲ್ಪಂದ ಪೂವಕಕ್ಕೆ 
ಅದಂಕೆರೆಯ ಜಳಯ ಕಲ್ಲು ಮತ್ತು ಈ ಕೆರೆಯ ಕೆಳಗಣ ಗದ್ದೆಯನ್ನು ದಾನವಾಗಿ ನೀಡಿದ 
ಬಣ್ಣೆ ಕಠ ಶಾಸನದಲ್ತದೆ.”್‌ 


ಕ್ರಿ.ಶಪ.151೨ರ ಮೇಲುಕೋಟಿಯ ವಿಜಯನಗರ ಕಾಲದ ಶ್ರೀಕೃಷ್ಣದೇವರಾಯನ ಅಳ್ವಕೆ 
ಕಾಲದ ಶಾಸವು ತಿಆಸುವಂತೆ ಒಡೆಯರ ತಿಬ್ಲಾಶೆಟ್ಟಯರ ಮಕ್ಷಳು ಲಕ್ಷೀಪತಿಶೆಟ್ಟಯರಿಗೆ 
ಬರೆಸಿಕೊಟ್ಟ ಶಿಲಾಶಾಸನದ ಕ್ರಮವೆನೆಂದರೆ ಚಲ್ಲಪಿಜ್ಣರಾಯರ ಬಂಡಾಯಕ್ಕೆ ಸಲ್ಲುವ 
ತಿರುವಿಡಿಯಾಟರ ಪುರದ ಗ್ರಾಮದ ಹೊಸಕೆರೆಯನ್ನು ಕಟ್ಟಸಿ ತೂಬನ್ನು ನಿಲ್ಲಸಿ ಕೊಡಿಯನ್ನು 
ತೆಗೆಸಿ ಆ ಕೆರೆಯನ್ನು ಜೀರ್ಣೋದ್ದಾರ ಮಾಡಿಸಿ ಕಟ್ಟದವಿಗೆ ಗದ್ಯಾಣ 3೦೦ ದೇವಸ್ಥಾನದ 
ಸೇವೆಗೆ 5೭ರೂ ಹಣವನ್ನು ಜೊತೆಗೆ ಹರಿವಾಣದ ಒಳಗೆ ಸ್ಥಾನಪ್ರಾಪ್ತಿದೆ ಸಲ್ಲುವ 4 ಅರೆಹೊನ್ನು 


ತಿರುಮಾಳಆಗೆಯಲ್ಲ ಒಡೆಯರಾದ ತಿಬ್ಲಾಶೆಟ್ಞಯವರು ದಾನವಾಗಿ ನೀಡಿದ ಉಲ್ಲೇಬವಿದೆ.”” 


173 


ಕ್ರಿ.ಪ.15೭1ರ ಶಾಸನವು ನಾಗಮಂಗಲ ತಾಲೂಕು ದೊಂದೆಮಾದಿಹಳ್ಳ ಗ್ರಾಮದ 
ಪೂರ್ವ ಹೊಲಪೊಂದರಲ್ಪದೆ. ಈ ಶಾಸನದಲ ವಿಠಣ್ಣ ಎಂಬುವವನು ಮಾಯುದೇವಿ 
ಕೆರೆ(ಚಿ.ಸ೦.೭ರ) ನಿರ್ಮಿಸಿದುದಕ್ಷಾಗಿ, ಆ ಕೆರೆಯ ಅಚ್ಚುಕಟ್ಟನ ಭಾಗದಲ್ಲ 4 ಭಾಗದ 
ಭೂಮಿಯನ್ನು ದಾನವಾಗಿ ಸೀಡಿರುವುದನ್ನು ಶಾಸನದಲ್ಲಿ ದಾಖಅಸಲಾಗಿದೆ.''' ಪ್ರಸ್ನುತ ಈ 
ಕೆರೆಯನ್ನು "ಪಾಲಕೆರೆ' ಎನ್ನುವರು ಹಾಗೂ ಇದು ದೊಂದೆಮಾದಿಹಳ್ಳ ಮತ್ತು ಕೋಟಿ ಬೆಟ್ಟಕ್ಕೆ 
ಹೊಂದಿಕೊಂಡಂತೆ  ಕೆರೆಬುದೆ. ಗ್ರಾಮದ ಪಶ್ಲಿಮಕ್ಷೆ ಠೀ ಕೆರೆಯುದೆ. ಕೆರೆಯು 
ವೆಂಕಟರಮಣಸ್ವಾಮಿ ದೇವಾಲಯದ ಬೆಟ್ಟಕ್ಕೆ ಹೊಂದಿಕೊಂಡಂತಿದೆ. ತುಂಬಾ ವಿಶಾಲವಾದ 
ಕೆರೆಯಾಗಿದೆ. ಕೆರೆಯ ದಕ್ಷಿಣ ಮತ್ತು ಪೂರ್ವಕ್ಷೆ ತೆಂಗಿನ ತೋಟಗಳದ್ದು ಕೆರೆಯ ನೀರನ್ನು 
ಕೋಟಿ ಬೆಟ್ಟ ಮತ್ತು ದೊಂದೆ ಮಾದಿಹಳ್ಳಗಳಗೆ ಕುಡಿಯುವ ನೀರಾಗಿ ಸರಬರಾಜಾಗುತ್ತಿದೆ. 
ಕೆರೆಯು ಸುಳ್ಳಿತಿಯಲ್ಲದ್ದು ಶುದ್ಧವಾದ ನೀರಿನಿಂದ ತುಂಬದೆ. ಕೆರೆಯು ಎರಡು ತೂಬುಗಳನ್ನು 
ಒಳಗೊಂಡಿದೆ. ಕೆರೆಯ ಕೆಳಗಣ ಭೂಮಿಗೆ ಬೇಸಾಯಕ್ಕೆ ನೀರನ್ನು ಒದಗಿಸುತ್ತಿದೆ. ಗ್ರಾಮದ 
ಜನರ ದಿನನಿತ್ಯದ ಬಳಕೆಗೂ ಕೆರೆಯ ನೀರು ಪೂರೈಕೆಯಾಗುತ್ತಿವೆ. 


ಕ್ರಿ.ಶ.1534ರ ಮೇಲುಕೋಟಿಯ ಶಾಸನವು ವಿಜಯನಗರ ಕಾಲಕ್ಷೆ ಸೇರಿದ್ದು, 
ಅಚ್ಛಾತರಾಯನ ಕಾಲದಲ್ಲ ಹರಿಗಾಲಹಖ್ಬ್ಜರಾಜನ ಮಗ ಪೆರಿರಾಜನು ಮೇಲುಕೋಟೆ 
ದೇವಸ್ಥಾನಕ್ಕೆ ಸೇರಿದ ಕದಳಗೆರೆ ಗ್ರಾಮದ ಹೊಸಕೆರೆ ಈ ಕೃಷ್ಣದೇವರಾಯ ಒಡೆಯರ ಕೆರೆಗಳು 
ಜೀಲವಾಗಿರಲಾಗಿ 1ರ೦ಗದ್ಯಾಣಗಳ ವೆಚ್ಚದಲ್ಲ ಅವುಗಳ ಜರ್ಣೊದ್ದಾರ ಮಾಡಿಸಿದನು. 
ಆದ್ದರಿಂದ ದೇವಸ್ಥಾನದ ಶ್ರಾವತ್ತಿಬ್ಬ್ಧರ ಇಯ್ಯಗಳು ಆತನ ಹೆಸರಿನಲ್ಲ ದೇವರಿಗೆ ನೈವೆದ್ಯಕ್ಕೆ 
ಏರ್ಪಾಟನ್ನು ಮಾಡಿ ನೈವೇದ್ಯದ ನಾಲ್ಲರಲ್ಲ ಒಂದು ಭಾಗವನ್ನು ಪೆರಿರಾಜ 
ಬೇರೆಯಾರಿಗಾದರೂ ನೀಡುವುದನ್ನು ತಿಆಸಿದನು. ಹಾಗೂ ಒಂದು ವೇಳೆ ಆ ಕೆರೆಗಳ 
ಅನುಭೋಗ ತಪ್ಪಿದರು ಈ ಮಾರ್ಯಾದೆ ತಪ್ಪುವುದಿಲ್ಲ ಎಂದು ಆಶ್ವಾಸನೆ ನೀಡಿದನು. ಎಂಬ 


ವಿಷಯದ ಉಲ್ಲೇಬವಿದೆ.”* 


ಕ್ರ.ಪ.1534ರ ಪಾಂಡವಪುರ ತಾಲೂಕಿನ  ಮೇಲುಕೋಟಿಯ ಶಾಸನವು 
ನಾರಾಯಣಸ್ವಾಮಿ ದೇವಸ್ಥಾನದ ಸ್ಪಳದಲ್ಲ ನಾಲ್ಲನೆಯ ಶಾಸನವಾಗಿದೆ. ಶಾಸನವು 
ವಿಜಯನಗರದ ಅಚ್ಯುತರಾಯನ ಅಳ್ವಕೆ ಕಾಲದಲ್ಲ ಹರಿಗಾಲದ ಹಜ್ಜರಾಜನ ಮಗ 
ಪೆರಿರಾಜನು ಮೇಲುಕೋಟಿಯ ದೇವಸ್ಥಾನಕ್ಕೆ ಸೇರಿಕೊಂಡಂತಿದ್ದ ಕದಳಗೆರೆ 


ಗ್ರಾಮದಲ್ಪದ್ದಂತಹ ಹೊಸಕೆರೆ ಮತ್ತು ಕೃಷ್ಣದೇವರಾಯಕೆರೆ ಎಂಬ ಎರಡು ಕೆರೆಗಳನ್ನು 


174 


ದುರಸ್ಸಿಗೊಆಸಿದ ಹಾಗೂ ದತ್ತಿ ಜ್ಚಿದ್ದ ವಿಚಾರವನ್ನು ಮತ್ತು ಈ ಕೆರೆಯನ್ನು ಕಟ್ಟಲು 15೦ 
ಗದ್ಯಾಣಗಳನ್ನು ವೆಚ್ಚ ಮಾಡಿದನೆಂದು ಈ ಶಾಸನದಲ್ಲ ಉಲ್ಲೇಖಸಲಾಗಿದೆ.'” 


ಕ್ರಿ.ಶ.1545ರ ಹೊನ್ನೇನಹಳ್ಳ ಗ್ರಾಮದ ಶಾಸನವು ವಿಜಯನಗರದ ಸದಾಶಿವನ ಆಳ್ವಕೆಗೆ 


ಸಂಬಂಧಿಸಿದ್ದು ಶಾಸನದಲ್ಲ ಕಾವೇರಿ ನದಿಯ ಉಲ್ಪೇಬವಿದೆ.”“ 


ಕ್ರಿ.ಶ.1558ರ ನಾಗಮಂಗಲ ತಾಲೂಕನ ರಾಮಚಂದಪುರದ ಶಾಸನದಲ್ಲ ರಾಮಚಂದ 
ಹೆಬ್ದಾರುವ ಎಂಬುವವನು ಕೆರೆಯನ್ನು ತೋಡಿಸಿದನೆಂದು ಶಾಸನದಲ್ಲ ಉಲ್ಲೇಖಗೊಂಡಿದೆ.” 
ಇದು ಸಹ ವಿಜಯನಗರ ಆಳಜ್ವಕೆಯ ಕಾಲಕ್ಕೆ ಸಂಬಂಧಿಸಿದ ಶಾಸನವಾಗಿದೆ ಎಂದು 
ಹೇಳಬಹುದು. ಪ್ರಸ್ತುತ ರಾಮಚಂದ್ರಾಪುರದಲ್ಲ ಕೆರೆಯುದೆ. ಆದರೆ ನೀರು 
ಸಂಗ್ರಹಣೆಗೊಂಡಿಲ್ಲವಾಗಿದೆ. ಇದೊಂದು ಮಳೆಯಾಶ್ರಿತ ಕೆರೆಯಾಗಿದೆ. ಕೆರೆಯ ತುಂಬಾ 
ಹೂಳು ತುಂಜದೆ. ಗ್ರಾಮದ ಸ್ಥಳೀಯ ಜನರ ನಿರ್ಲಕ್ಷತೆ ಹೀಗಾಗಿ ಈ ಕೆರೆಯು 
ದುಸ್ಳಿತಿಯಲ್ಲದೆ. 


ಕ್ರ.ಪ.156೨ರ ಪಾಂಡವಪುರ ತಾಲೂಕಿನ ಮೇಲುಕೋಟಿ ಗ್ರಾಮದ ಜಯರಾಮ 
ಸಿಂಗಳಾಚಾರ್ಯರ ವಶದಲ್ಲದ್ದ ತಾಮ್ರ ಶಾಸನವಾಗಿದೆ. ಈ ಶಾಸನವು ಮೈಸೂರು ಒಡೆಯರ 
ಕಾಲಕ್ಕೆ ಸೇರಿದ್ದು, ಇದು ಮೈಸೂರು ಒಡೆಯರಾದ ಕಂಠೀರವ ನರಸಿಂಹರಾಜ ಒಡೆಯರ 
ತಾಮ್ರಶಾಸನವಾಗಿದ್ದು ಇದು ಐದು ಹಲಗೆಗಳ ಮೇಲೆ ನಾಗರಿ ಅಪಿಯಲ್ಲ ಕೆತ್ತಲಾಗಿದೆ. ಹಾಗೂ 
ಈ ಶಾಸನವನ್ನು ಸಂಸ್ಕೃತ ಶಾಸನದ ಕತ್ತ ಕೌಶಿಕ ವಂಶದ ಶ್ರೀನಿವಾಸನ ಮಗನಾದ 
'ನರಸಿಂಹಸೂರಿ' ಸುಖದೊರೆ ಕೆರೆಯನ್ನು ಕಟ್ಟಸಿ ಅದರಿಂದ ಸಂಗ್ರಹವಾಗುವ ನೀರನ್ನು ಏಳು 
ಕಾಲುವೆಗಳಾಗಿ ಮಾಡಿ ನಂತರ ಅದನ್ನು ಒಟ್ಟುಗೂಡಿಸಿ ಗ್ರಾಮಗಳಗೆ ನೀರಾವರಿ ಸೌಲಭ್ಯವನ್ನು 
ಒದಗಿಸಿದನೆಂದು ಈ ಶಾಸನದಲ್ಲ ಉಲ್ಲೇಖಸಲಾಗಿದೆ."”* 


ಕ್ರ.ಪ.156೨ ಮೇಲುಕೋಟಿಯ ಶಾಸನವು ಕಂಠೀರವ ನರಸರಾಜ ಒಡೆಯರ್‌ನ 
ಆಳಜ್ವಕೆಯ ಕಾಲದ್ದಾಗಿದ್ದು, ಈ ಶಾಸನದಲ್ಲ ಸುಖದೊರೆ ಮತ್ತು ಅದಕ್ಕೆ ಸೇರಿದ ಏಳು 
ಕಾಲುವಳಗಳನ್ನು ಒಟ್ಟುಗೂಡಿಸಿ "'ರಾಜೀಶಕಂ೦ಠೀರವ ನರಸನೃಪಾಂಭೋಧಿ' ಅಗ್ರಹಾರವೆಂದು 
ಹೆಸರನ್ನಿಟ್ಟು ನಾನಾ ಗೋತ್ರಸೂತ್ರಗಳ ಬ್ರಾಹ್ಮಣರಿಗೆ ದಾನ ಮಾಡಿದನೆಂದು ಒಂದು ವರ್ಷಕ್ಕೆ 
ಆಗುವಷ್ಟು ಗ್ರಾಮವನ್ನೊಕಳಗೊಂಡ ಮನೆಗಳನ್ನು ಸಜ್ಜ್ಞುಗೊಳಸಿ ದಾನವಾಗಿ ಕೊಟ್ಟನೆಂದು 
ಹಾಗೂ ಶ್ರೀವೈಷ್ಟವಾದಿ ಕಲ್ಯಾಣಿತೀರ್ಥಸ್ಯ ತಟೀಸಿ ಎಂಬ ಕೆರೆಯನ್ನು ಕಟ್ಟಸಿದರ ಬದ್ದೆ 


ಶಾಸನದಲ್ಲ ಉಲ್ಲೆಬಸಲಾಗಿದೆ.”” 


175 


ಕ್ರಿ.ಶ.1584ರ ಶ್ರೀರಂಗಪಟ್ಟಣದ ಶಾಸನವು ತಿಳಅಸುವಂತೆ ಶ್ರೀರಂಗಪಟ್ಟಣದ 
ದೇವಸ್ಥಾನದ ಬಂಡಾರದಲ್ಲರುವ ಶಾಸನವು ಮುಮ್ಮಡಿ ಶ್ರೀರಂಗರಾಜಯ್ಯನ ಮೊಮ್ಮಗ ಎಂದು 
ಹೇಳಲಾಗಿದೆ. ಅಂದರೆ ಶ್ರೀರಂಗರಾಜಯ್ಯ ಗೋಪಾಲನ ದತ್ತು ಮಗ. ಇವನ ಮಗ 
ಚೆನ್ನವೆಂಕಟ ಈತ ಪನ್ನಗೊಂಡವನ್ನಾಳುತ್ತಿದ್ದು. ಬೇಲೂರಿನ ಜಲ್ಲೆ ಬಡಗನಾಡಿನ 
'ಶಠರೇಕೋಡಿ' ಗ್ರಾಮವೆಂದು ಗ್ರಾಮದ ಭಾಗವನ್ನೆ ಚಲೇಕೆರೆ ಕೋಡಿ ಕೆರೆಯನ್ನು 
ಶ್ರೀಚನ್ನಕೇಶವ ದೇವಸ್ಥಾನ ದತ್ತಿಬಟ್ಟ ವಿಷಯದ ಉಲ್ಲೆಬವಿದೆ.”” 


ಕ್ರಿ.ಶ.1585ರ ಕೌಡಲೇ ಗ್ರಾಮದ ಶಾಸನವು ಮೈಸೂರು ಒಡೆಯರ ಕಾಲಕ್ಕೆ ಸೇರಿದ್ದು 
ದೇವರಾಜ ಒಡೆಯನು ಆಳ್ವಕೆ ಮಾಡುತ್ತಿದ್ದ ಸಂದರ್ಭದಲ್ಲ ಕೌಡಲೀ ಎಂಬ ಗ್ರಾಮಕ್ಕೆ 
ಪ್ರತಿನಾಮವಾಗಿ ದೇವರಾಜಪುರ ಎಂಬ ಅಗ್ರಹಾರ ಕ್ರಮವೆಂದರೆ ಚಾಮರಾಜ ಒಡೆಯರ 
ಪುತ್ರರಾದ ದೇವರಾಜ ಒಡೆಯರ ಪುತ್ರ ದೇವರಾಜ ಮಹಿಪಾಲಕರು ಕೆಳಅನಾಡಿನ ಮದ್ದೂರು 
ಎಂಬ ಗ್ರಾಮಕ್ಷೆ ಸಲ್ಲುವ ಕೌಡಲೀ ಗ್ರಾಮವನ್ನು ಉಂಬಳಯಾಗಿ ಪಡೆದು ಉಭಯ ಕಾವೇರಿ 
ನದಿ ತೀರದಲ್ಲ ಕೆಲವು ಗ್ರಾಮಗಳನ್ನು ದಾನ ಸೀಡಿದ ಉಲ್ಲೇಖವಿದೆ.” 


ಕ್ರಿ.ಶ. ಸುಮಾರು 15 ಮತ್ತು 16 ನೇ ಶತಮಾನ ಹೊನಗಹಳ್ಳ ಶಾಸನವು ವಿಜಯನಗರ 
ಅರಸರ ಇಮ್ಮಡಿರಾಯ ಒಡೆಯನ ಅಳ್ವಕೆ ಕಾಲಕ್ಕೆ ಸೇರಿದ್ದಾಗಿದ್ದು ಯುವ ಸಂವತ್ಸರ ವೈಶಾಖ 
ಶುಕ್ಷಪಕ್ಷ ಮೂರನೇ ದಿನದಂದು ಶ್ರೀ ಮಹಾಮಂಡಲೇಶ್ವರ ವೀರ ಇಮ್ಮಡಿರಾಯ ಒಡೆಯರು 
ಬನಿಯೂರ ಮಾಯಪ್ಪಗೆ(ಬನ್ನೂರು) ಹೊನಗಳ್ಳ ಗ್ರಾಮವನ್ನು ಮಾನ್ಯಮಾಡಿ ಕೊಟ್ಟು ಆ 
ಗ್ರಾಮದ ಒಡೆತನವನ್ನು ಮಾಡುವಂತೆ ಗ್ರಾಮದ ನಾಲ್ಲು ಮೂಲೆಯಲ್ಲಯು ಕಲ್ಲನ್ನು ನೆಡೆಸಿ 
ದಾನವಾಗಿ ನೀಡಿದ ವಿಷಯವನ್ನು ಉಲ್ಲೇಖಸುತ್ತದೆ. ಶಾಸನದಲ್ಲ ಒಟ್ಟು 17 ಸಾಲುಗಳವೆ. ಇದು 
ಒಂದು ದಾನಶಾಸನವಾಗಿದ್ದು ವಿಜಯನಗರ ಅರಸರ ಕಾಲದ ರಾಜ ಇಮ್ಮಡಿ ದೇವರಾಯನ 
ಕಾಲವೆಂದು ಹೇಳಲಾಗಿದೆ. ಆದರೆ ಈ ಶಾಸನದ ವಿವರಗಳು ಇತಿಹಾಸಕ್ಕೆ ತೃಪ್ತಿಕರವಾದ 


ಮಾಹಿತಿ ನೀಡುವಲ ಅಸ್ಪಷ್ಟವಾಗಿದೆ.” 


ಕ್ರಿ.ಶ. ಸುಮಾರು 15 ಮತ್ತು 16ನೇ ಶತಮಾನ ಮತ್ತು 143೨ ಏಪ್ರಿಲ್‌ 2೨ರ 
ಕ್ಯಾತನಹಳ್ಳ ಗ್ರಾಮದ ಶಾಸನವು ವಿಜಯನಗರ ಅರಸರ ಇಮ್ಮಡಿ ದೇವರಾಯನ ಕಾಲದ 
ಶಾಸನವಾಗಿದ್ದು ಎರಡು ಶಾಸನಗಳನ್ನು ಹೊಂದಿದೆ. ಮೊದಲನೆಯದರಲ್ಲ ತಲಕಾಡುನಾಡ 
ಅಧಿಕಾರಿಯಾಗಿದ್ದ. ಪೆರುಮಾಳದೇವರಸನು ಮಹಾಪ್ರಧಾನ ಲಕ್ಕಣ್ಣದಣ್ಣಾಯಕನ 
ನಿರೂಪದಿಂದ ತಲಕಾಡಿನ ಕೀರ್ತಿನಾರಾಯಣ ದೇವರಿಗೆ ಕೇತನಹಳ್ಳ ಮತ್ತು ರಠಹಳ್ಳಗಳನ್ನು 
ಸರ್ವಮಾನ್ಯವಾಗಿ ದತ್ತಿಬಟ್ಟಿದುದ್ದನ್ನು ತಿಆಸಿದರೆ, ಎರಡನೇ ಶಾಸನವು ಅದೇ ಮಹಾಪ್ರಧಾನನ 


176 


ನಿರೂಪದಿಂದಲೇ ರಾಯಣ್ಣೊಡೆಯನು ತಲಕಾಡುನಾಡು ಮಾಗಣಿಯ ಅದೇ 
ಪೆರು ಮಾಳದೇವನ ಮೂಲಕ ಹಲವು ತೆರಿಗೆಗಳನ್ನು ಬಡಿಸಿಕೊಟ್ಟುದ್ದನ್ನು ತಿಅಸುತ್ತದೆ. 
ಮೊದಲನೇ ಶಾಸನವು ದತ್ತಿಬಟ್ಟ ಗ್ರಾಮಗಳನ್ನು ಮದ್ದ. ಮುದ್ರೆ. ಒಳನಾರು. ಹೊರವಾರು 
ಮೊದಲಾದ ತೆರಿಗೆಗಳ೦ಂದ ಮಾನ್ಯ ಮಾಡಿರುವುದನ್ನು ತಿಅಸಿದರೆ. ಎರಡನೇ ಶಾಸನದಲ್ಲಯೂ 
ಅದೇ ತೆರಿಗೆಗಳ ಹೆಸರಗಳು ಬರುತ್ತದೆ. ಆದ್ದರಿಂದ ಎರಡನೆಯ ಶಾಸನದಲ್ಲ ತಿಅಸಿರುವ ಕೆಲವು 
ತೆರಿಗೆಗಳು ಅ ಮಾಗಣಿಗೆ ಸೇರಿದವುಗಳಾಗಿದ್ದು ಅವುಗಳನ್ನು ಅದೇ ದೇವರಿಗೆ ದತ್ತಿಯಾಗಿ 
ಬಟ್ಟರಬೇಕು ಎಂದು ಹೇಳಲಾಗಿದೆ.” 


ಕ್ರ.ಪ.15-16ನೇ ಶತಮಾನದ  ಕೆರೆಗೊಡು ಗ್ರಾಮದ ಶಾಸನದಲ್ಲಿ ಹರಬನೂರಿನ 
ಚಿಕ್ಕಕಪಯ್ಯನವರು ಕೆರೆಗೋಡಿನ ಹುನುಗಣ ಕೆರೆ ತೂಬನ್ನು ಕೆತ್ತಿಸಲು 6 ಕಾಸು ಹಣವನ್ನು 
ತೆರಿಗೆ ರೂಪದಲ್ಪ ನೀಡಿದ ಉಲ್ಪೇಬವಿದೆ.”” 


ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ 15-16ನೇ ಶತಮಾನದ ಈ ಶಾಸನವು 
ಹುಣಗನ ಕೆರೆ ಹಿಂದೆ ಇರುವ ಶಾಸನವಾಗಿದೆ. ಶಾಸನದಲ್ಲ ಕೆರೆಯ ಬರ್ಚು-ವೆಚ್ಚಗಳನ್ನು 
ಸರಿದೂಗಿಸಲು ಹುಣುಗನ ಕೆರೆಯ ಕೆಳಭಾಗದ ಜಮೀನನ್ನು ತೆರಿಗೆಯ ಶುಲ್ಲವಾಗಿ 
ದಶವಂಡನು ಇವನ ಹೆಸರಿನಲ್ಲ ದಾಬಲಾಗಿರುವುದನ್ನು ಶಾಸನದಲ್ಲ ತಿಆಸಲಾಗಿದೆ.'್‌ 


ಕೆರೆರೋಡಿನ  ಕ್ರಿ.ಶ.15-16ನೆಯ ಶತಮಾನದ ಶಾಸನದಲ್ಲ ಮರಳ ತಿಮ್ಮಣ್ಣ 
ಎಂಬುವನು ಶೆಟ್ಟಕೆರೆಯ ಕೆರೆಯ ನಿರ್ವಹಣೆಗಾಗಿ ತಲಕಾಡಿನಲ್ಲ ಭೂಮಿಯನ್ನು ದಾನವಾಗಿ 
ನೀಡಿರುವುದನ್ನು ದಾಬಲಸಿದೆ.”" ಪ್ರಸ್ತುತ ಕೆರೆಗೋಡಿನಲ್ಪ ಎರಡು ಕೆರೆಗಳದ್ದು ಒಂದು ಚಿಕ್ಕ 
ಕೆರೆ, ಇನ್ನೊಂದು ದೊಡ್ಡ ಕೆರೆ ಎಂಬುದಾಗಿ ಕರೆಯುತ್ತಾರೆ. (ಚಿ.ಸಂ.೭೮6) ಎರಡೂ ಕೆರೆಗಳೂ 
ವಿಶಾಲವಾಗಿವೆ. ಈ ಕೆರೆಗಳಗೆ ಕಾವೇರಿ ನದಿಯ ನೀರನ್ನು ತುಂಬಸಲಾಗುತ್ತದೆ. ದೊಡ್ಡ ಕೆರೆ 
ತುಂಬ ನಂತರ ಚಿಕ್ಕಕೆರೆಗೆ ನೀರು ಹರಿದು ಬಂದು ಕೆರೆ ತುಂಬುತ್ತದೆ. ಈ ಕೆರೆಗಳಂದ 2೦೦೦ 
ಎಕರೆ ಪ್ರದೇಶಗಳಗೆ ನೀರನ್ನು ಒದಗಿಸಲಾಗುತ್ತಿದೆ. ಆದರೆ ಕೆರೆಯಲ್ಲ ಹೂಳು ತುಂಜದ್ದು. 
ಗಿಡಗಂಟಗಳು ಬೆಳೆದು ನಿಂತಿವೆ. ಕೆರೆಗಳು ಸುಳ್ಲಿತಿುಂದ ಕೂಡಿಲ್ಲವಾಗಿವೆ. 


ಕ್ರಿ.ಪ.16೦5ರ ನಾಗಮಂಗಲ ತಾಲೂಕಿನ ಹಾಲ್ರ ಗ್ರಾಮದ ಬೆಟ್ಟದ ಮೇಲಅನ ಮಲ್ಲೇಶ್ವರ 
ದೇವಸ್ಥಾನದ ಬಳ ಗುಂಡಿನ ಮೇಲಅರುವ ಶಾಸನವಾಗಿದೆ. ಈ ಶಾಸನವು ಮೈಸೂರು ಒಡೆಯರ 
ಆಳಜ್ವಕೆಯ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ಶಾಸನದಲ್ಲ 14 ಗುಲಗಂಜಯ ಮಣ್ಣನ್ನು ದೇವರ 
ಕೊಳ ನಿರ್ಮಾಣಕ್ಸಾಗಿ ಉಪಯೋಗಿಸಲು ಮುದ್ದಣ್ಣ ಎಂಬುವ ವ್ಯಕ್ತಿ ನೀಡಿರುವ ಉಲ್ಲೇಖವಿದೆ. 


177 


ಸಿಂಗಲದೇವ ಒಂತೆಯು ತನ್ನ ಒಡೆಯ ಮುದ್ದಣನ ಅಣತಿಯಂತೆ ಒಂದು ಗುಲಗಂಜಯ 
ಬಡ್ಡಿಯ ಮೇಲೆ ಅಂದರೆ ದೇವರ ದೀಪದೆಣ್ಣಿಯ ನಿತ್ಯ ಪೂಜೆಗಾಗಿ 3 ಆಣಿಯಂತ 
ಉಪಯೋಗಿಸಲು ಬರೆದ ದತ್ತಿ ಹಾಗೂ ಶಾಸನ ಬರೆದವರು ವೀರಪ್ಪ ಎಂಬುದನ್ನು ಶಾಸನದಲ್ಲ 
ಉಲ್ಲೇಖಸಲಾಗಿದೆ.”” ಹಾಗೂ ಹಾಲ್ತಯಲ್ಲೂ ಬೆಟ್ಟದ ಕೆಳಗೆ ಶಾಸನ ಉಲ್ಲೇಂತ ಕೆರೆಯೊಂದಿದೆ. 


(ಚಿ.ಸಂ.೨7) 


ಕ್ರಿ.ಶ.1623ರ ಹೊನ್ನಲಗೆರೆ ಗ್ರಾಮದ ಶಾಸನವು ವಿಜಯನಗರ ಕಾಲಕ್ಷೆ ಸೇರಿದ್ದು 
ಅರವೀಡು ವಂಶದ ದೊರೆ ವೀರಗಾಮದೇವರಾಯ ಆಳ್ವಕೆಗೆ ಸಂಬಂಧಿಸಿದ್ದು ಹುಣ್ಣಿಯ್ಯ 
ಹಾಗಲಹಳ್ಳ. ಭೀಮನ ಕೆರೆ. ಮದ್ಯೂರ ಸರ ಮತ್ತು ಕಚ್ಚೆಪುರ, ಕಲ್ಛೆಪುರ, ಚೂವಬ್‌ಹಳ್ಳ. 
ಹೊನ್ನಲಗೆರೆ ಮತ್ತು ಆಜಪುರ, ಭೀವನ ಕೆರೆಯ ಗ್ರಾಮಗಳನ್ನು ದತ್ತಿ ಬಟ್ಟ ಉಲ್ಲೇಖವಿದ್ದು 
ತಾವರೆಕಟ್ಟಿ ಕೊಳದ ನಿರ್ಮಾಣದ ವಿಷಯವಿದೆ.” 


ಕ್ರಿ.ಶ.1672 ಹುಳ್ಳಂಬಳ್ಳ ಶಾಸನವು ಮೈಸೂರು ಒಡೆಯರ ಚಿಕ್ಕದೇವರಾಜ ಒಡೆಯರ 
ಕಾಲಕ್ಷೆ ಸೇರಿದ್ದಾಗಿದ್ದು ಈ ತ್ರಾಮ ಶಾಸನವನ್ನು ಅರಸನಾದ ಚಿಕ್ಕದೇವರಾಜನು ಹುಳ್ಳಂಬಳ್ಳಯ 
ರೇವಣಾರಾದ್ವ್ಯಮಠದ ಮಠಾಧಿಪತಿಗಳಾದ ರುದ್ರಮುನಿ ದೇವಾರಾದ್ಯರ ವಶಕ್ಕೆ ನೀಡಿದ್ದಾನೆ. 
ಇದು ದಾನಶಾಸನವಾಗಿದ್ದು ನೀಡಿದ ಹಣದ ಮೊತ್ತವು 21೭ ಬರಹಗಳಾಗಿದ್ದು. ಮಠಪತಿಯು 
ವರ್ಷಂಪ್ರತಿ ಶ್ರೀ ಶೈಲಕ್ಕೆ ಭೇಟಕೊಡುವ ಸಂದರ್ಭದಲ್ಲ ನಡೆಸುವ ಪರಿಕ್ಷೇಗಾಗಿ ಮತ್ತು ಆತನ 
ಶ್ರೀ ಶೈಲದ ಸ್ಥಾಮಿಯ ಪ್ರಸಾದವನ್ನು ತಂದುಕೊಟ್ಟ ಮೂಹೂರ್ತದಿಂದ ರಾಜ್ಯ ತಮ್ಮ 
ಸರ್ವಸ್ವಾಧಿನವಾಗಲ ಎಂದು ಅರಸನು ಪ್ರಾರ್ಥಿಸಿದನೆಂಬ ವಿಷಯವನ್ನು ಈ ಶಾಸನದಲ್ಲಿ 
ನಿರೂಪಿಸಿದ್ದು, ಆತನ ಹರಕೆ ಕೈಗೊಂಡಿದರಿಂದ ದಾನವನ್ನು ನೀಡಲಾಯುತೆಂದು ಹೇಳದೆ. 


ಶಾಸನವು ಒಟ್ಟು 56 ಸಾಲುಗಳನ್ನು ಹೊಂದಿದ್ದು ಕ್ರಿ.ಶ.1673 ರ ಆಗಸ್ಟ್‌ 2 ಕೆ ಸೇರಿದ ಕನ್ನಡ 


[x] 


ಕ್ರಿ.ಪ.1685ರ ಮಳವಳ್ವ ತಾಲೂಕಿನ ಶಾಸನವು ಮೈಸೂರು ಒಡೆಯರ ಕಾಲಕೆ ಸೇರಿದ್ದು 
ಚಿಕ್ಷದೇವರಾಜ ಒಡೆಯರ ಆಳಜ್ವಕೆಯ ಕಾಲದಲ್ಲ ಇದೇ ಸ್ಥಳದಲ್ಲ ದೊಡ್ಡದಾದ ಕೆರೆಯೊಂದನ್ನು 


ನಿರ್ಮಿಸಿರುವ ಉಲ್ಪೇಖವಿದೆ.”್‌ (ಚಿ.ಸ೦.೭8) 


ಕ್ರಿ.ಶ.16-17ನೇ ಶತಮಾನದ ಶಾಸನವು ಮಂಡ್ವ ತಾಲೂಕಿನ ಜೀಚೇನಹಳ್ಳ ಗ್ರಾಮದ 
(ದುದ್ದ) ಗುಂಡಪ್ಪನ ಗುಡಿಯ ಬಳ ರಸ್ತೆಯ ಬಲಬದಿಯಲ್ಲ ನೆಟ್ಷರುವ ಶಾಸನವಾಗಿದೆ. ಈ 


ಶಾಸನದಲ್ಲ ಕಂದಾಚಾರದ ತಿಪ್ರರಸಯ್ಯನ ಅಧೀನಾಧಿಕಾರಿಯಾಗಿದ್ದ ನಾಗಣ್ಣಾಚಾರಿ 


178 


ವಿರುನಾಯಕ ಒಣಗೊಳ್ಳಯನ್ನು “ದುಂಡು ಕೆರೆ"ಯ ನಿರ್ಮಾಣಕ್ಷಾಗಿ ದಾನ ನೀಡಿರುವುದನ್ನು 


ಈ ಶಾಸನದಲ್ಲ ಉಲ್ಲೇಖಸಲಾಗಿದೆ.'್‌” 


ಬೀಚೇನಹಳ್ಳಯ  ಕ್ರಿ.ಶ.16-17ನೆಯ ಶತಮಾನದ ಶಾಸನದಲ್ಲ ಕಂದಾಚಾರದ 
ತಿಪ್ಪರಸಯ್ಯನು ಅಧೀನಾಧಿಕಾರಿ ನಾಗಣ್ಣಾಚಾರಿ ವಿರುಪನಾಯಕ ಬಟಹಳ್ಟಯನ್ನು 
ದುಂಡುಕೆರೆಯ ನಿರ್ಮಾಣಕ್ಷಾಗಿ ದಾನ ನೀಡಿರುವುದನ್ನು ದಾಬಲಸಿದೆ. ಬಹುಶಃ ಇದು ಇಂದಿನ 
ದುದ್ದದ ಬಳ ಇರುವ ಭಟಹಳ್ಳಯಾಗಿರಬಹುದು.್‌ 


ಕ್ರಿ.ಶ.17-18ನೇ ಶತಮಾನದ ಶಾಸನವು ನಾಗಮಂಗಲ ತಾಲೂಕಿನ ಕಂಬದಹಳ್ಳಿ 
ಗ್ರಾಮದ ಆಗ್ದೇಯ ದೊಣ್ಣಿಬೋರನ ಅರೆಯ ಮೇಲೆ ಕಂಡು ಬರುತ್ತದೆ. ಶಾಸನದ ದಾಖಲೆಯ 
ಪ್ರಕಾರ ಕೊಳವನ್ನು (ಕಮಲ ಕಲ್ಲೆ) ನಿರ್ಮಾಣ ಮಾಡಿದುದು ಚಂದ್ರಪ್ರಭಾಸ್ತಾಮಿ ದೇವರ 


ಹೆಸರಿನಲ್ಲ ಎಂದು ದಾಖಅಸಲಾಗಿದೆ.”' 


ಮಂಡ್ಯ ತಾಲೂಕಿನ ಕೆಸ್ತೂರು ಗ್ರಾಮದ ಹನುಮಂತ ದೇವಸ್ಥಾನದ ಮುಂದೆ ಸಣ್ಣ 
ಕಂಬದ ಮೇಲಅರುವ ಶಾಸನವಾಗಿದೆ. ಈ ಶಾಸನವು ಕಾಲವು ತಿಆದು ಬರುವುದಿಲ್ಲ. ಇದೊಂದು 
ತೇದಿರಹಿತ ಶಾಸನವಾಗಿದ್ದು ಇದರಲ್ಲ ಕೆಸ್ತೂರು ಕೆರೆಯ (ಜಚ.ಸಂ.2೨9) ಕೆಳಭಾಗದ 
ಫಲವತ್ತಾದ ಭೂಮಿಯ ದತ್ತಿಯ ವಿಷಯವಾಗಿದೆ. ಮತ್ತು ವರದರಾಜ ಕೆರೆಯ ಕೆಳಭಾಗವನ್ನು 
ಅಂಕುರಾಯ ಒಡೆಯರು ಅತ್ಯನು ಹನುಮಂತ ದೇವರಿಗೆ ದತ್ತಿ ಜಡಲಾದ ವಿಷಯವನ್ನು 
ಶಾಸನದಲ್ಲ ದಾಖಅಸಲಾಗಿದೆ.”” ಪ್ರಸ್ತುತ ಈ ಕೆರೆಯುದ್ದು ತುಂಬಾ ವಿಶಾಲವಾಗಿದೆ. ಕೆರೆಯಲ್ಲ 
ನೀರು ತುಂಬಧ್ಧನ್ನು ಬಯಲುಗಳಗೆ ಹರಿಸಿ ಭತ್ತ. ರಾಗಿ ಫಸಲನ್ನು ರೈತರು ಬೆಳೆಯುತ್ತಾರೆ. 
ಕೆರೆಯನ್ನು ಗ್ರಾಮನ್ನರು ಸಹ "ವರದರಾಜ ಸಮುದ' ಎಂಬುದಾಗಿ ಇಂದಿಗೂ 
ಕರೆಯುತ್ತಾರೆಂದು ಮಾಹಿತಿಯು ಗ್ರಾಮದ ಶ್ರೀಯುತ ಜರಣ್ಣನವರು ತಿಆಸಿದರು. ಹಾಗೂ ಈ 
ಕೆರೆಯ ಪಕ್ಷದಲ್ಲಿ ಒಂದು ಕಲ್ಪನ ಗಾಣವು ಸಹ ದೊರೆಯುತು ಎಂಬುದಾಗಿ ತಿಆಸಿದರು. ಕೆರೆಯ 
ಸಲ್ಪ ಭಾಗದಲ್ಲ ಮಾತ್ರ ಮುಳ್ಳನ ಗಿಡಗಳು ಬೆಕೆದು ನಿಂತಿರುವುದು ಕಂಡುಬಂದಿತು. ಕೆರೆಯ 
ಕೋಡಿಯ ಬಳ ಕಲ್ಪನ ಮಂಟಪವಿದೆ. ಹಾಗೂ ಕೆರೆಯ ಕೆಳಗೆ ವೀರಗಲ್ಲುಗಳರುವುದು 
(ಚಿ.ಸಂ೦.3೦) ಸಹ ಕಂಡು ಬಂದಿತು. ಗ್ರಾಮದೊಳಗೆ ಈಶ್ವರ ದೇವಾಲಯದ ಬಳ ಇದ್ದ 
ವೀರಗಲ್ಲುಗಳನ್ನು ಕೆರೆಯ ಏರಿಯ ಕೆಳಗೆ ವರ್ಗಾಲಯುಸಲಾಗಿದೆಯೆಂದು ಸ್ಥಳೀಯರು 


179 


ಶ್ರೀರಂಗಪಟ್ಟಣದ ಸಮೀಪವಿರುವ 'ಚಂದ್ರವನ' ಎಂಬ ಸ್ಥಳದಲ್ಲ ಕಂಠೀರವ ನರಸರಾಜ 
ಒಡೆಯರು ಕಾವೇರಿ ನದಿಗೆ ಅಡ್ಡಲಾಗಿ ಸೇತುವೆಯನ್ನು ನಿರ್ಮಿಸಿರುವ ಬಗ್ಗೆ ಮಾಹಿತಿಗಳು 
ತಿಆದು ಬರುತ್ತವೆ." 


ಕ್ರಿ.ಶ.1722 ತೊಣ್ಣೂರು ಗ್ರಾಮದ ಶಾಸನವು ಒಡೆಯರ ಕಾಲಕ್ಕೆ ಸೇರಿದ್ದು ಇಮ್ಮಡಿ 
ಕೃಷ್ಣರಾಜನ ವಂಶಾವಳಯನ್ನು ತಿಅಸುತ್ತದೆ. ಜೊತೆಗೆ ಯಾದವಪುರವೆನಿಸಿದ ತೊಂಡನೂರು 
ಮತ್ತು ಕುರುವಂಕನಾಡಿನಲ್ಪ್ಲನ ಅತ್ತಿಕುಪ್ರ ಗ್ರಾಮಗಳನ್ನು ಅವುಗಕ ಕಾಲುವಳಗಳೊಡನೆ 
ಅಗ್ರಹಾರಗಳನ್ನಾಗಿ ಪರಿವರ್ತಿಸಿ 112 ವೃತ್ತಿಗಳನ್ನಾಗಿ ವಿಭಜಸಿ ಬ್ರಾಹ್ಮಣರನ್ನು ನೆಲೆಗೊಳಸುವ 
ಹಾಗೂ ಕಾಮನ ಕೋಡಿಗಳ ವಿಷಯದ ಪ್ರಸ್ತಾಪವಿದೆ.” 


ಕ್ರಿ.ಶ.18೦೦ರ ಶ್ರೀರಂಗಪಟ್ಟಣದ ಶಾಸನವು ಮೈಸೂರು ಅರಸ ಕೃಷ್ಣದೇವರಾಜ 

ಒಡೆಯರ ಕಾಲಕೆ ಸೇರಿದು ಪ್ರೀರಂಗಪಟಣದ ಪಪಿಮಕರುವ ಸ್ತಾಮಿಯ ಸನ್ನಿಧಿಗೆ 
[() Ns ಆಟ ಚ ರ 

ಈಶಾನ್ಯದಲ್ಲ ದೇವರ ಸೇವೆಗೆ ಮತ್ತು ಇತರರ ಉಪಯೋಗಕ್ಕೆ ವೇದಪುಷ್ಠರಣಿ ಎಂಬ 

ಕೊಳವನ್ನು ಅಮರಮಂಭೋದು ಗ್ರಾಮದಲ್ಲ ತಂಜಬಮೊದಲಅಯುಕಟ್ಟಸಿದನು ಎಂಬ ವಿಷಯದ 


ಉಲ್ಪೇಬವಿದೆ.್‌್‌ 


ಕ್ರಿ.ಶ.1810ರ ಶಾಸನವು ಮಂಡ್ಯ ತಾಲೂಕಿನ ಮಂಡ್ಯ ನಗರದ ಪೂವಕಕ್ಕೆ 
ತಿರುಮಲಾಚಾರ್ಯರ (ಈಗ ಸಂಗಪ್ಪನ) ಕೊಳವು ನೈರುತ್ಯ ಮೂಲೆಯಲ್ಲದೆ. (ಚಿ.ಸಂ.31) 
ಶಾಸನದಲ್ಲ ಇಲ್ಲನ ಕೊಳವು ತೋಟ ಕೂಡ ಆಗಿತ್ತು. ತಿರುಮಲಚಾರ್ಯರ ಸೇವಾರ್ಥ ಈತನ 
ಹೆಸರನ್ನು ಕೊಳಕ್ತೆ ಮತ್ತು ಕೊಳದ ಪಕ್ಷವಿದ್ಧ ತೋಟಕ್ತೆ ಇಡಲಾಲಯುತು ಎಂಬುದನ್ನು 


ಶಾಸನದಲ್ಲ ಉಲ್ಲೇಖವಾಗಿದೆ. 


ತ್ರೆ.ಪ. 1847ರ ಆಮೀಲ ಕಾಶ್ಯಪಗೋತ್ರದ ತಿರುಕುಡಿ ಶ್ರೀನಿವಾಸರಾವು ಮಂಡ್ಯದಲ್ಲ 
"ಪ್ರಾಣದೇವರ ದೇವಸ್ಥಾನ ಸರೋವರ ಜನಗಳಗೆ ಉಪಯೋಗಕ್ಸಾಗಿ ಕಳ್ಟಸಿದ್ದಾರೆ.”' ಹೀಗೆಯೆ 
ಕೆರೆಗಳನ್ನು ಕಟ್ಟಸಿದವರಿಗೆ ಇತರರು ದಾನ ನೀಡಿದ ನಿದರ್ಶನಗಳು ನಮಗೆ ಕಂಡುಬರುತ್ತವೆ. 
ಭಟ್ಟರ ಬಾಜಿಯಪ್ಪ ಅನೇಕ ಕೆರೆಗಳನ್ನು ಕಟ್ಟಸಿದನೆ೦ದು ಅರುವನಹಳ್ಟಯ ಶಾಸನಪೊಂದು 
ತಿಆಸುತ್ತದೆ.”” ಕೆರೆಗಳ ಜೊತೆಜೊತೆಗೆ ಸೇತುವೆಯನ್ನು ಕಣ್ಣರುವ ಉಲ್ಲೇಖಗಳು ಸಹ 
ದೊರೆತಿವೆ. ಕ್ರಿ.ಶ.713ರ ಶಾಸನವೊಂದರಲ್ಲ ಕೆರೆಗೋಡಿಗೆ ಉತ್ತರದಲ್ಲದ್ದ ಕಿಆನೀ ನದಿಗೆ 
ಸೇತುವೆ ಕಟ್ಟದುದು ಅತ್ಯಂತ ಪ್ರಾಚೀನ ಉಲ್ಲೇಬವಾಗಿದೆ. ಮದ್ದೂರಿನ ಸೇತುವೆಯು 
ಇತ್ತೀಚಿನದ್ದಾಗಿದೆ, ಮದ್ದೂರಿನ ಸೇತುವೆಯ ಗೋಡೆಯ ಮಧ್ಯಭಾಗದಲ್ಲ ಅಮೃತಶಿಲೆಯ 


180 


ಮೇಲೆ ಕೆತಿರುವ 1847-5೦ರ ಶಾಸನವೊಂದರಲ್ತ””” ಡಾಲ್‌ಹೌಸಿಯು ಭಾರತದ ಗವರ್ನರ್‌ 
ಜನರಲ್‌ ಆಗಿದ್ದಾಗ ಹಾಗೂ ಮೇಜರ್‌ ಜನರಲ್‌ ಮಾಕ್‌ ಕಬ್ಬನ್‌ ಮೈಸೂರಿನ ಕಮಿಷನರ್‌ 
ಆಗಿದ್ದಾಗ ಮದ್ದೂರಿನ ಸೇತುವೆಯನ್ನು ನಿರ್ಮಿಸಲಾಲತ್ತೆಂದು ಉಲ್ಲೇಖಸುತ್ತದೆ. 


ಕ್ರಿ.ಶ.18೨6ರ ಆದಿಚುಂಚನಗಿರಿಗೆ ಸೇರಿದ ಈ ಶಾಸನವು ಮೈಸೂರು ಒಡೆಯರ 
ಕಾಲಕ್ಷೆ ಸೇರಿದ್ದಾಗಿದ್ದು. ಈ ಶಾಸನದಂತೆ ಶ್ರೀ ಆದಿಚುಂಚನಗಿರಿಯ ಗಂಗಾಧರೇಶ್ವರ 
ದೇವಾಲಯದ ಮಹಾದ್ವಾರದ ಬಾಗಿಲು ವಾಡಕ್ಕೆ ಕಂಚನ ಹೊದಿಕೆಯನ್ನು ಮಯಾಸಮುದ್ರ 
ಸೀಮೆಯ ಸರವನಹಳ್ಳಯ ದೊಡ್ಡೇಗೌಡನ ಮಗ ಕರೀಗೌಡನ ಜೀರಹಳ್ಳಯ ಅಪ್ಪೇಗೌಡನ 
ಮಕ್ಕಳಾದ ಅನ್ನದಾನಿ ಗೌಡ ಮತ್ತು ಪರದೇಶಿಗೌಡರ ಸಹಕಾರದಿಂದ ಮಾಡಿಸಿದ 


ಉಲ್ಪೇಬವಿದೆ.3' 


ಒಲ್ಲಾರೆ ಮೇಲೆ ತಿಆಸಿದ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಶಾಸನೋಕ್ತ ಕೆರೆ- 
ಕಲ್ಪೆಗಳು ಮಂಡ್ಯ ಜಲ್ಲೆಯ ಸಾಮಾಜಕ, ಆರ್ಥಿಕ ಮತ್ತು ಸಾಂಸ್ಸೃತೀಕ ವಿಷಯಗಳಗೆ ಹೆಚ್ಚನ 
ಪ್ರಾಶಸ್ಯ ನೀಡಲಾಗಿದ್ದು, ಈ ಅಧ್ಯಾಯದಲ್ಲ ಕಾಲಾನುಕ್ರಮಣಿಕೆಗೆ ಹಚ್ಚು ಒತ್ತನ್ನು ನೀಡಿ 


ಸಮದ್ರವಾಗಿ ವಿವರಿಸಲಾಗಿದೆ. 


181 


ಅಡಿಟಪ್ಪಣಿಗಳು 


1) ಜಿದಾನಂದಮೂರ್ತಿ, ಎಂ., ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ 
ಬೆಂಗಳೂರು.,2೦14, ಹು.ಸಂ.13 

೨) ಅದೇ ಪು.ಸಂ.13 

3) ಕನ್ನಡ ವಿಷಯ ವಿಶ್ವಕೋಶ, "ಇತಿಹಾಸ ಮತ್ತು ಪುರಾತತ್ತ' ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, 2೨೦೦೨, ಹು.ಸಂ.721 

4) ಹಿರೇಮಠ, ಶಾಸನ ಅಧ್ಯಯನ-19೨8, ಹಮು.ಸಂ.14 

ಪ) ಕನ್ನಡ ವಿಷಯ ವಿಶ್ವಕೋಶ, "ಇತಿಹಾಸ ಮತ್ತು ಪುರಾತತ್ತ' ಪ್ರಸಾರಾಂಗ, ಮೈಸೂರು 
ವಿಶ್ವವಿದ್ಯಾನಿಲಯ, ೨೦೦೨, ಹು.ಸಂ.721. 

6) ಅದೇ ಪು.ಸಂ.724 

7) ಶ್ರೀನಿವಾಸ ಪಾಡಿಗಾರ, ಭಾರತೀಯ ಇತಿಹಾಸದ ಶಾಸನ ಆಕರಗಳು, ಧಾರವಾಡ-೭2೦೦4, 
ಹು.ಸಂ.51-54 

8) ಅದೇ 51-54 

೨) ತೈಲೂರು ವೆಂಕಟಕ್ಕೃಷ್ಟ. ಪಾರಂಪರಿಕ ಕೆರೆಕಲ್ಟೆಗಳು. ಮಂಡ್ಯ-2೦14. ಪೀಠಿಕೆ ಭಾಗ, 
ಪು.ಸಂ.1 

10) ಅದೇ, ಪು.ಸಂ.1 

11) ಅದೇ, 


12) ಕರ್ನಾಟಕ ಸರ್ಕಾರ ಮಂಡ್ಯ ಜಿಲ್ಲಾ ಅಮೃತ ಮಹೋತ್ಸವದ ಸ್ವರಣ ಸಂಪುಟ, ಹು.ಸಂ.1 


13) ಅದೇ, 
14) ತೈಲೂರು ವೆಂಕಟಕೃಷ್ಣ ಪೂರ್ಮೋಕ್ತ, ಪು.ಸಂ.2 
15) ತೈಲೂರು ವೆಂಕಟಕೃಷ್ಣ ಪೂರ್ಮೋಕ್ತ, ಪು.ಸಂ.2 


16) ರಾವ್‌.ಎಸ್‌.ಆರ್‌.. ಲೋಥಲ್‌ ಮತ್ತು ಸಿಂಧೂ ನಾಗರೀಕತೆ ಧಾರವಾಡ - 19೨4. 
ಪು.ಸಂ.16 


17) ಅದೇ, 
13) ತೈಲೂರು ವೆಂಕಟಕೃಷ್ಣ ಪೂರ್ಮೋಕ್ತ, ಪು.ಸಂ.3. 


19) ರಾವ್‌. ಎಸ್‌.ಆರ್‌, ಲೋಥಲ್‌ ಮತ್ತು ಸಿಂಧೂ ನಾಗರೀಕತೆ ಧಾರವಾಡ - 19೨4. 
ಹು.ಸ೦.16-17. 


182 


2೦) ಅದೇ, 

21) ಅದೇ, 

೭೭) ಮಾನವಿಕ ಕರ್ನಾಟಕ, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ, ಮ್ಯಸೂರು. 
ಹು.ಸಂ.54 

23) ತೈಲೂರು ವೆಂಕಟಕೃಷ್ಣ ಪೂರ್ಮೋಕ್ತ. ಪು.ಸಂ.8. 

೨4) ಥಾಪರ್‌ ಜಬ.ಕೆ. ಪೂರ್ಮೋಕ್ತ, ಪು.ಸಂ.54. 

2೨5) ಅದೇ, 

೭6) ಶ್ರೀನಿವಾಸ್‌ ಪಾಡಿಗರ್‌ ಪೂರ್ಪ್ಮೋಕ್ತ್ಷ ಪು.ಸಂ.72-7ರ. 

೨7) ಅದೇ. 

28) ಅದೇ ಪು.ಸಂ.81-83. 

2೨೨) ದಿವಾಕರ್‌ ಆರ್‌.ಆರ್‌., ಕರ್ನಾಟಕ ಸಂಪುಟ ೦, ಬೆಂಗಳೂರು-19೨97೦, 


ಪು.ಸಂ.356. 


30) ಲೋಕಪ್ಪಗೌಡ.ಸಿ.ಎನ್‌., ಮಧ್ಯಕಾಲೀನ ಭಾರತ(206-1761), ರೇಣುಕಾ 
ಪ್ರಕಾಶನ, ಹಾಸನ, ಮು.ಸಂ.೭೦8 


31) ಅದೇ, 


32) ಅದೇ, 


33. ತಿಪ್ಪೇರುದ್ರಸ್ವಾಮಿ. ಎಚ್‌. ಕರ್ನಾಟಕ ಸಂಸ್ಥೃತಿ ಸಮೀಕ್ಷೆ. ಮೈಸೂರು 1೨68. 
5) ಇ 
ಮ.ಸಂ.152-153. 


34. ದೀಕ್ಷಿತ್‌, ಜಿ.ಎಸ್‌, ಕರ್ನಾಟಕದಲ್ಲ ಕೆರೆ ನೀರಾವರಿ. ಪ್ರಸಾರಾಂಗ, ಕನ್ನಡ 
ವಿಶ್ವವಿದ್ಯಾನಿಲಯ, ಹಂಪಿ. 


3ರ. ಶಿವರುದಸ್ವಾಮಿ. ಎಸ್‌.ಎನ್‌, ಕರ್ನಾಟಕದ ಪ್ರೌಢ ಇತಿಹಾಸ ಮತ್ತು ಸಂಸ್ಸೃತಿ, ಮೈಸೂರು 
ಪ್ರಕಾಶನ, ಪು.ಸಂ.486. 


36. ಅದೇ. 
37, ಅದೇ, 
38, ತ್ಯಲೂರು ವೆಂಕಟಕೃಷ್ಣ. ಪಾರಂಪರಿಕ ಕೆರೆ-ಕಟ್ಟೆಗಳು. ಮಂಡ್ಯ, ೨೦14, ಪು.ಸಂ.3ಡ. 


3೨. ಅದೇ. 


183 


40. 


ಸೌತ್‌ ಇಂಡಿಯನ್‌ ಇನ್‌್‌ಕ್ರಿಪ್ಪನ್ದ್‌, ಸಂಪುಟ-4, ಪು.ಸಂ.೭67 


41. ತೈಲೂರು ವೆಂಕಟಕೃಷ್ಣ. ಪೂರ್ನ್ಮೋಕ್ತ ಹು.ಸಂ.3. 


42. 


43. 


44. 


45. 


46. 


47. 


48. 


4೦. 


50. 


51. 


ex 


53. 


54. 


55. 


56. 


57. 


58. 


5೦. 


60. 


61. 


62. 


63. 


64. 


65. 


66. 


ಎ.ಕ. ಸಂ. 7, ಶಾಸನ ಸಂಖ್ಯೆ -36, ಪು.ಸಂ.219- 2೦1. 

ಎ.ಕ. ಸಂ. 7, ಶಾ. ಸಂ. 57, ಪು.ಸಂ.೭284. 

ಎಪಿಗ್ರಾಫಿಯಾ ಕರ್ನಾಟಕ, ಸಂಪುಟ-6, ಶಾ.ಸ. 85ರ, ಪು.ಸಂ. 4೦೦. 

ಎ.ಕ. ಸಂ. 7, ಶಾಸನ ಸಂಖ್ಯೆ-56, ಪು.ಸಂ.೭84. 

ಎ.ಕ. ಸಂ. 7, ಶಾ. ಸಂ. 122, ಪು.ಸಂ. 491. 

ಎ.ಕ. ಸಂ. 7, ಶಾ. ಸಂ. ೨೨, ಪು.ಸಂ. ೨ರ. 

ಪಾರ್ಥಸಾರಥಿ, ಟ.ಎ.. ಕರ್ನಾಟಕ ರಾಜ್ಯ ಗೆಜೆಟಯರ್‌, ಮಂಡ್ಯ ಜಲ್ಲೆ, ಪು.ಸಂ. 45. 
ಎ.ಕ. ಸಂ. 7, ಶಾ. ಸಂ. 80೦, ಪು.ಸಂ. 25೦. 

ಎ.ಕ. ಸಂ. 7, ಶಾ. ಸಂ. 738, ಪು.ಸಂ೦.60-63. 

ಎ.ಕ. ಸಂ. 7, ಶಾ. ಸಂ. 67. ಪು.ಸಂ. 244. 

ಪಾರ್ಥಸಾರಥಿ, ಅ.ಎ.. ಕರ್ನಾಟಕ ರಾಜ್ಯ ಗೆಜೆಟಯರ್‌, ಮಂಡ್ಯ ಜಲ್ಲೆ, ಪು.ಸಂ. 44. 
ಎ.ಕ. ಸಂ. 7, ಶಾ. ಸಂ. 17. ಪು.ಸಂ. 17. 

ಎ.ಕ. ಸಂ. 6, ಶಾ. ಸಂ. 43, ಪು.ಸಂ. 143. 

ಎ.ಕ. ಸಂ. 7, ಶಾ. ಸಂ. 54, ಹುಸಂ. 236.. 

ಎ.ಕ. ಸಂ. 7, ಶಾ. ಸಂ. 67, ಪು.ಸಂ. 39೨೨ 

ಪಾರ್ಥಸಾರಥಿ, ಟ.ಎ.. ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಮಂಡ್ಯ ಜಲ್ಲೆ. ಪು.ಸಂ. 46. 
ಎ.ಕ. ಸಂ. 6, ಶಾ. ಸಂ. 2೦. ಪು.ಸಂ. 120. 

ಎ.ಕ. ಸಂ. 6. ಶಾ. ಸಂ. 44, ಪು.ಸಂ. 32-33. 

ಎ.ಕ. ಸಂ. 6, ಶಾ. ಸಂ. 3, ಪು.ಸಂ. 4-ರ. 

ಎ.ಕ. ಸಂ. 7, ಶಾ. ಸಂ. 14, ಪು.ಸಂ. 11-12. 

ಎ.ಕ. ಸಂ. 7, ಶಾ. ಸಂ. 7, ಹು.ಸಂ. 7. 

ಎ.ಕ. ಸಂ. 7, ಶಾ. ಸಂ. 12. ಪು.ಸಂ. 10. 

ಎ.ಕ. ಸಂ. 7, ಶಾ. ಸಂ. 12. ಪು.ಸಂ. 11. 

ಎ.ಕ. ಸಂ. 7, ಶಾ. ಸಂ. 61, ಪು.ಸಂ. 33-34. 


ಎ.ಕ. ಸಂ. 7, ಶಾ. ಸಂ. 17. ಪು.ಸಂ. 13-14. 


184 


67. 


68. 


69. 


70. 


71. 


72. 


73. 


74. 


75. 


76. 


77. 


78. 


79. 


80. 


81. 


82. 


83. 


84. 


85. 


86. 


87. 


88. 


8೨. 


೨೦. 


ಎ.ಕ. 


ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 


ಸಂ. 6, ಶಾ. 
ಸಂ. 7, ಶಾ. 
ಸಂ. 6, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 6, ಶಾ. 
ಸಂ. 7, ಶಾ. 
ಸಂ. 7, ಶಾ. 


ಸಂ. 7, ಶಾ. 


ಎ.ಕ. ಸಂ. 6, ಶಾ. 


ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 
ಎ.ಕ. 


ಸಂ. 6, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 7, ಶಾ. 
ಸಂ. 6, ಶಾ. 
ಸಂ. 7, ಶಾ. 
ಸಂ. 7, ಶಾ. 


ಸಂ. 7, ಶಾ. 


ಸಂ. 


. 12೨, ಪು.ಸಂ. 167-168. 
. 16೨, ಪು.ಸಂ. 167-16೨. 
. 64, ಪು.ಸಂ. 45-48. 

. 30, ಪು.ಸಂ. 18-19. 

. 63, ಪು.ಸಂ. 41-4೦2. 


. 27, ಮು.ಸಂ. 17-18. 


. 81 ಪು.ಸಂ. 25೦-೦51. 
. 130, ಪು.ಸಂ. 125-126. 


. 130, ಪು.ಸಂ. 125-126. 


೨1. ಎ.ಕ. ಸಂ. 7. ಶಾ. ಸಂ. 2೨, ಪು.ಸಂ. 2೨1-2೨1೦. 


೨೦೨. ಎ.ಕ. ಸಂ. 7, ಶಾ. ಸಂ. 23, ಮು.ಸಂ. 36೦. 


೨೦8. ಎ.ಕ. ಸಂ. 7, ಶಾ. ಸಂ. 6೨9, ಮು.ಸಂ. ೨೨4. 


೨4. ಎ.ಕ. ಸಂ. 6, ಶಾ. ಸಂ. ೨8, ಮ.ಸಂ. 80-81. 


185 


೨5. 


೨6. 


೨7. 


೨8. 


೨೦. 


100 


101. 


102 


103. 


104. 


105. 


106. 


107. 


108. 


109. 


ಎ.ಕ. ಸಂ. 7. ಶಾ. ಸಂ. 82, ಮು.ಸಂ. 84. 

ಎ.ಕ. ಸಂ. 7. ಶಾ. ಸಂ. 83, ಮು.ಸಂ. 86. 

ಎ.ಕ. ಸಂ. 7. ಶಾ. ಸಂ. 82, ಮು.ಸಂ. 84. 

ಎ.ಕ. ಸಂ. 7. ಶಾ. ಸಂ. 83, ಮು.ಸಂ. 86. 

ಎ.ಕ. ಸಂ. 7. ಶಾ. ಸಂ. 87, ಪು.ಸಂ. 87. 

.ಐ.ಕ. ಸಂ. 7, ಶಾ. ಸಂ. 74, ಹು.ಸಂ. 6ರ. 
ಎ.ಕ. ಸಂ. 7. ಶಾ. ಸಂ. 56, ಪು.ಸಂ. 237. 
.ಎ.ಕ. ಪಂ. 7. ಶಾ. ಸಂ. 78, ಪು.ಸಂ. 61. 

ಎ.ಕ. ಸಂ. 7. ಶಾ 
ಎ.ಕ. ಸಂ. 7. ಶಾ 

ಎ.ಕ. ಸಂ. 7, ಶಾ. ಸಂ. 67, ಪು.ಸಂ. 5೦-51. 
ಎ.ಕ. ಸಂ. 7. ಶಾ 

ಎ.ಕ. ಸಂ. 7. ಶಾ 

ಎ.ಕ. ಸಂ. 6, ಶಾ. ಸಂ. ೨೦. ಪು.ಸಂ. 73-76ರ. 


ಎ.ಕ. ಸಂ. 7, ಶಾ. ಸಂ. ೨, ಪು.ಸಂ. ೦58. 


11. ಎ.ಕ. ಸಂ. 7, ಶಾ. ಸಂ. 78, ಪು.ಸಂ. 60೦-64. 


12. 


13. 


14. 


115. 


16. 


117. 


118. 


19. 


120 


ಎ.ಕ. ಸಂ. 7, ಶಾ. ಸಂ. 144, ಪು.ಸಂ. 443. 

ಎ.ಕ. ಸಂ. 7, ಶಾ. ಸಂ. 6೦, ಪು.ಸಂ. 32-33. 

ಎ.ಕ. ಸಂ. 7, ಶಾ. ಸಂ. 122, ಪು.ಸಂ. ೨15-216. 

ಪಾರ್ಥಸಾರಥಿ, ಟ.ಎ.. ಕರ್ನಾಟಕ ರಾಜ್ಯ ಗೆಜೆಟಯರ್‌, ಮಂಡ್ಯ ಜಲ್ಲೆ, ಪು.ಸಂ. 16-18. 
ರಾಮಕೃಷ್ಣ ಪರಮಾನಂದ, "'ಹೋಯ್ದಕರ ಉಪರಾಜಧಾನಿ ಕೆರೆತೊಣ್ಣೂರು', ಗೃಹಶೋಭಾ. 


ಪು.ಸಂ. 48-5೦, ಏಪ್ರಿಲ್‌ 19೨68. 


"ಮತ್ತಿನ ಕೆರೆ" ಪಾಂಡವಪುರ ತಾಲೂಕು, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ. ಪು.ಸಂ. 
40-44. 

ಅನಂತರಾಮು, 19೨7, ಸಕ್ಕರೆಯಸೀಮೆ, ಮ್ಯಸೂರು, ಪು. ಸಂ. 77-87 

ಎ.ಕ. ಸಂ. 6. ಶಾ. ಸಂ. 73. 


.ಎ.ಕ. ಸಂ. 6, ಶಾ. ಸಂ. 16, 47, ರಂ, ಕೃಷ್ಣರಾಜಪೇಟೆ. ಶಾ.ಸಂ. 19, 2೦: 
ಶ್ರೀರಂಗಪಟ್ಟಣ ಶಾ.ಸಂ. 66, ಆರ. 


Ru 


186 


121. ಷೇಕ್‌ ಅಲ, ಜ., 1976: ಹಿಸ್ಟರೀ ಆಫ್‌ ವೆಸ್ಟನ್‌ ಗಂಗಾಸ್‌, ಮೈಸೂರು 
ವಿಶ್ವವಿದ್ಯಾನಿಲಯ, ಮ್ಯಸೂರು, ಪು.ಸಂ. 15೨-15೦. 

122. ಅದೇ. 

123. ಎಕ. ಸಂ. 6, ಶಾ. ಸಂ. 44, ೮1, ಶ್ರೀರಂಗಪಟ್ಟಣ ಶಾ.ಸಂ. 67, 78 

124. ಎ.ಕ. ಸಂ. ರ. 

125. ಎ.ಕ. ಸಂ. 6, ಶಾ. ಸಂ. 10೦, 10೨ ಹಾಗೂ ಅದೇ ದೇವಾಲಯದ ಇತರ ಶಾಸನಗಳು. 

126. ಎ.ಕ. ಸಂ. 6, ಶಾ. ಸಂ. 7೨. ಕ್ರಿ.ಶ.1175. 

127. ಎ.ಕ. ಸಂ. 6, ಶಾ. ಸಂ. 104, ಕ್ರಿ.ಶ. 1೭ನೆಯ ಶತಮಾನ. 

128. ಎ.ಕ. ಸಂ. 6, ಶಾ. ಸಂ. 122. ಪು.ಸಂ. 215-೦216. 

12೨. ಅನಂತರಾಮು, 19೨7: ಪೂರ್ಪೋಕ್ತ. 

130. ಎ.ಕ. ಸಂ. ಶಾ.ಸಂ. ೨೦೨, ಕ್ರಿ.ಶ. 172೦. 

131. ವೆಂಕಟರಮಣಯ್ಯ (ಸಂ.) 2೦೦3, ಶ್ರೀ ವೈಷ್ಣವ ದಿವ್ಯ ಕ್ಷೇತ್ರ. ತೊಣ್ಣೂರು. ಬೆಂಗಳೂರು. 
ಪು.ಸಂ. 16. 

132. ಅನಂತರಾಮು, 19೨7. ಪೂರ್ಮೋಕ್ತ. 

133. ಅದೇ. 

134. ಅದೇ. 

135. ಲೇಖಕರು ನೀಡಿದ ಮಾಹಿತಿಯನ್ನಾಧರಿಸಿದೆ. 

136. ಅರ್ಚಕರಾದ ಶ್ರೀಯುತ ಚಂದ್ರಶೇಖರಯ್ಯರವರು ನೀಡಿದ ಮಾಹಿತಿಯನ್ನಾಧರಿಸಿದೆ. 

137. ಶಿಕ್ಷಕರಾದ ಶ್ರೀ ಒ.ಕೆ. ತಿಮ್ಮೇಗೌಡರ ಮಾಹಿತಿಯನ್ನಾಧರಿಸಿದೆ. 

138. ಕನ್ನಡ ಸಾಹಿತ್ಯ ಪರಿಷತ್‌, ಬೆಂಗಳೂರು, ಪ್ರಕಟಸಿರುವ ಕನ್ನಡ ಸಂಕ್ಷಿಪ್ತ ನಿಘಂಟು. 

139೨. ಅನಂತರಾಮು. 19೨7: ಪೂರ್ಪೋಕ್ತ. 

140. ಎ.ಕ. ಸಂ.7. ಶಾ. ಸಂ. 48. ಪು.ಸಂ. ೦8. 

141. ಎ.ಕ. ಸಂ.7, ಶಾ. ಸಂ. 1, ಪು.ಸಂ. 10. 

142. ಎ.ಕ. ಸಂ.7. ಶಾ. ಸಂ. 87. ಪು.ಸಂ. 3೦ರ. 

. ಸಂ. 1೦, ಪು.ಸಂ. 32೦. 


143. ಎ.ಕ. ಸಂ.7. 


144. ಎ.ಕ. ಸಂ.7. . 305. 


A 
& 
ನ 
ಈ 
e 


145. ಎ.ಕ. ಸಂ.7. ಶಾ. ಸಂ. 42, ಪು.ಸಂ. 23೦. 


187 


146. ಎ.ಕ. ಸಂ.7, 
147. ಎ.ಕ. ಸಂ.7. 
148. ಎ.ಕ. ಸಂ.7, 
14೨. ಎ.ಕ. ಸಂ.7, ಸಂ. 71 ಪು.ಸಂ. 387-388. 
15೦. ಎ.ಕ. ಸಂ.7, . ಪಂ. 17೨, ಹು.ಸಂ. 175-176. 
151. ಎ.ಕ. ಸಂ.7, ಸಂ. 15೦. ಪು.ಸಂ. 240-241. 
152. ಎ.ಕ. ಸಂ.7, ಸಂ. 102, ಪು.ಸಂ. 4೦04-4೦ರ. 
153. ಎ.ಕ. ಸಂ.7, ಸಮು ರಡ 
154. ಎ.ಕ. ಸಂ.7, ಸಂ. 17೨ (ಬೇಜಬರಾಕ್‌) ಪು.ಸಂ. 17ರ. 
155. ಎ.ಕ. ಸಂ.7, ಸಂ. 87, ಪು.ಸಂ. 253. 
156. ಎ.ಕ. ಸಂ.7, 
157. ಎ.ಕ. ಸಂ.7. 
158. ಎ.ಕ. ಸಂ.7, 


15೨. ಎ.ಕ. ಸಂ.7, 


ತ ಕತತಕಿತಕತಿತಕತಿತರೆತತತತತ 
a 
[©) 


16೦. ಎ.ಕ. ಸಂ.7, 


162. ಎ.ಕ. ಸಂ.7., ಶಾ. ಸಂ. 163, ಪು.ಸಂ. 247. 

163. ಎ.ಕ. ಸಂ.7. ಶಾ. ಸಂ. 163, ಹು.ಸಂ. 247-248. 
164. ಎ.ಕ. ಸಂ. 6, ಶಾ. ಸಂ. 164, ಪು.ಸಂ. 25೦. 
165. ಎ.ಕ. ಸಂ.7, ಶಾ. ಸಂ. 157, ಪು.ಸಂ. 153. 

166. ಎ.ಕ. ಸಂ.7, ಸಂ. 157/158, ಪು.ಸಂ. 1533-15ರ. 
167. ಎ.ಕ. ಸಂ.7. 


168. ಎ.ಕ. ಸಂ.7, 


ತ ತತೆ ತಿ 


16೨. ಎ.ಕ. ಸಂ.7, ಸಂ. 7, ಹು.ಸಂ. 189. 
170೦. ಎ.ಕ. ಸಂ.7. ಶಾ. ಸಂ. 135. ಹು.ಸಂ. 2೦8-2೦೦. 
171. ಎ.ಕ. ಸಂ.7. ಶಾ. ಸಂ. 151, ಪು.ಸಂ. 1ರ1. 
172. ಎ.ಕ. ಸಂ.7, ಶಾ. ಸಂ. 138. ಹು.ಸಂ. 231-23೦. 


178. ಎ.ಕ. ಸಂ. 6. ಶಾ. ಸಂ. 138. ಪು.ಸಂ. 231. 


188 


174. ಎ.ಕ. ಸಂ.7, ಶಾ. ಸಂ. 107, ಪು.ಸಂ. 100-101. 

175. ಎ.ಕ. ಸಂ.7. ಶಾ. ಸಂ. 158. ಪು.ಸಂ. 2೦4. 

176. ಎ.ಕ. ಸಂ.7. ಶಾ. ಸಂ. 214, ಪು.ಸಂ. 268. 

177. ಎ.ಕ. ಸಂ. 6, ಶಾ. ಸಂ. 214, ಪು.ಸಂ. 271. 

178. ಎ.ಕ. ಸಂ.7. ಶಾ. ಸಂ. 2೭2, ಪು.ಸಂ. 3468. 

179. ಎ.ಕ. ಸಂ.7. ಶಾ. ಸಂ. 34, ಪು.ಸಂ. 27೦2. 

180. ಎ.ಕ. ಸಂ.7., ಶಾ. ಸಂ. 14೨, ಪು.ಸಂ. 44ರ. 

181. ಎ.ಕ. ಸಂ.7. ಶಾ. ಸಂ. 133-134, ಪು.ಸಂ. 425-4೦6. 


182. ಎ.ಕ. ಸಂ.7, ಶಾ. ಸಂ. 37, ಪು.ಸಂ. ೨೦7. 


183. ಎ.ಕ. ಸಂ.7, ಶಾ. ಸಂ. 38, ಪು.ಸಂ. 2೦೨7 
184. ಎ.ಕ. ಸಂ.7, ಶಾ. ಸಂ. 38, ಪು.ಸಂ. 2೦೨7 
185. ಎ.ಕ. ಸಂ.7, ಶಾ. ಸಂ. 139೨. ಪು.ಸಂ. 140 
186. ಎ.ಕ. ಸಂ.7, ಶಾ. ಸಂ. 64, ಪು.ಸಂ. 287-288 
187. ಎ.ಕ. ಸಂ.7, ಶಾ. ಸಂ. 124, ಪು.ಸಂ. 420೦-4೦1. 
188. ಎ.ಕ. ಸಂ.7. ಶಾ. ಸಂ. ೦೭2, ಪು.ಸಂ. 347-348. 
18೨. ಎ.ಕ. ಸಂ.7, ಶಾ. ಸಂ. 18, ಪು.ಸಂ. 2೦4 


19೦. ಎ.ಕ. ಸಂ.7, ಶಾ. ಸಂ. 18, ಪು.ಸಂ. ೭2೦4-2೦ರ. 

191. ಎ.ಕ. ಸಂ.7. ಶಾ. ಸಂ. 37, ಪು.ಸಂ. 24. 

19೨. ಎ.ಕ. ಸಂ.7, ಶಾ. ಸಂ. 40, ಪು.ಸಂ. 27ರ. 

193. ಪಾರ್ಥಸಾರಥಿ, ಟ.ಎ.. ಕರ್ನಾಟಕ ರಾಜ್ಯ ಗೆಜೆಟಯರ್‌, ಮಂಡ್ಯ ಜಲ್ಲೆ. ಪು.ಸಂ. 6೦. 
194. ಎ.ಕ. ಸಂ.6, ಶಾ. ಸಂ. ೨೨, ಪು.ಸಂ. 162. 

195. ಎ.ಕ. ಸಂ.6. ಶಾ. ಸಂ. 19, ಪು.ಸಂ. 34೦2. 

196. ಎ.ಕ. ಸಂ.7, ಶಾ. ಸಂ. ೦೭, ಪು.ಸಂ. 187. 

197. ಎ.ಕ. ಸಂ.7. ಶಾ. ಸಂ. ೦1, ಪು.ಸಂ. 186. 

198. ಎ.ಕ. ಸಂ.7, ಶಾ. ಸಂ. 87. ಪು.ಸಂ. 30ರ. 


1೨೨. ಎ.ಕ. ಪಂ.7. ಶಾ. ಸಂ. 35, ಪು.ಸಂ. ೨1೦೨. 


189 


ಅಧ್ಯಾಯ-5 
ಮಂಡ್ಯ ಜಲ್ಲೆಯ ಐತಿಹಾಸಿಕ ಕೆರೆ-ಕಟ್ಟಿಗಳು 
ಪೀಠಿಕೆ 


ಜಲಸಂಪತ್ತು ಪಂಚಭೂತಗಳಕಲ್ಲ ಒಂದಾಗಿದ್ದು ಇದು ವಿಶ್ವದಲ್ಲರುವ ಕೊಟ್ಯಾಂತರ 
ಜೀವರಾಶಿಗಳಾದ ಸಸ್ಯ ಮತ್ತು ಪ್ರಾಣಿಸಂಕುಲಗಳಗೆ ಅತ್ಯಂತ ಅವಶ್ಯಕ. ಇಂದು ನಮಗೆ 
ಕಾಣಸಿಗುವ ಅನೇಕ ಜೀವರಾಶಿಗಳು ಪ್ರಮುಖವಾಗಿ ಪ್ರಾಣಿಗಳು ನೀರಿನಿಂದಲೇ ಉಗಮ 
ಹೊಂದಿವೆ. ವಿಶ್ವದ ಬಹುತೇಕ ಪಾಲು ನೀರಿನಿಂದ ಆವೃತಗೊಂಡಿದೆ. ಭೂಭಾಗ ಕೇವಲ 1/3 
ರಷ್ಟಿದೆ. ಅದರಂತೆಯೇ ಮಾನವನ ದೇಹದಲ್ಲ ಶೇಕರ 7೦ರಷ್ಟು ನೀರಿನಿಂದ ಕೂಡಿರುವುದು 
ಸಹಜ. ಇಂತಹ ವಸ್ತುವಾದ ನೀರು ಮಾನವನ ದೈನಂದಿನ ಚಟುವಟಕೆಗಳಲ್ಲ 


ಹಾಸುಹೊಕ್ಸಾಗಿದೆ. 


ಮಾನವನ ಉಗಮ ಮತ್ತು ವಿಕಾಸ ಸುಧೀರ ಇತಿಹಾಸವನ್ನು ಗಮನಿಸಿದಾಗ 
ತಿಆಯುವ ಪ್ರಮುಖ ವಿಷಯವೆಂದರೆ ಮಾನವ ತನ್ನ ಪೂರ್ವಜರಾದ ಮಂಗನ ಕಾಲಕ್ರಮದಲ್ಲ 
ಸುಮಾರು 2೦ ಲಕ್ಷ ವರ್ಷಗಳಂದ ವಿಕಾಸ ಹೊಂದುತ್ತಾ ಬಂದಿದ್ದಾನೆ' ಮತ್ತು ಭೌತಿಕವಾಗಿ 
ಹಾಗೂ ಮಾನಸಿಕವಾಗಿ ವಿಕಾಸ ಹೊಂದುವುದರೊಂದಿಗೆ ಪರಿಸರದ ಆಗುತ್ತಿರುವ 
ಬದಲಾವಣಿಗಳನ್ನು ಎದುರಿಸುತ್ತಾ ಬಂದಿದ್ದಾನೆ. ಜೊತೆಗೆ ಠತ ಒಂದೆಡೆ ಸ್ಥಿರವಾಗಿ 
ನಿಲ್ಲುವಂತಹ ಪ್ರಯತ್ನ ಅವನ ಜೀವನದಲ್ಲ ಬಂದದ್ದು ವ್ಯವಸಾಯದಿಂದಲೇ. ಮಾನವನ 
ಸರ್ವತೋಮುಖ ಅಭವೃದ್ಧಿ ಮತ್ತು ವಾಣಿಜ್ಯ ವ್ಯವಹಾರಗಳೆಲ್ಲವೂ ವ್ಯವಸಾಯದ 
ಆವಿಷ್ಣಾರದಿಂದಲೇ ಪ್ರಾರಂಭವಾಲುತು. ಒಂದು ಸಂಸ್ಥೃತಿಯ ಉಗಮ ಮತ್ತು ವಿಕಾಸಕ್ಕೆ 
ವ್ಯವಸಾಯ ತಳಹದಿಗೊಂಡಿತು. ಹೀಗಾಗಿ ಪ್ರಾಚೀನ ಕೃಷಿ ಪದ್ಧತಿಬುಂದ ತಂತ್ರಗಾರಿಕೆಯ 
ಕೃಷಿ ಪದ್ಧತಿಯನ್ನು ಅಳವಡಿಸುವಲ್ಲ ನೀರಾವರಿ ಪದ್ಧತಿಯ ಆಯಾಮಗಳು, ಕೆರೆಗಳು, 
ತೂಬುಗಳು. ನದಿಗಳು. ಜಲಾನಯನ ಪ್ರದೇಶಗಳ ಒಂದಲ್ಲಾ ಒಂದು ರೀತಿಯಲ್ಲ ತಮ್ಮದೇ 


ಪಾತ್ರ ವಹಿಸಿವೆ. 


ಹೀಗಾಗಿ ಮಂಡ್ಯ ಜಲ್ಲೆಯ ನೀರಾವರಿ ವ್ಯವಸ್ಥೆಯನ್ನು ಗಮನಿಸಿದಾಗ ಇತಿಹಾಸ 
ಮಟಗಳಲ್ಲ ಮಾನವನ ಬದುಕು ನಾಗರೀಕತೆಯುಂದ ನಾಗರೀಕತೆಯ ಕಡೆಗೆ 
ಕೊಂಡೊಯ್ಯುವ ದಿಸೆಯಲ್ಲ ವ್ಯವಸಾಯದ ಮೂಲ ಪರಿಕರವಾಗಿ ಕೆರೆ-ಕಟ್ಟೆಗಳು ಸಾಕಷ್ಟು 


190 


ಪ್ರಾಮುಖ್ಯತೆ ಪಡೆದುಕೊಂಡಿವೆ. ಹೀಗಾಗಿ ಚಾರಿತ್ರಿಕ ದೃಷ್ಟಿಬಂದ ಹೆಚ್ಚು ಮಹತ್ವ ಪಡೆದಿರುವ 
ಐತಿಹಾಸಿಕ ಕೆರೆಕಲ್ಟೆಗಳ ಬಣ್ಣೆ ಈ ಕೆಳಕಂಡಂತೆ ಸಮರ್ರ ಮಾಹಿತಿಯನ್ನು ನೀಡಲಾಗಿದೆ. 


1 ಅಮ್ಮನ ಕೆರೆ 


ನಾಗಮಂಗಲ ತಾಲೂಕಿನಿಂದ ಮಂಡ್ಯ ಜಲ್ಲೆಗೆ ಹೋಗುವ ರಸ್ಟೆಯ ಪಕ್ಷದ ಬಲಭಾಗದಲ್ಲಿ 
ಒಂದು ಕೆರೆಯುದೆ. (ಚಿತ್ರ32) ಈ ಕೆರೆಯನ್ನು ಅಮ್ಮನ ಕಟ್ಟೆ ಎಂತಲೂ ಕರೆಯುತ್ತಾರೆ. ಈ 
ಕೆರೆಯು ಸೂಳೆಕೆರೆಯ ಕೆಳಗೆ ಪೂರ್ವದಿಕ್ಕಿನಲ್ಲ ಕಂಡುಬರುತ್ತದೆ. ಈ ಕೆರೆಯನ್ನೂ ಸಹ 
ತಿಮ್ಮಣ್ಣ ದಣ್ಣಾಯಕನೇ ನಿರ್ಮಿಸುತ್ತಾನೆಂದು ನಾಗಮಂಗಲದ ಕೈಫಿಯತ್ತಿನಲ್ಲ ಮಾಹಿತಿ 
ಲಭ್ಯವಿದೆ.” ಇವನ ತಾಯು ಇವನನ್ನು ಕುರಿತು 'ಎಲ್ಲಾ ದಾನಧರ್ಮಗಳನ್ನು ನಿನ್ನು ಹೆಸರಿನಲ್ಲೇ 
ಮಾಡುತ್ತಿರುವೆ. ನನ್ನು ಹೆಸರಿನಲ್ಪ ಏನಾದರೂ ದಾನಧರ್ಮ ಮಾಡಿದ್ದೀಯಾ" ಎಂದು ಕೇಆದಾಗ 
ದಣ್ಣಾಯಕನು ಈ ಸ್ಥಳದ ಪೂರ್ವದಿಕ್ಕಿನಲ್ಲ ಕೆರೆಯೊಂದನ್ನು ಜೋರ್ಣೋದ್ದಾರಗೊಳಸಿ 
ಇದನ್ನೇ 'ಅಮ್ಮನ ಕೆರೆ ಅಥವಾ ಅಮ್ಮನ ಕಲ್ಟೆ' ಎಂದು ಕರೆದನು. ಈ ಕಲ್ಟೆಯು ಬಹುಶಃ 
ಅಂದಿನ ಕಾಲದಲ್ಲ ಊರ ಹೊರಗೆ ವಾಸಿಸುವವರ ಸೌಕರಯ್ಯಕಕ್ಷಾಗಿ ನಿರ್ಮಿಸಿದ ನೀರಾಸರೆಯ 


ಕೆರೆಯಾಗಿದೆಯೆಂದು ತಿಆದು ಬರುತ್ತದೆ. 
2. ಅಗ್ರಹಾರ ಬಾಚಳ್ಳಿ ಕೆರೆ 


ಕೃಷ್ಣರಾಜಪೇಟಿ ತಾಲೂಕಿಗೆ ಸೇರಿದ ಅಗ್ರಹಾರ ಬಾಚಳ್ವ ಗ್ರಾಮದಿಂದ ಪೂರ್ವಕ್ಕೆ 1.5 
ಕಿ.ಮೀ. ದೂರದ ಬಾಚಹಳ್ಳಯ ಹೊರಭಾಗದಲ್ಲ ಈ ಕೆರೆಯು ಕಂಡುಬರುತ್ತದೆ. ಈ ಕೆರೆಯು 
50 ಎಕರೆಯಷ್ಟು ವಿಸ್ತೀರ್ಣವಾಗಿದ್ದು ಕೆರೆಯ ನೀರು ಅದರ ಅರ್ಧದಷ್ಟಿದೆ. ಈ ನೀರು 
ಮಳೆಯಾಶ್ರಿತವಾಗಿದೆ. ಈ ಕೆರೆಯ ನೀರು ಪ್ರಾಣಿಪಕ್ಷಿಗಳಗೆ ಬಳಕೆಯಾಗುತ್ತಿದ್ದು, 
ವ್ಯವಸಾಯಕ್ಕೂ ಉಪಯೋಗವಾಗುತ್ತಿದೆ ಎನ್ನಬಹುದು. ಕೆರೆಯ ಕೆಲವು ಭಾಗವು 
ವ್ಯವಸಾಯದ ಭೂಮಿಯಾಗಿ ಆವೃತವಾಗಿದೆ.” ಈೇ ಕೆರೆಯ ಒಡ್ಡನ್ನು ಕಲ್ಪ್ಲನಿಂದ ನಿರ್ಮಾಣ 
ಮಾಡಲಾಗಿದ್ದು ಕೆರೆಗೆ ಒಂದು ಸಣ್ಣದಾದ ಅಣಿಯನ್ನು ಕಟ್ಟಲಾಗಿದೆ. ಹಾಗೆಯೇ ಕೆರೆಯ 
ಸುತ್ತಮುತ್ತ ಮುಳ್ಜನ ಗಿಡಗಳ೦ದ ಆವೃತವಾಗಿದೆ. 


3. ಅಪ್ಪರಸನ ಕೆರೆ 


ಪಾಂಡವಪುರ ತಾಲೂಕಿನ ತೊಣ್ಣೂರಿನಲ್ಲ ಈ  ಕೆರೆಬುದೆ. ಈ ಅರಸನ 
ಕಲ್ಲೆಯೊಂದನ್ನು ಇಲ್ಲನ ಜನರು ಅಪ್ಪರಸನ ಕಲ್ಲೆ ಎಂದು ಐತಿಹ್ಯಗಳ೦ದ ತಿಆದು ಬರುತ್ತದೆ. 
ಕೆಲವು ವಿದ್ವಾಂಸರು ಅಪ್ಪರೆಯರ ತಟಾಕವೇ ಅಫಪ್ಪರಸನ ಕಟ್ಟೆಯೆಂದು ಹೇಳುತ್ತಾರೆ. ಆದರೆ 


191 


ಗ್ರಾಮಸ್ಥರು ಈ ಕೆರೆಯಲ್ಲ ಕಂಡುಬರುವ ತಾವರೆ ಗಿಡವನ್ನು ಆಧರಿಸಿ ಅದನ್ನೇ ತಲಾಕ ಎಂದು 
ಕರೆಯುತ್ತಾರೆ. ಈ ಕೆರೆಯು ನೀರನ್ನು ದೈವಕಾರ್ಯಗಳಗೆ ಬಳಸುತ್ತಿದ್ದರೆಂದು ತಿಆದು 
ಬರುತ್ತದೆ. ಕೆರೆಯ ಏರಿಯುಂದ ಜನುಗಿದಂತಹ ನೀರನ್ನು ಕೆಕಮಟ್ಟದಲ್ಲ ಶೇಖರಿಸಿ ಶೌಚ ಮತ್ತು 
ವ್ಯಕ್ತಿಗತ ನೈರ್ಮಲ್ಯಕ್ನ್ಕೆಂದು ಬಳಸಿಕೊಳ್ಳುತ್ತಿದ್ದರಿಂದ ಕೆಲವು ಮಾಹಿತಿಗಳನ್ನಾಧರಿಸಿ ತಿಆದು 
ಬರುತ್ತದೆ." 


ಕೆರೆಯನ್ನು ಇಲ್ಲನ ಜನರು ಅಪ್ಪರ ತಟಾಕ, ಅಪ್ಪರೆಯ ಕೆರೆ ಎಂದು ಕರೆಯುತ್ತಾ 
ಪ್ರಸ್ತುತ ಅಪ್ಪರಸನ ಕಲ್ಲೆಯಾಗಿದೆ. ಈ ಕೆರೆಯನ್ನು ಕೆಲವು ವಿದ್ವಾಂಸರ ಅಭಿಪ್ರಾಯದ ಪ್ರಕಾರ 
ಕೆರೆಯು ಮೊದಲು ಅಪಫ್ಪರ ತಬಟಾಕವಾಗಿ ನಂತರ ಅರಸರ ಕಟ್ಟಿಯಾಗಿ ಇಂದು ಅಪ್ಪ್ತರಸನ 
ಕಲೆಯಾಗಿ ಹೆಸರಾಗಿದೆ ಎಂದು ಹೇಳದ್ದಾರೆ. ಹಾಗೂ ಪ್ರಾರಂಭದ ದಿನಗಳಲ್ತ್ಲ ಇಲ್ಲನ ಪ್ರಾರಂಭಕ 
ಕೆರೆಯು ಇದಾಗಿದ್ದರಿಂದ ಹಾಗೂ ಮನೋಹರವಾಗಿದ್ದರಿಂದಲೂ ಈ ಕೆರೆಗೆ ಅಫ್ಪರ 
ತಟಾಕವೆಂದು ಕರೆಯಲಾಗಿದೆ. ನೀರನ್ನು ದೈವ ಕಾರ್ಯಗಳಗೆ ಬಳಸಲಾಗಿ ಅಪ್ಪರ 
ತಟಾಕವನ್ನು ಅಲ್ಲನ ಜನರು ವ್ಯಕ್ತಿಗತ ಶೌಚ ಹಾಗೂ ಇತರ ಕಾರ್ಯಗಳಗೆ 
ಬಳಸಿಕೊಳ್ಳುತ್ತಿದ್ದರು. ಚೋಳರಿಗಿಂತಲೂ ಪೂರ್ವದಲ್ಲನ ಈ ಕೆರೆಯು ಇಂದು ಅಫ್ಪ್ಷರಸನ 
ಕೆರೆಯಾಗಿದೆ ಎಂದು ತಿಆದು ಬರುತ್ತದೆ. ಅಂದರೆ ಪ್ರಾರಂಭಕ ಕೆರೆ ಇದಾಗಿದ್ದು ನಂತರದ 
ಕಾಲದಲ್ಲ ಚೋಳರು ತೊಣ್ಣೂರಿನ ಕೆರೆಯನ್ನು ಜೀರ್ಣೋ೯ದ್ದಾರಗೊಳಸಿದ್ದಾರೆ. ಹಾಗಾಗಿ 
ತೊಣ್ಣೂರಿನ ಕೆರೆಯ ಕೆಳಗಿನ ಕೆರೆಯಾಗಿ ಶೌಚ ಇತ್ಯಾದಿಗಳಗಾಗಿ ಬಳಕೆಯಾಗಿ ಅದರ 
ಸ್ಥಾನವನ್ನು ತೊಣ್ಣೂರು ಕೆರೆಗೆ ಬಟ್ಟುಕೊಲ್ಪದೆ. ಹಾಗಾಗಿ ಇಂದು ಈ ಕೆರೆಯ ನೀರು ತೊಣ್ಣೂರು 
ಕೆರೆಯ ತೂಜನಿಂದ ಬರುವ ನೀರನ್ನು ಕೆರೆಯಲ್ಲ ಸಂಗ್ರಹಗೊಂಡು ನಂತರ ವ್ಯವಸಾಯಕ್ಕೆ 
ಉಪಯೋಗಿಸಲ್ಪಡುತ್ತದೆ. 


4. ಕನ್ನಂಬಾಡಿ 


ಶ್ರೀರಂಗಪಟ್ಟಣ ತಾಲೂಕಿಗೆ ಕೃಷ್ಣರಾಜಸಾಗರವು ಸೇರಿದೆ. ಪ್ರಸ್ತುತ ಕೃಷ್ಣರಾಜ 
ಸಾಗರವೆಂದು ಪ್ರಸಿದ್ಧವಾಗಿರುವ ಸ್ಥಳ ಪ್ರಾಚೀನ ಕಾಲದಿಂದಲೂ ಇದು ಸಾಕಷ್ಟು ಪ್ರಾಶಸ್ತ್ಯ 
ಪಡೆದಿತ್ತು. ಸ್ಥಳ ಪುರಾಣಗಳ ಪ್ರಕಾರ ಕಣ್ಟಮುನಿ ಎಂಬುವ ಮುನಿಯೊಬ್ಬರು ಇಲ್ಲ 
ವಾಸವಾಗಿದ್ದು 'ಕಣ್ಟೇಶ್ರರ ಅ೦ಗ'ವನ್ನು ಇಲ್ಲ ಸ್ಥಾಪಿಸಿದ್ದರಿಂದ ಇದಕ್ಕೆ 'ಕಣ್ಣಪುರಿ' ಎ೦ಬ ಹೆಸರು 
ಬಂದಿದೆ.” ಹೆಚ್ಚು ಕಡಿಮೆ ರಾಷ್ಟ್ರಕೂಟರ ಕಾಲದಿಂದ ಈ ಊರಿನ ಬಗ್ಗೆ ಮಾಹಿತಿಗಳು 
ದೊರೆಯುತ್ತವೆ. ಇಲ್ಲ ಕಣ್ಣೇಶ್ವರ ದೇವಾಲಯ ಬಹಳ ಪ್ರಾಚೀನವಾದುದ್ದಾಗಿದೆ. ಇದು 


ಕ್ರಿ.ಪ.812ರಲ್ಲ ರಾಷ್ಟಕೂಟರ ಮೊದಲನೆಯ ಕೃಷ್ಣನಿಂದ ನಿರ್ಮಿತವಾಗಿದ್ದಿರಬಹುದು ಎಂಬುದು 


192 


ಕೆಲವು ವಿದ್ದಾಂಸರ ಅಭಿಪ್ರಾಯವಾಗಿದೆ ಗರ್ಭಗೃಹ. ನವರಂಗ, ಸುಕನಾಸಿಯುಳ್ಳ ಈ 
ದೇವಾಲಯದಲ್ಲ ಗಣಪತಿ, ಉಮಾಮಹೇಶ್ವರ. ಮಹಿಷಾಸುರಮರ್ದಿನಿ, ಕುಮಾರ ಮೊದಲಾದ 
ದೇವತೆಗಳ ಶಿಲ್ಪ್ಲಗಳವೆ. ವಿವಿಧ ಕಾಲಕ್ಕೆ ಸೇರಿದ ನಾಲ್ದು ಶಾಸನಗಳವೆ. ಗೋಪಾಲಕೃಷ್ಣ 
ದೇವಾಲಯ ದ್ರಾವಿಡ ಮತ್ತು ಚಾಳುಕ್ಯ ವಾಸ್ತುಶೈಅಗಳ ಮಿಶ್ರ ಕಟ್ಟಡ. ವಾಸ್ತುಶಿಲ್ಪದ 
ದೃಷ್ಟಿಯಿಂದ ಇದೊಂದು ಸುಂದರ ದೇವಾಲಯವಾಗಿದೆ. ವಿಷ್ಣುವಿನ ದಶಾವತಾರಗಳು ಬ್ರಹ್ಕ, 
ಸರಸ್ಪತಿ, ಹರಿಹರ, ಹಯರ್ರೀವ ಮುಂತಾದ ದೇವತೆಗಳ ಶಿಲ್ಪಗಳು ನಯನಮನೋಹರವಾಗಿವೆ. 
ಕೆಲವು ವಿಗ್ರಹಗಳ ಮೇಲ್ಲಾಗದಲ್ಲ ಹೊಯ್ದಕ ಕಾಲದ ಕನ್ನಡ ಅಪಿಯಲ್ಲ ಬರೆಯಲಾದ 
ದೇವತೆಗಳ ಹೆಸರುಗಳವೆ. ಗರ್ಭಗೃಹ. ಸುಕನಾಸಿ ಮತ್ತು ಮುಖಮಂಟಪವುಳ್ಳ ಈ 
ದೇವಾಲಯದ ಆರು ಅಡಿ ಎತ್ತರದ ಗೋಪಾಲಕೃಷ್ಣ ಮೂರ್ತಿ ಬಹಳ ಸುಂದರವಾಗಿದೆ. ಇಲ್ಲನ 
ಶಾಸನಪೊಂ೦ದು ಹೋೊಯ್ದಕ ಮೂರನೇ ಬಲ್ಲಾಕನ ಕಾಲಕ್ಕೆ ಸೇರಿದ್ದುದರಿಂದ ಈ ದೇವಾಲಯ 
ಕ್ರಿ.ಪ.13೦೦ಕ್ಕಿಂತಲೂ ಮುಂಚೆಯೇ ನಿರ್ಮಾಣವಾಗಿರಬಹುದೆಂದು ತಿಆದು ಬರುತ್ತದೆ. 
ಕ್ರಿ.ಪ.16೦6ರಲ್ಲ ಈ ಸ್ಥಳವನ್ನು ದೊಡ್ಡಯ್ಯ ಪ್ರಭು ಒಡೆಯರು ಕಠ ದೇವಾಲಯದ 
ಜೀರ್ನೋದ್ದಾರ ಕಾರ್ಯವನ್ನು ಮಾಡಿದರು.” ಇಲ್ಲರುವ ಮೂರನೇ ದೇವಾಲಯ ಲಕ್ಷ್ಮೀ 
ದೇವಾಲಯ. ಇದು ಇತ್ತೀಚಿನ ಕಾಲದ್ದಾಗಿದ್ದು ಕ್ರಿ.ಶ.18158ರಲ್ಲ ನಿರ್ಮಿತವಾಲಯುತು. 
ಉಜ್ಜಯುನಿಯ ಮಹಾಕಾಆ ದೇವಾಲಯದ ಮಾದರಿಯಲ್ಲಯೇ ಈ ದೇವಾಲಯವು ಸಹ 
ನಿರ್ಮಿತವಾಗಿದೆ ಎಂದು ಶಾಸನದಲ್ಲ ತಿಆಸಲಾಗಿದೆ. ಈ ಮೂರು ದೇವಾಲಯಗಳು ಪ್ರಸ್ತುತ 
ಕಾವೇರಿ ನದಿಯ ನೀರಿನಲ್ತ ಮುಳುಗಿ ಹೋಗಿರುವುದು ನಮಗೆ ಕಾಣಬರುತ್ತದೆ. 


ಕನ್ನಂಬಾಡಿಯಲ್ಲ ಕಂಡುಬರುವ ಪರ್ಷಿಯನ್‌ ಭಾಷೆಯ ಶಾಸನಪೊಂದರಲ್ಲ 
ಕ್ರಿ.ಪ.179೨4ರಲ್ಪ ಟಪ್ಟು ಸುಲ್ತಾನನು ಕಾವೇರಿ ನದಿಗೆ 7೦ ಅಡಿ ಎತ್ತರದ ಕಟ್ಟೆಯೊಂದನ್ನು 
ಕಟ್ಟಿಸಿದನೆಂದು ಉಲ್ಲೇಖವಾಗಿದೆ. ಈಗಿನ ಕೃಷ್ಣರಾಜ ಸಾಗರದ ಕಲ್ಲೆಯು ಟಪ್ಪು ಸುಲ್ತಾನನು 
ನಿರ್ಮಿಸಿದ ಕಲ್ಟೆಯ ಸ್ಥಳದಲ್ಲಯೇ ಇದೆ ಎಂದು ಹೇಳಬಹುದು. 


ಮೈಸೂರು ಸಂಸ್ಥಾನದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲು ದಿವಾನ್‌ 


Q 
ರಂಗಾಚಾರ್ಲರವರು 1881ರಲ್ಲ ಇಂದೈೆಂಡಿನ ಜಾನ್‌ ಟೀಲರ್‌ ಕಂಪನಿಗೆ ಕೋಲಾರ ಚಿನ್ನದ 
ಗಣಿ ಕಾರ್ಯವನ್ನು ಒಪ್ಪಿಸಿದರು. ಕೋಲಾರದ ಚಿನ್ನದ ಗಣಿ ಕಾರ್ಯ 1886ರಲ್ಲ 
ಆರಂಭಗೊಂಡಿತು. ಚಿನ್ನದ ಗಣಿಬುಂದ ಸರ್ಕಾರಕ್ಕೆ ಆದಾಯ ಬರುತ್ತಿತ್ತು. ಗಣಿ ಕಾರ್ಯದಲ್ಲ 
ವಿದ್ಯುತ್‌ ಅಗತ್ಯವಿತ್ತು. ಜಲವಿದ್ಯತ್‌ ಉತ್ಪಾದನೆ ಮಾಡಿ ಕೋಲಾರದ ಚಿನ್ನದ ಗಣಿಗೆ 


ಪೂರೈಸುವ ಉದ್ದೇಶದಿಂದ ಹತ್ತನೆಯ ಚಾಮರಾಜ ಒಡೆಯರ ಕಾಲದಲ್ಲ ದಿವಾನರಾಗಿದ್ದ 


193 


ಕೆ.ಶೇಷಾದ್ರಿ ಅಯ್ಯರ್‌ರವರು ಮಳವಳ್ಳ ಸಮೀಪದ ಶಿವನಸಮುದ್ರ ಜಲವಿದ್ಯುತ್‌ 
ಯೋಜನೆಯನ್ನು 189೨-1೨೦೦ರಲ್ಲ ಕೈತ್ತಿಕೊಂ೦ಡರು. ಈ ಯೋಜನೆ ನಾಲ್ಪಡಿ ಕೃಷ್ಣರಾಜ 
ಒಡೆಯರ ಕಾಲದಲ್ಲ ಪೂರ್ಣಗೊಂಡು 19೦೭ರಲ್ಲ ಕಾರ್ಯಾರಂಭ ಮಾಡಿದಾಗ 4,30೦೦ 
ಕಿ.ವ್ಯಾಟ್‌ ವಿದ್ಯುತ್‌ ಉತ್ಪಾದಿಸುವ ಸಾಮರ್ಥ್ಯ ಹೊಂದಿತು. 19೦೭ರ ಮೊದಣಗೆ 
ಕೋಲಾರದ ಚಿನ್ನದ ಗಣಿಗೆ ವಿದ್ಯತ್‌ ಪೂರೈಸಲಾಯುತು. 19೦5ರಲ್ಲ ಬೆಂಗಳೂರು ನಗರಕ್ಕೆ 
ಸರಬರಾಜು ಮಾಡಲಾಯುತು. ಇದರಿಂದ ದೇಶದಲ್ಲೇ ಮೊಟ್ಟ ಮೊದಲಗೆ ವಿದ್ಯುತ್‌ ಬೆಳಕು 
ಕಂಡ ನಗರ ಎಂಬ ಕೀರ್ತಿ ಬೆಂಗಳೂರಿಗೆ ಲಭಸಿತು. ನಂತರ 19೦6ರ ವೇಳೆಗೆ ಮೈಸೂರು 
ನಗರಕ್ಷೆ ವಿದ್ಯುತ್‌ ದೀಪ ಸೌಲಭ್ಯ ಕಲ್ಪಸಲಾಲಯುತು. ಆದರೆ ಬೇಸಿಗೆ ಕಾಲದಲ್ಲ ಕಾವೇರಿ 
ನದಿಯಲ್ಲ ನೀರಿನ ಕೊರತೆ ಉಂಬಾಗಿ ವಿದ್ಯುತ್‌ ಉತ್ಪಾದನೆಗೆ ತೊಂದರೆಯಾಗುತ್ತಿತ್ತು. ಈ 
ಸಮಸ್ಯೆ ನಿವಾರಣಿಗಾಗಿ ಮಳೆ ಕಾಲದಲ್ಲ ನದಿ ನೀರನ್ನು ಒಂದು ಕಡೆ ಶೇಬರಿಸಿಕೊಂಡು 
ಬೇಸಿಗೆಯಲ್ಲ ನಿಗಧಿತ ಪ್ರಮಾಣದ ನೀರನ್ನು ಶಿವನಸಮುದ್ರ ಜಲವಿದ್ಯುತ್‌ ಕೇಂದಕ್ಕೆ 
ಸರಬರಾಜು ಮಾಡುವ ಆಲೋಚನೆ ಉಂಬಟಾಯುತು. ಆ ಉದ್ದೇಶದಿಂದ ಅಂದಿನ ಮೈಸೂರು 
ಸಂಸ್ಥಾನದ ಮುಖ್ಯ ಇಂಜನಿಯರ್‌ ಸರ್‌ ಎಂ. ವಿಶ್ವೇಶ್ವರಯ್ಯನವರು ಯೋಜನೆಯೊಂದನ್ನು 
ರೂಪಿಸಿದರು. ವಿಶ್ವೇಶ್ವರಯ್ಯನವರು ವಿದ್ಯುತ್‌ ಉತ್ಪಾದನೆಯ ಜೊತೆಗೆ ಕೃಷಿಗೆ ನೀರಾವರಿ 
ಸೌಲಭ್ಯವನ್ನು ವಿಸ್ತರಿಸಬೇಕೆ೦ಂಬ ಆಲೋಚನೆಯುಂದ ಅಣೆಕಟ್ಟೆ ಯೋಜನೆಯ ವರದಿಯನ್ನು 
ಸಿದ್ದಪಡಿಸಿ 191ರ ಮೇ 15ರಂದು ಮಹಾರಾಜ ನಾಲ್ಪಡಿ ಕೃಷ್ಣರಾಜ ಒಡೆಯರಿಗೆ ಸಲ್ಲಸಿದರು. 
ಸ್ಥಳ ಪರಿಶೀಲನೆ ಮಾಡಿ ಶ್ರೀರಂಗಪಟ್ಟಣಕ್ಕೆ ಸುಮಾರು 15 ಕಿ.ಮೀ. ಹಾಗೂ ಮೈಸೂರಿಗೆ 19 
ಕಿ.ಮೀ. ದೂರದಲ್ಲರುವ ಕನ್ನಂಬಾಡಿ ಗ್ರಾಮದ ಬಳ ಕಾವೇರಿ ನದಿಗೆ ಅಣಿಕಟ್ಟೆ ನಿರ್ಮಿಸಲು 


ನಿರ್ಧರಿಸಲಾಯುತು. 


ಅಣಿಕಟ್ಟೆಯ ಮೊದಲ ಹಂತದ ಯೋಜನೆಗೆ ೨1 ಲಕ್ಷ ರೂಪಾಯುಗಳ ವೆಚ್ಚದಲ್ಲ ೨7 
ಅಡಿ ಎತ್ತರದ ಕಟ್ಟೆ ನಿರ್ಮಾಣ ಕಾರ್ಯ ಆರಂಭಗೊಂಡಿತು. ಅಣೆಕಟ್ಟೆಗೆ ಅಗತ್ಯವಾದ ಕಲ್ಲು 
ಹಾಗೂ ಗ್ರಾನೈಟ್‌ ಶಿಲೆಗಳು ಇದ್ದುದ್ದರಿಂದ ಅವುಗಳನ್ನೆ ಕಲ್ಲೆ ನಿರ್ಮಾಣಕ್ಷೆ ಬಳಸಿಕೊಂಡು 
1915 ರ ವೇಳೆಗೆ ಅಣೆಕಟ್ಟೆ 65 ಅಡಿ ಎತ್ತರ ನಿರ್ಮಾಣಗೊಂಡಿತು. ಅಣೆಕಟ್ಟೆಗೆ ಪ್ರಯಂಚಾಅತ 
ಬಾಗಿಲುಗಳನ್ನು ಅಳವಡಿಸಲಾಯುತು. 1915ರ ಜೂನ್‌ ತಿಂಗಳಲ್ಲ 5೦ ಅಡಿ ನೀರನ್ನು 
ಶೇಖರಿಸಲಲಯುತು'' ನಂತರ ದಿವಾನರಾಗಿ ಬಂದ ಕಾಂತರಾಜು ಅರಸು (1೨1೨-2೨೦). 
ಆರ್‌.ಬ್ಯಾನರ್ಜ(1೨22-೦6) ಹಾಗೂ ಮಿರ್ಜಾ ಇಸ್ಕಾಯಿಲ್‌ರವರು ಸಹ ಅಣೆಕಟ್ಟೆ ನಿರ್ಮಾಣ 
ಕಾರ್ಯದಲ್ಲಿ ಹೆಚ್ಚು ಆಸಕ್ತಿ ವಹಿಸಿದರು. 191೨ರ ವೇಳೆಗೆ 107 ಅಡಿ ಎತ್ತರದ ಕಲ್ಲೆಯನ್ನು 
ನಿರ್ಮಿಸಲಾಲುತು. ಶವರೆಗೆ ಕಟ್ಟೆ ನಿರ್ಮಾಣಕ್ಷೆ ತಗುಅದ ಹಣದ ವೆಚ್ಚ 155 ಲಕ್ಷ ರೂ.ಗಳಗೂ 


194 


ಹೆಚ್ಚಾಗಿತ್ತು. 1921ರ ವೇಳೆಗೆ ಮೊದಲ ಹಂತದ ಯೋಜನೆ ಪೂರ್ಣಗೊಂಡಿತು. ಮುಂದಿನ ಕಟ್ಟೆ 
ನಿರ್ಮಾಣದ ಜೊತೆಗೆ ಅಣಿಕಟ್ಟೆಯ ಉತ್ತರ ಭಾಗದಲ್ಲ ಕಾಲುವೆ ನಿರ್ಮಾಣ ಕಾಯ್ದೆ 
ಆರಂಭಗೊಂಡಿತು. ಅಣೆಕಟ್ಟೆ ನಿರ್ಮಾಣದ ಕಾರ್ಯ 1೨32ರಲ್ಲ ಪೂರ್ಣಗೊಂಡಿತು. 


ಮೈಸೂರು ಸಂಸ್ಥಾನದ ಅಂದಿನ ಏಕೈಕ ಬೃಹತ್‌ ನೀರಾವರಿ ಯೋಜನೆಯಾಗಿದ್ದ 
ಕನ್ನಂಬಾಡಿ ಕಟ್ಟೆ ಸುಮಾರು 15ರ ಮ್ಯೈಲಅ ಉದ್ದ (8600೦ ಅಡಿ ಉದ್ದ) ಹಾಗೂ 130೦ ಅಡಿ 
ಎತ್ತರವಿದೆ. ಕಟ್ಟೆ ಮೇಲ್ಭಾಗದಲ್ಲ 14.5 ಅಡಿ ಅಗಲದ ರಸ್ತೆ ಇದ್ದು ದಕ್ಷಿಣದಿಂದ ಉತ್ತರದ ಕಡೆ 
ವಾಹನಗಳಲ್ಲ ಸಂಚರಿಸಬಹುದು. ಅಣೆಕಟ್ಟೆ ಉದ್ದಕ್ಕೂ 171 ಕಜ್ಣಣದ ಬಾಗಿಲುಗಳನ್ನು 
ಅಳವಡಿಸಿದ್ದು. ಅವುಗಳಲ್ಲಿ 136 ಸ್ಟಯಂಚಾಅತ ಬಾಗಿಲುಗಳು ತಾವಾಗಿಯೇ 
ಎತ್ತಿಕೊಳ್ಳುವುದರಿಂದ ಕಟ್ಟೆಯ ಹೆಚ್ಚುವರಿ ನೀರು ನದಿಗೆ ಹರಿದು ಹೋಗುತ್ತದೆ. ಈ 
ಅಣಿಕಲ್ಟೆಯಲ್ಲ ಸುಮಾರು 5೦ ಚದುರ ಮೈೈಲಯಷ್ಟು ನೀರು ಹರಡಿ ನಿಲ್ಲುವುದರಿಂದ ಒಟ್ಟು 
48,335 ಮಿಲಯನ್‌ ಘನ ಅಡಿ (ಕ್ಯೂಜಕ್‌ ಫೀಟ್‌) ನೀರನ್ನು ಶೇಖರಿಸಬಹುದಾಗಿದೆ. ಈ 
ಯೋಜನೆಯಿಂದ ನಾಲ್ದಡಿ ಕೃಷ್ಣರಾಜ ಒಡೆಯರ್‌ ಆಳ್ವಿಕೆಯು ಅಂತ್ಯ ಕಾಲದ ವೇಳೆಗೆ 


ಸುಮಾರು 7೦,೭23೦ ಎಕರೆ ಪ್ರದೇಶಕ್ಷೆ ನೀರಾವರಿ ಸೌಕರ್ಯ ಕಲ್ಪಸಲಾಯುತು.” 


ಈ ಅಣೆಕಟ್ಟೆ ನಿರ್ಮಾಣದಿಂದಾಗಿ ೨,5೭೦ ಎಕರೆ ತರಿಭೂಮೆ ಹಾಗೂ 13,923 ಎಕರೆ 
ಖುಷ್ಟಿ ಭೂಮಿ ಮುಳುಗಡೆಯಾಲುತು. ಆ ಭಾಗದಲ್ಲ ಬಂದಂತಹ ೭25 ಗ್ರಾಮಗಳಕಲ್ಲ 
ವಾಸವಾಗಿದ್ದ ಹದಿನೈದು ಸಾವಿರ ಜನರಿಗೆ ಪುನರ್ವಸತಿ ಕಲ್ತ್ಪಸಲಾಯುತು. ಕನ್ನಂಬಾಡಿ 
ನಿರ್ಮಾಣಕ್ಕೆ ಅಂದು 323.47 ಲಕ್ಷ ರೂ.ಗಳು ಬರ್ಚಾಯುತು. ಕಟ್ಟೆ ಕಟ್ಟುವಾಗ ಹಣದ ಕೊರತೆ 
ಉಂಬಲಾದಾಗ ನಾಲ್ಪಡಿಯವರು "ಕೆರೆಯ ನೀರನ್ನು ಕೆರೆಗೆ ಚೆಲ್ಲ ಎಂಬ ಗಾದೆ ಮಾತಿನಂತೆ 
ಅರಮನೆಯಲ್ಲದ್ದ ಮಣಗಟ್ಟಲೆ ಬಂಗಾರವನ್ನು ಮುಂಬ್ಯೆ ಮಾರುಕಲ್ಲೆಯಲ್ಲ ಮಾರಿ ಬಂದ 
ಹಣದಿಂದ ನಿರ್ಮಿಸಿದ್ದು ಎಂಬುದನ್ನು ಮರೆಯುವಂತಿಲ್ಲ. 


ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಕಾರ್ಯದಲ್ಲ ದಿವಾನರುಗಳಾದ ಕರ್ಪೂರ 
ಶ್ರೀನಿವಾಸರಾವ್‌. ಜ.ಸುಬ್ಬರಾವ್‌. ಕೆ.ಕೃಷ್ಣಯ್ಯಂಗಾರ್‌. ಕೆ.ಅರ್‌.ಶೇಷಾಚಾರ್‌. ಹೆಚ್‌.ಪಿ.ಗಿಬ್ದ್‌ 
ಮುಂತಾದ ಇಂಜನಿಯರ್‌ಗಳು ಹತ್ತು ಸಾವಿರ ಕಾರ್ಮಿಕರು ನಿರಂತರ ಪರಿಶ್ರಮದಿಂದ ಈ 
ಕನ್ನಂಬಾಡಿ ಕಟ್ಟೆ ಸುಮಾರು ಎರಡೂವರೆ ಕೋಟ ವೆಜ್ಚದಲ್ಲ ನಿರ್ಮಾಣಗೊಂಡಿದೆ. 


195 


ಕಂಡಕಟಿ 
೦° ಟ 


ಪಾಂಡವಪುರ ತಾಲೂಕಿನ ತೊಣ್ಣೂರಿನ ಗ್ರಾಮದ ಪೂರ್ವದಿಕ್ಠಿಗೆ ದೇವರಾಜ ಪಟ್ಟಣದ 
ಸಮೀಪದಲ್ಲ ಕಂಡ್ರಕಟ್ಟೆಯನ್ನು ಗುರುತಿಸಬಹುದು. ಪ್ರಸ್ತುತ ಇದು ಕೂಡ ಮುಚ್ಚಿಹೋಗಿದೆ. 
ಹಿಂದಿನ ಕಾಲದಲ್ಲ ಈ ಕಲ್ಟೆಯಲ್ಲನ ನೀರನ್ನು ಗ್ರಾಮದ ಮಡಿವಾಳರು. ಮಾನವನ ಅಶೌಚದ 
ಬಟ್ಟೆಯನ್ನು ಶುದ್ಧ ಮಾಲು ಬಳಸುತ್ತಿದ್ದರೆಂದು ತಿಆದು ಬರುತ್ತದೆ. 


5. ಕಿಕ್ಷೇರಿ ಕೆರೆ 


ಕೃಷ್ಣರಾಜಪೇಟಿ ತಾಲೂಕಿನಿಂದ 18 ಕಿ.ಮೀ. ದೂರದಲ್ಲರುವ ಕಿಕ್ಕೇರಿಯ ಒಂದು 
ಐತಿಹಾಸಿಕ ಚಾರಿತ್ರಿಕ ಮಹತ್ವವುಳ್ಳ ಸ್ಥಳವಾಗಿದ್ದು ಇಲ್ಲನ ಕೆರೆಯು ಕಿಕ್ಕೇರಿಯ ಬಸ್‌ 
ನಿಲ್ದಾಣದಿಂದ ನೈಖತ್ಯಕ್ಕೆ ೦.5 ಕಿ.ಮೀ. ದೂರದಲ್ಲ ಕಂಡುಬರುತ್ತದೆ.(ಚಿತ್ರ33) ಕೆರೆಯು 25೦ 
ಎಕರೆಯಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ತುಂಬಾ ವಿಶಾಲವಾಗಿದೆ. ಈ ಕೆರೆಯು ಪ್ರಾಚೀನ 
ಕಾಲದಿಂದಲೂ ಕೆರೆಯ ಸುತ್ತಮುತ್ತಅನ ನೂರಾರು ಎಕರೆಗಳಗೆ ನೀರನ್ನು ಒದಗಿಸುತ್ತಿದ್ದು 
ಇದರ ಎದುರಿಗೆ ಹೋಯ್ದಳರ ಕಾಲದ ಬ್ರಹ್ಮೇಶ್ವರ ದೇವಾಲಯವಿದೆ. ಕೆರೆಯ ದಕ್ಷಿಣದ ಬಾಗದಲ್ಲ 
ಅಣೆಕಟ್ಟೆಯನ್ನು ಕಟ್ಟಲಾಗಿದೆ.” ಹಾಗೂ ಕೋಡಿಗೆ ಹತ್ತಿರವಾದಂತೆ ನೀರಿನ ಮಧ್ಯದಲ್ಲಿ ಒಂದು 
ಸುಂದರವಾದ, ಚಿಕ್ಷದಾದ ನಂದಿಯ ಶಿಲ್ಲವನ್ನು(ಚಿತ್ರ34) ಹಾಗೂ ನೀರಿನ ಮಧ್ಯದ ಕಂಬದ 
ಮೇಲೆ ಕೂರಿಸಲಾಗಿದೆ. ಇದು ಎಲ್ಲಾ ಕೆರೆಗಳಗಿಂತಲೂ ವಿಭಿನ್ನತೆಯನ್ನು ತೋರುತ್ತದೆ ಹಾಗೂ 
ವಿಶಿಷ್ಟವಾಗಿದೆ. ಜನರು ಕೆರೆಯ ನೀರನ್ನು ವ್ಯವಸಾಯಕ್ಕೆ ಮತ್ತು ದಿನನಿತ್ಯದ ಬಳಕೆಗೆಂದು 
ಬಳಸಿಕೊಳ್ಳುತ್ತಿದ್ದಾರೆ. ಇದು ಪ್ರಸ್ತುತ ಹೇಮಾವತಿ ನದಿ ಮತ್ತು ಮಳೆಯಾಶ್ರಿತ ನೀರಿನ ಸಂಗ್ರಹ 
ಕಾರ್ಯ ಮಾಡುತ್ತದೆ. 


6. ಕುರುಂಕಟ್ಟೆ 

ಆ 
ಪಾಂಡವಪುರ ತಾಲೂಕಿನ ತೊಣ್ಣೂರಿನಲ್ಲ ಚಟ್ಟಂಗೆರೆಯಿಂದ ಚನಕುರುಆಗೆ ಹೋಗುವ 
ದಾರಿಯಲ್ಲ ಕಲ್ಲ ದೂರ ಹೋದರೆ ಕಣ್ಣ ಖಷಿಗಳು ತಪಸ್ಸನ್ನು ಮಾಡಿದ ಆಶ್ರಮ ಪ್ರದೇಶದ 
ಬೆಟ್ಟದ ತಪ್ಪಅನಲ್ಲ ಪ್ರಾಚೀನ ದೇವಾಲಯವು ಕಂಡುಬರುತ್ತದೆ. ಆ ದೇವಾಲಯದ ಮುಂದೆ 


ತುಂಬಾ ದೂರದಲ್ಲ ಕಾಣುವಂತಹ ಕಟ್ಟೆಯೇ ಕುರುಂಕಟ್ಟೆಯಾಗಿದೆ."” ಇದರ ನೀರನ್ನು ಇಲ್ಲನ 
ಜನರು ವ್ಯವಸಾಯಕ್ಷೆ ಬಳಸುತ್ತಿದ್ದರೆಂದು ತಿಆದು ಬರುತ್ತದೆ. 


196 


7. ಕೆರೆಕೋಡಿ 


ಪಾಂಡವಪುರ ತಾಲೂಕಿನ ನಾಗಮಂಗಲಕ್ಷೆ ಹೋಗುವ ರಸ್ನೆಯ ಬಲಭಾಗದಲ್ಲ 
ಕೆರೆಕೋಡಿಯು ಇದೆ. (ಚಿತ್ರ35) ಈ ಕೆರೆಗೆ ಮಳೆಯ ನೀರು ಮತ್ತು ಕಾವೇರಿ ನೀರನ್ನು 
ಸಂಗ್ರಹ ಮಾಡಲಾಗುತ್ತದೆ. ಕೆರೆಯ ಪೂರ್ವದಿಕ್ಷು ಬೆಟ್ಟಗಕ೦ದ ಆವೃತವಾಗಿದೆ. ಈ ಕೆರೆಯು 
ತುಂಬಾ ವಿಶಾಲವಾಗಿದ್ದು ಮಳೆಯುಲ್ಲದಿದ್ದರೂ ಕೆರೆಯ ನೀರು ಬತ್ತುವುದಿಲ್ಲ. ಕೆರೆಯ ನೀರನ್ನು 
ಜನರು ವ್ಯವಸಾಯಕ್ಕೆ ಮತ್ತು ಮೀನುಗಾರಿಕೆಗೆ ಬಳಸಿಕೊಳ್ಳುತ್ತಿದ್ದಾರೆ. ಕೆರೆಯಲ್ಲ ನೀರು 
ಸಂಗ್ರಹಗೊಳ್ಳಲು ಕೆರೆಯ ದಕ್ಷಿಣಕ್ಕೆ ಕಲ್ಲನಿಂದ ಅಣಿಯನ್ನು ಕಜ್ದಲಾಗಿದೆ." ಹಾಗೂ ಕೆರೆಯು 
ತುಂಬದಾಗ ನೀರು ಹೊರಹೋಗಲು ತೂಬನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಸ್ತುತ 
ಕೆರೆಯು ಸುವ್ಯವನ್ಥೆಬುಂದ ಕೂಡಿದ್ದು ನೀರಿನಿಂದ ಅವೃತವಾಗಿದೆ. ಹಾಗೂ ಕೆರೆಯ 
ಸ್ವಲ್ಪ್ಲಭಾಗವು ಒತ್ತುವರಿಯಾಗಿದ್ದು ತೆಂಗನಮರಗಳಂ೦ದ ಆವೃತವಾಗಿದೆ. 


ಆ. ಕೆರೆಕೋಡಿ 


ಕೃಷ್ಣರಾಜಪೇಟೆ ತಾಲೂಕಿನ ಬಸ್‌ ನಿಲ್ದಾಣದ ಬಲಭಾಗದಿಂದ 1 ಕಿ.ಮೀ. ದೂರದಲ್ಲಿ 
ಅಂದರೆ ಊರಿನ ಎಡಭಾಗದ ಈ ಕೆರೆಯುದ್ದು ಮೇಲ್ಭಾಗದಲ್ಲ ಸೇತುವೆಯನ್ನು 
ನಿರ್ಮಿಸಲಾಗಿದೆ.” (ಚಿತ್ರತ6) ಕೆರೆಯು ಬಹಳ ವಿಸ್ತಾರವಾಗಿದ್ದು, ಪ್ರಸ್ತುತ ನೀರಿನಿಂದ 
ಆವೃತವಾಗಿದೆ. ಕೆರೆಯ ಮೇಲೆ ಸೇತುವೆ ಕಲ್ಪರುವುದರಿಂದ ಕೆರೆ ಮತ್ತು ಕೋಡಿ 
ಇಬ್ಭಾಗವಾಗಿದೆ. ಕೆರೆಯ ನೀರು ಸಂಗ್ರಹವಾಗಲು ಕೋಡಿಯನ್ನು ಕಲ್ಲು ಮತ್ತು ಗಾರೆಯುಂದ 
ಗಟ್ಟಯಾಗಿ ಕಟ್ಟಲಾಗಿದ್ದು ಇಲ್ಲ ನೀರು ಹರಿದು ಹೋಗದಂತೆ ಸಂಗ್ರಹವಾಗುತ್ತಿದೆ. ಅಧಿಕ ನೀರು 
ಸಂಗ್ರಹಗೊಂಡರೆ ಅದನ್ನು ಹೊರಬಡಲು ತೂಜನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೆರೆಯ 
ಪೂರ್ವಭಾಗದಲ್ಲ ಕೆಲವು ಮನೆಗಳ೦ದ ಒತ್ತುವರಿಯಾಗಿದ್ದು, ಪಶ್ಚಿಮ ಮತ್ತು ಉತ್ತರ ದಿಕ್ಕಿನಲ್ಲ 
ತೆಂಗಿನ ತೋಟಗಳಂದ ಅಆವೃತವಾಗಿದೆ. ಈ  ಕೆರೆಯಲ್ಲ ಮೀನುಗಾರಿಕೆಯನ್ನು 
ಮಾಡಲಾಗುತ್ತಿದೆ. ಹಾಗೆಯೇ ಈ ನೀರನ್ನು ಭತ್ತ. ರಾಗಿ. ಕಬ್ಬು ಬೆಳೆಯಲು ಸಹ 


ಬಳಸಲಾಗುತ್ತಿದೆ. ಮತ್ತು ಊರಿನ ದಿನನಿತ್ಯದ ಬಳಕೆಗೂ ಬಳಸಿಕೊಳ್ಳಲಾಗುತ್ತಿದೆ. 
೨. ಕೊಡಿಯಾಲ ಪುಷ್ಣರಣಿ ಅಥವಾ ಕಟ್ಟಿ 


ಶ್ರೀರಂಗಪಟ್ಟಣ ತಾಲೂಕಿನ ಕೊಡಿಯಾಲ ಗ್ರಾಮದಲ್ಲ ಈ ಪುಷ್ಟಿಯನ್ನು ನಿರ್ಮಾಣ 


(9 
A 2) 
ಮಾಡಲಾಗಿದ್ದು ಇದನ್ನು ಒಂದು ದೇವಾಲಯದ ಪಕ್ಕದಲ್ಲ ಕಟ್ಟಲಾಗಿದೆ(ಚಿತ್ರ37). 


ರ 


ಪುಷ್ಪರಣಿಯು ಐತಿಹಾಸಿಕವಾಗಿ ಪ್ರಸಿದ್ಧತೆಯನ್ನು ಹೊಂದಿದ್ದು ಪುಷ್ಠರಣಿಯನ್ನು 1೨2೦ರಲ್ಲ 


ರ್‌ 


197 


ಗ್ರಾಮಸ್ಥರು ಕುಡಿಯುವ ನೀರಿನ ಸಮಸ್ಯೆ ಎದುರಾದಾಗ ಸಾಹುಕಾರರಾದ ಶ್ರೀ 
ಸಿ.ಲಕ್ಷ್ಟಯ್ಯನವರು ತಮ್ಮ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿದ್ದಾರೆ. ಕೊಳದ ಮುಂಭಾಗ 
ಮಂಟಪವಿದೆ. ಗ್ರಾಮಸ್ಥರು ಕುಡಿಯಲು ಯಥೇಚ್ಛವಾಗಿ ಈ ನೀರನ್ನು ಬಳಸುತ್ತಿದ್ದರೆಂದು 
ಗ್ರಾಮದ ಜನರು ಹೇಳಕೆ ನೀಡಿದರು.” ಹಾಗೂ ಇಂದಿಗೂ ಈ ಕೊಳವನ್ನು ಅಚ್ಚುಕಬ್ಬಾಗಿ 
ಇಟ್ಟುಕೊಂಡಿದ್ದು. ಸ್ವಚ್ಛತೆಯನ್ನು ಕಾಪಾಡುತ್ತಾ ಬಂದಿದ್ದಾರೆ. ಪ್ರಸ್ತುತ ಈ ಕೊಳದಲ್ಲ ನೀರಿದ್ದು 
ಇದರ ನೀರನ್ನು ಇಂದಿಗೂ ಜನರು ಕುಡಿಯಲು ಬಳಸುತ್ತಾರಲ್ಲದೆ. ದೇವಾಲಯದ ಸ್ವಚ್ಛತೆಗೆ 
ಹಾಗೂ ದೇವರ ಪೂಜಾ ಕೈಂಕರ್ಯಗಳಗೆ ಕೊಳದ ನೀರನ್ನು ಬಳಸುತ್ತಿದ್ದಾರೆ. 


10. ಗಂಗವಾಡಿ 


ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಹೋಬಳಯ ಗಂಗವಾಡಿಯಲ್ಲೂ ಒಂದು 
ಐತಿಹಾಸಿಕ ಮಹತ್ತವುಳ್ಳ ಕೆರೆಯುದೆ. ಶ್ರೀರಂಗಪಟ್ಟಣ ತಾಲೂಕಿನಿಂದ ಸುಮಾರು 15 ಕಿ.ಮೀ. 
ದೂರದಲ್ಲರುವ ಗಂಗವಾಡಿಯ ಈ ಕೆರೆಗೆ ಮಳೆಯ ನೀರನ್ನು ಮತ್ತು ಕಾವೇರಿ ನದಿಯ 
ನೀರನ್ನು ಸಂಗ್ರಹಿಸಲಾಗಿದೆ. ಕೆರೆಯು ಸುಮಾರು 15೦ ಎಕರೆಯಷ್ಟು ವಿಶಾಲತೆಯನ್ನು 
ಹೊಂದಿದ್ದು. ಕೆರೆಯ ಉತ್ತರಕ್ಕೆ ತೆಂಗಿನ ತೋಟದಿಂದ ಕೂಡಿದ್ದು. ದಕ್ಷಿಣದಲ್ಲ ಏರಿಕಟ್ಟೆಯನ್ನು 
ಹೊಂದಿದೆ. ಜೊತೆಗೆ ಪಕ್ಕದಲ್ಲೇ ರಸ್ತೆಯೊಂದನ್ನು ಹೊಂದಿದೆ. ಪೂರ್ವದಲ್ಲ ತೆಂಗಿನ 
ತೋಟದಿಂದ ಆವೃತವಾಗಿರುವುದು. ಕೆರೆಯ ನೀರು ಶುಧ್ಧವಾಗಿದ್ದು ನೀರನ್ನು ಇಲ್ಪ್ಲನ ಜನರು 
ಮತ್ತು ಸುತ್ತಮುತ್ತಅನ ಗ್ರಾಮಫಪ್ನರು ದಿನನಿತ್ಯದ ಬಳಕೆಗೆ ಬಳಸುತ್ತಿದ್ದಾರಲ್ಲದೇ, ವ್ಯವಸಾಯಕ್ಕೆ 
ಮತ್ತು ಮೀನುಗಾರಿಕೆಗೆ ಕೆರೆಯ ನೀರನ್ನು ಬಳಸಿಕೊಳ್ಳುತ್ತಿದ್ದಾರೆ."" 


1. ಗುರುದೇವರ ಹಳ್ಳ 


ಮದ್ದೂರು ತಾಲೂಕಿಗೆ ಗುರುದೇವರಹಳ್ಳಯು ಸೇರಿದ್ದಾಗಿದೆ. ಕೆರೆಯು 
ಗುರುದೇವರಹಳ್ಳಯ ಪೂರ್ವದಿಕ್ಕಿಗೆ ಇದೆ. (ಚಿತ್ರಣ) ಈ ಕೆರೆಯು ಸುಸ್ಲಿತಿಬುಂದ ಕೂಡಿದ್ದು 
ಮೂರು ತೂಬುಗಳನ್ನು ಒಳಗೊಂಡಿದೆ. ಕೆರೆಗೆ ಸೂಳೆಕೆರೆಬಂದ ನೀರು ಹರಿದು ಬರುತ್ತದೆ. 
ಕಾವೇರಿ ನದಿಯ ನೀರು ಸಹ ಹರಿದು ಬಂದು ಸೇರುತ್ತದೆ. ಇಲ್ಲ ಸಂಗ್ರಹವಾದ ನೀರು 
ಚಿಕ್ಕರಸಿನಕೆರೆ ಗ್ರಾಮಕ್ಕೂ ಉಪಯೋಗವಾಗುತ್ತದೆ. ತೂಜನಿಂದ ಬಡಲ್ಪಟ್ಟ ನೀರು 101 ಎಕರೆ 
ಪದೇಶಕ್ಕೆ ನೀರನ್ನು ಒದಗಿಸುತ್ತದೆ. ನಾನು ಈ ಗ್ರಾಮಕ್ಕೆ ಕ್ಷೇತ್ರಕಾರ್ಯಕ್ಷಾಗಿ ಭೇಟ ನೀಡಿದ್ದ 
ಸಂದರ್ಭದಲ್ಲ ಕೆರೆಯನ್ನು ವೀಕ್ಷಿಸಿದಾಗ ಕೆರೆಯ ತೂಬುಗಳಗೆ ಉಜಿಣಜ ತಿಚಿಟಟಗಳು 
ಇಲ್ಲದಿರವುದು ಕಂಡು ಬಂದಿತು. ಹಾಗೂ ಕೆರೆಯ ಬಗ್ಗೆ ಕಠ ಗ್ರಾಮದವರಾದ 
ಜ.ಜ.ಬಸವರಾಜುರವರು ಪ್ರಲ್ಲ ಮಾಹಿತಿಯನ್ನು ಸೀಡಿ ಸಹಕರಿಸಿದರು.” 


198 


12. ಚಕ್ರತೀರ್ಥ 


ನಾಗಮಂಗಲದಿಂದ ಪೂರ್ವಕ್ಕೆ ಒಂದು ಕಿ.ಮೀ. ದೂರದಲ್ಲ ಒಂದು ಕಲ್ಪನ 
ವೃತ್ನಾಕಾರವಾದ ಕೊಳವು ಕಂಡುಬರುತ್ತದೆ. (ಚಿತ್ರ3೨)) ಈ ಕೊಳಕವು ಶ್ರೀ ವೈಷ್ಣವ 
ಸಂಪ್ರದಾಯದ ವ್ಯಕ್ತಿಯೋರ್ವರ ಖಾಸಗಿ ಜಮೀನಿನಲ್ಲದೆ. ಈ ಕೊಳವು 60೦ ಅಡಿ ವ್ಯಾಸವನ್ನು 
ಹೊಂದಿದ್ದು, 3 ರಿಂದ 4 ಅಡಿಗಳಷ್ಟು ಆಳವಾಗಿದ್ದು ಪ್ರಚ್ಛವಾದ ಜಲವನ್ನು ಹೊಂದಿದೆ.” ಕೊಳದ 
ಕೆಳಭಾಗವನ್ನು ಹಾಸುಗಲ್ಲುಗಳ೦ದ ಸಮತಟ್ಟಾಗಿ ನಿರ್ಮಿಸಿ ಅದರ ಮೇಲೆ ಕೊಳದ 
ಮೆಟ್ಟಲುಗಳನ್ನು ನಿರ್ಮಿಸಲಾಗಿದೆ. ಯಾವಾಗಲೂ ಈ ಕೊಳದ ನೀರು ಇದ್ದ ಹಾಗೆಯೇ 
ಇರುತ್ತದೆ. ಹೆಚ್ಚನ ನೀರು ತೂಜನ ಮೂಲಕ ಹಾದು ಹೊರಗಡೆ ಹೋಗುತ್ತದೆ. ಇಲ್ಲನ 
ಪ್ರತೀತಿಯ ಪ್ರಕಾರ ಇದನ್ನು ವಿಜಯನಗರ ಸಂಸ್ಥಾನದ ನಂತರದ ದಿನಗಳಲ್ಲ ಈ 
ಪ್ರದೇಶವನ್ನು ಜಗದೇವರಾಯನಿಗೆ ಹಸ್ತಾಂತರಿಸಲಾಲಯುತು. ಹಾಗಾಗಿ ಆ ಕಾಲದಲ್ಲಯೇ 
ಜಗದೇವರಾಯನು ತನ್ನ ಪ್ರೇಯಸಿಯಾದ "ತರಂಗಿಣಿಯ' ಜಲಕ್ರೀಡೆಗಾಗಿ ನಿರ್ಮಿಸಿದನೆಂದು 
ಐತಿಹ್ಯವು ತಿಆಸುತ್ತದೆ. ಆತನ ಪ್ರೇಯಸಿಯಾಗಿದ್ದ ತರಂಗಿಕಿಯನ್ನು ಕೊಂದರೆಂದು ತಿಆದು 
ಬರುತ್ತದೆ. ಕೈಫಿಯತ್ತಿನಲ್ಲೂ ಜಗದೇವರಾಯನ ಬದ್ದೆ ಉಲ್ಲೇಖವಿದೆ. ಆದರೆ ಚಕ್ರತೀರ್ಥ ಕೊಳದ 
ಬಗ್ಗೆ ಉಲ್ಲೇಖವಿಲ್ಲ. ಇನ್ನೊ೦ದು ಐತಿಹ್ಯದ ಪ್ರಕಾರವಾಗಿ ರಾಮಾನುಜಾಚಾರ್ಯರು ಚಕ್ರತೀರ್ಥ 
ಕೊಳವನ್ನು ಗುರುತಿಸಿ ಜೀರ್ಣೋದ್ದಾರ ಮಾಡಿದರೆಂದು ತಿಆದು ಬರುತ್ತದೆ. ಆದರೆ ಇದಕ್ಕೂ 
ಪೂರ್ವದಲ್ಲ ಧರ್ಮರಾಯನು ಅಶ್ರಮೇಧ ಯಾಗವನ್ನು ಮಾಡಿದಾಗ ಬಭ್ರುವಾಹನನು 
ಪಿತೃಹತ್ಯೆ ದೋಷವನ್ನು ನಿವಾರಿಸಿಕೊಳ್ಳಲು ಈ ಚಕ್ರಕೊಳದಲ್ಲ ತಪಸ್ಪನ್ನಾಚರಿಸಿ 
ಶಾಪವಿಮುಕ್ತನಾದನೆಂದು ತಿಳಸುತ್ತದೆ. ಈ ಎಲ್ಲಾ ಐತಿಹ್ಯಗಳ ಹಿನ್ನೆಲೆಯಲ್ಲ ನಾಗಮಂಗಲ 
ಸ್ಥಳಕ್ಕೆ ಫಣಿಪುರ, ಮಣಿಪುರ, ನಾಗಾಪುರ, ನಾಗಮಂಡಲ ಎಂಬ ಮುಂತಾದ ಹೆಸರುಗಳು 
ಬಂದಿದೆ.” ಇನ್ನೂ ಕೆಲವು ಐತಿಹ್ಯಗಳ ಪ್ರಕಾರ ಇಲ್ಲನ ನರಸಿಂಹಸ್ವಾಮಿ ದೇವಾಲಯ ಮತ್ತು 
ಚಕ್ರಕೊಳವನ್ನು ಆಚಾರ್ಯರು ನಿರ್ಮಿಸಿದರೆಂದು ಈ ಎರಡು ಸ್ಥಳಗಳು ರಾಮಾನುಜರಿಗೆ 
ಪೂರ್ವದಲ್ಲಯೇ ಮಹಿಮಾಸ್ಟಿತ ಸ್ಥಳಗಳಾಗಿದ್ದವೆಂದು ತಿಆದು ಬರುತ್ತದೆ. 


[ed ಐತಿಹ್ಯವನ್ನು ನಾವು ಒಪ್ಪಿಕೊಳ್ಳುವುದಾದರೆ ಜಗದೇವರಾಯನು ಇದನ್ನು ತನ್ನು 
ಪ್ರೇಯಸಿಯ ಜಲಕ್ರೀಡಾ ಸಾಧನವಾಗಿ ಬಳಸಿದನೆಂಬುದನ್ನು ನಂಬಲಾಗುವುದಿಲ್ಲ. ಆದರೆ 
ಕೊಳದ ಮಧ್ಯದಲ್ಲರುವ ಮಂಟಪದ ಸಹಾಯದಿಂದ ಇದನ್ನು ದೈವ ಕಾರ್ಯಗಳಗೆ ಬಳಸುತ್ತಿದ್ದ 
ಕೊಳವೆಂಬುದು ತಿಆದು ಬರುತ್ತದೆ. ಬಹುಶಃ ಗ್ರಾಮದ ಪೂರ್ವದಲ್ಪರುವ ಈ ಕೊಳವು 
ಪರಿಶುದ್ಧ ಜಲರಾಶಿಯನ್ನು ಹೊಂದಿರುವುದರಿಂದ ದೇವತೆಗಳ ಅವಭ್ಯತ ಸ್ಥಾನಕ್ಕೆ 


199 


ಮೀಸಲಾಗಿತ್ತಂದು ಸಹ ತಿಆದು ಬರುತ್ತದೆ. ಹೀಗೆ ಚಕ್ರತೀರ್ಥ ಕೊಳವು ಐತಿಹಾಸಿಕ 
ಹಿನ್ನೆಲೆಯನ್ನು ಹೊಂದಿದೆ. 


13. ಚಟಂಗೆರೆ 
ಟ 


ಪಾಂಡವಪುರ ತಾಲೂಕಿನ ತೊಣ್ಣೂರು ಗ್ರಾಮದಲ್ಲ ಈ ಕೆರೆಯುದೆ. ಈ ಕೆರೆಯನ್ನು 
ಕೆಲವರು ಹಿಂದೆ ಇಲ್ಲ ಭತ್ತವನ್ನು ಅಕ್ಷಿ ಮಾಡುವ ಕೊಟ್ಟಣಗಳು ಇದ್ದುದ್ದರಿಂದ ಇದನ್ನು 
ಕೊಟ್ಟಣಗೆರೆ-ಚಟ್ಟಂಗೆರೆ ಎಂದು ಕರೆಯುತ್ತಿದ್ದರೆಂದು ಕೆಲವರು ಅಭಪ್ರಾಯ ಪಡುತ್ತಾರೆ.” 
ಹಾಗಾಗಿ ಅಲ್ಪ್ಲನ ನೀರಿನ ಮೂಲವಾದ ಈ ಕೆರೆಗೂ ಅದೇ ಹೆಸರು ಬಂದಿದೆ ಎಂದು 
ಕರೆಯುತ್ತಾರೆ. ಪ್ರಸ್ತುತವಾಗಿ ಸಾಲಾರ್‌ ಮಸೂದ್‌ ದರ್ಗದ ಹಿಂದೆ ಕಂಡುಬರುವ ಕೆರೆಯನ್ನು 
ಚಟ್ಟಂಗೆರೆ (ಪಟ್ಟಣಗೆರೆ) ಎಂದು ಕರೆಯುತ್ತಾರೆ. 


14. ತುಪ್ಪದ ಮಡು 


ನಾಗಮಂಗಲ ತಾಲೂಕಿಗೆ ಸೇರಿದ ತುಪ್ಪದ ಮಡು ಗ್ರಾಮದಲ್ಲ ಚಿಕ್ಕಕೆರೆ ಎಂಬ 
ಕೆರೆಯುದೆ. (ಚಿತ್ರ4೦) ಈ ಕೆರೆಯು ಗ್ರಾಮದ ಪೂರ್ವಪಕ್ಷಿಮವಾಗಿ ಹರಡಿದೆ. ಕೆರೆಯ ನೀರು 
ಬಹಳ ಶುಚಿಯಾಗಿದೆ. ಕೆರೆಗೆ ಹೇಮಾವತಿ ನದಿಯ ನೀರಿನ ಸಂಪರ್ಕವು ಸಹ ಇದೆ. ಪ್ರಸ್ತುತ 
ಕೆರೆಯಲ್ಲ ನೀರು ತುಂಜದೆ. ಕೆರೆಗೆ ಒಂದು ತೂಬನ್ನು ಮಾತ್ರ ಅಳವಡಿಸಲಾಗಿದೆ. ಕೆರೆಯ 
ನೀರನ್ನು ಇಲ್ಲನ ಜನರು ದಿನನಿತ್ಯದ ಬಳಕೆಗೆ ಬಳಸಿಕೊಳ್ಳುತ್ತಾರೆ. ಕೆರೆಯು ಸುಸ್ಥಿತಿಬುಂದ 
ಕೂಡಿದೆ. ಹಾಗೆಯೇ ಕೆರೆಯ ಪಕ್ಷದಲ್ಲ ಬಹಳ ಹಿಂದಿನ ಕಾಲದ ಮಲ್ಲೇಶ್ವರ ದೇವಾಲಯವಿದೆ." 
ದೇವಾಲಯದ ಬಾಗಿಲು ಪೂರ್ವಾಭಿಮುಖವಾಗಿದ್ದು ದೇವಾಲಯದ ಒಳಗೆ ಕೆಲವು 
ವೀರಗಲ್ಲುಗಳು ಕಂಡುಬರುತ್ತವೆ. 


15. ತುಪ್ರದ ಮಡು ಸೂರ್ಯನ ಕೆರೆ 


ನಾಗಮಂಗಲ ತಾಲೂಕಿಗೆ ತುಪ್ಪದ ಮಡು ಗ್ರಾಮ ಸೇರಿದ್ದಾಗಿದ್ದು, ತುಪ್ಪದ 
ಮಡುವಿನ್ಲ ಗ್ರಾಮದ ಹೊರಭಾಗದಲ್ಲ ಸೂರ್ಯನ ಕೆರೆಯುದ್ದು(ಚಿತ್ರ್ತ41) ಉತ್ತರ ಮತ್ತು 
ದಕ್ಷಿಣಾಭಿಮುಖವಾಗಿ ಈ ಕೆರೆಯು ತುಂಬಾ ವಿಸ್ತಾರವಾಗಿದೆ. ಈ ಕೆರೆಯ ನೀರು ಬಹಳ 
ಶುಚಿಯಾಗಿದೆ. ಕೆರೆಯಲ್ಲ ಹೂಳಲ್ಲದೇ ಗಿಡಗಂಡಿಗಆಲ್ಲದೆ ಬಹಳ ಸುಫ್ಳಿತಿಂಖ೦ದ ಕೂಡಿದ 
ಕೆರೆಯಾಗಿದೆ. ಈ ಕೆರೆಗೆ ಎರಡು ತೂಬುಗಳದ್ದು ಪಕ್ಕದಲ್ಲೇ ಕಾಲುವೆಯನ್ನು ಮಾಡಲಾಗಿದೆ.” 
ಕೆರೆಯಿಂದ ನೀರನ್ನು ಬೇಸಾಯಕ್ಕೆ ಹಾಗೂ ದಿನನಿತ್ಯದ ಬಳಕೆಗೆ 
ಉಪಯೋಗಿಸಿಕೊಳ್ಳಲಾಗುತ್ತಿದೆ. 


200 


16. ತೊಳಲ ಕೆರೆ 


ಈ ಕೆರೆಯು ನಾಗಮಂಗಲ ತಾಲೂಕಿಗೆ ಸೇರಿಕೊಂಡಿದೆ. ನಾಗಮಂಗಲದಿಂದ 
ಸುಮಾರು 2 ಕಿ.ಮೀ. ದೂರದಲ್ಲ ಈ ತೊಳಲ ಗ್ರಾಮವಿದೆ. ಬೆಳ್ಳೂರು ಮತ್ತು ನಾಗಮಂಗಲಕ್ಷೆ 
ಹೋಗುವ ಮುಖ್ಯ ರಸ್ತೆಯ ಬಲಭಾಗಕ್ಕೆ ಈ ಕೆರೆಯುದೆ. (ಚಿತ್ರ42) ಕೆರೆಯು ಗ್ರಾಮದ 
ಪೂರ್ಪ್ವದಿಕ್ಕಿಗಿದೆ. ಈ ಕೆರೆಯು ಸುಮಾರು 15 ಎಕರೆಗಳಷ್ಟು ವಿಶಾಲವಾಗಿದ್ದು ಎರಡು 
ತೂಬುಗಳನ್ನು ಒಳಗೊಂಡಿದೆ.” ಒಂದು ಅಣೆಯನ್ನು ಹೊಂದಿದೆ. ಕೆರೆಯಲ್ಲ ಹೇಮಾವತಿ 
ನೀರನ್ನು ಸಹ ಸಂಗ್ರಹಿಸಲಾಗುತ್ತಿದೆ. ಕೆರೆಯ ನೀರನ್ನು ಈ ಗ್ರಾಮದ ಜನರು ಕುಡಿಯಲು 
ಬಳಸಿಕೊಳ್ಳುತ್ತಿದ್ದಾರೆ. ಹಾಗೂ ತೂಬುಗಳ ಮೂಲಕ ಹೊರಹೋಗುವ ನೀರನ್ನು ಬಳಸಿಕೊಂಡು 
ವ್ಯವಸಾಯ ಮಾಡುತ್ತಾರೆ. ಈ ಕೆರೆಯು ಒಂದು ಐತಿಹಾಸಿಕ ಮಹತ್ವವುಳ್ಳ ಕೆರೆಯಾಗಿದೆ. 


17. ದೊಡ್ಡ ಅರಸಿನ ಕೆರೆ 


ಮದ್ದೂರು ತಾಲೂಕಿನಲ್ಲ ದೊಡ್ಡಕರೆ ಮತ್ತು ಚಕ್ಕಕೆರೆ ಎಂಬ ಎರಡು ಕೆರೆಗಳು 
ಕಾಣಬರುತ್ತವೆ. ಅದರಲ್ಲ ದೊಡ್ಡ ಅರಸಿನ ಕೆರೆ ಗ್ರಾಮದ ದೊಡ್ಡ ಕೆರೆಯಲ್ಲ(ಚಿತ್ತ43) ಪ್ರಸ್ತುತ 
ನೀರಿದ್ದು ಈ ಕೆರೆಗೆ ಕಾವೇರಿ ನದಿಯ ಸಂಪರ್ಕವನ್ನು ಕಾಲುವೆಯ ಮೂಲಕ ಕಲ್ತ್ರಸಲಾಗಿದೆ. 
ದೊಡ್ಡ ಕೆರೆಯಲ್ಲ ಗಿಡಗಂಟಿಗಳು ಪ್ರಲ್ಪ್ಲ ಭಾಗ ಬೆಳೆದಿವೆ. ಈ ಕೆರೆಗೆ ಮಳೆಯ ನೀರು ಮತ್ತು 
ಕಾವೇರಿ ನೀರಿನ ಆಶ್ರಯವಿದೆ. ಈ ಕೆರೆಯಲ್ಲ ಸುಮಾರು 10.44ರಷ್ಟು ನೀರನ್ನು ಶೇಖರಣೆ 
ಮಾಡಬಹುದಾಗಿದೆ.*” ಹಾಗೂ ಈ ಪ್ರದೇಶದ ಅಚ್ಚುಕಟ್ಟು 130೦ ಎಕರೆಯಷ್ಟಿನ ಪ್ರದೇಶವಾಗಿದೆ. 
ಇಲ್ಲ ಕಬ್ಬು. ಭತ್ತ. ರಾಗಿಯನ್ನು ಬೆಳೆಯಲಾಗುತ್ತಿದೆ. ಹಾಗೆಯೇ ಈ ಊರಿನ 


201 


ಪೂರ್ವದಿಕ್ಕಿಗೆ ಚಿಕ್ಕಕೆರೆಯುದ್ದು ಇದರ ತುಂಬಾ ನೀರಿದೆ. ಕೆರೆಯು ಇಂದಿಗೂ ಸುಳ್ಳಿತಿಯುಂದ 
ಕೂಡಿದೆ. 


13. ದೊಡ ಬಾಲಾ ಕಟಿ 
@ ಟ 


ಈ ಕಟ್ಟೆಯು ನಾಗಮಂಗಲ ತಾಲೂಕಿನ ದೊಡ್ಡ ಬಾಲಾದಲ್ಲದೆ. ಕಲ್ಲೆಯು 
ದೊಡ್ಡಬಾಲಾದಿಂದ ಶ್ರವಣಬೆಳಗೊಳಕ್ಕೆ ಹೋಗುವ ರಸ್ಟೆಯ ಎಡಭಾಗದಲ್ಲ ಕಂಡುಬರುತ್ತದೆ. 
(ಚಿತ್ರ45) ಕಲ್ಲೆಯ ಮೇಲ್ಲಾಗದಲ್ಲ ಕಲ್ಲನ ಮಂಟಪವಿದೆ.”” ಇಲ್ಲ ಬಹಳ ಹಿಂದಿನ ಕಾಲದಲ್ಲ 
ಜನರು ತಂಗುತ್ತಿದ್ದರು. ಹಾಗೂ ಇಲ್ಲ ತಂಗುವ ಜನರು ಈ ಕಲಟ್ಟೆಬುಂದ ನೀರನ್ನು ತೆಗೆದು 
ಕುಡಿಯಲು. ಅಡುಗೆ ಮಾಡಲು ಬಳಸಿಕೊಳ್ಳುತ್ತಿದ್ದರು. ಪ್ರಸ್ತುತ ಈ ಕಲ್ಟೆಯಲ್ಲ ನೀರಿಲ್ಲದೆ 
ಬರಿದಾಗಿದೆ. ಕಟ್ಟೆಯ ಸುತ್ತಲೂ ಕಲ್ಪನಿಂದಲೇ ಕಟ್ಟಲಾಗಿದೆ. ಇಂದು ಕಲ್ಲೆಯೊಳಗೆ ಮುಳ್ಳನ 
ಗಿಡಗಳು ಬೆಳೆದು ನಿಂತಿವೆ. 


19. ಪಿ.ನೇರಕೆರೆಕೆ 


ಪಿ.ನೇರಳೆಕೆರೆಯು ನಾಗಮಂಗಲ ತಾಲೂಕಿಗೆ ಸೇರಿದ ಗ್ರಾಮವಾಗಿದೆ. ಈ ಗ್ರಾಮದ 
ಮಧ್ಯಭಾಗದ ಪೂರ್ವಕ್ಕೆ ಒಂದು ಕೆರೆಯುದೆ. (ಚಿ.ಸ೦.46) ಕೆರೆಯಲ್ಲ ಒಂದು ತೂಬನ್ನು ಮಾತ್ರ 
ಅಳವಡಿಸಲಾಗಿದೆ. ಈ ಕೆರೆಯು ಸಹ ಮಳೆಯಾಶ್ರಿತ ಕೆರೆಯಾಗಿದೆ. ಇದರಲ್ಲ ಸಂಗ್ರಹವಾದ 
ನೀರಿನಿಂದಲೂ ಇಲ್ಲನ ಜನರು ವ್ಯವಸಾಯಕ್ಸಾಗಿ ನೀರನ್ನು ಬಳಸಿಕೊಳ್ಳುತ್ತಾರೆ ಹಾಗೂ 
ಗ್ರಾಮದ ಜನರ ಅಭಪ್ರಾಯದಂತೆ ಇದೊಂದು ಪ್ರಾಚೀನ ಕಾಲದ ಕೆರೆಯಾಗಿದೆ.*" 


2೦. ಮಲ್ಲಸಮುದ್ರ 


ನಾಗಮಂಗಲ ತಾಲೂಕಿನಲ್ಲ ಮಲ್ಲಸಮುದ್ರ ಎಂಬ ಒಂದು ಚಿಕ್ಕ ಗ್ರಾಮವಿದೆ. ಈ 
ಗ್ರಾಮದ ಪೂರ್ವಭಾಗದಲ್ಲ ಮಲ್ಲಸಮುದ ಎಂಬ ಕೆರೆಯುದೆ.”” (ಚಿ.ಸ೦.47) ಈ ಕೆರೆಯು 
ಮಳೆಯಾಶ್ರಿತ ನೀರನ್ನು ಸಂಗ್ರಹಿಸಿಕೊಳ್ಳುವ ಕೆರೆಯಾಗಿದ್ದು ಒಂದು ತೂಬನ್ನು ಹೊಂದಿದೆ. ಈ 
ಕೆರೆಯಲ್ಲ ತುಂಬದ ಸೀರನ್ನು ಇಲ್ಲನ ಜನರು ಕುಡಿಯಲು, ದಿನನಿತ್ಯದ ಬಳಕೆಗೆ 
ಬಳಸಿಕೊಳ್ಳುತ್ತಿದ್ದಾರೆ. ಪ್ರಸ್ತುತ ಕೆರೆಯಲ್ಲ ಅರ್ಧಭಾಗ ಮಾತ್ರ ನೀರಿರುವುದು ಕಂಡು ಬಂತು. 
ಸ್ಥಳೀಯರ ಪ್ರಕಾರ ಇದೊಂದು ಪ್ರಾಚೀನ ಕಾಲದ ಕೆರೆಯಾಗಿದೆ. ಹಾಗೂ ಕೆರೆಯ ಈಶಾನ್ಯ 
ಭಾಗದಲ್ಲಿ ವಿಷ್ಣುದೇವಾಲಯವಿದ್ದು ಈ ದೇವಾಲಯದ ಪಕ್ಷದಲ್ಲ ವೀರಗಲ್ಲುಗಳು 


[ae] 


ಕಂಡುಬಂದವು. 


202 


೨1. ಮೂಡಲ ಮೆಳಳ 
“ಆe 


ನಾಗಮಂಗಲ ತಾಲೂಕಿಗೆ ಸೇರಿದ ಮೂಡಲ ಮೆಳ್ಳಳ್ಳ ಗ್ರಾಮದಲ್ಲನ ಕೆರೆಯು 
ಐತಿಹಾಸಿಕ ಮಹತ್ವವುಳ್ಳ ಕೆರೆಯಾಗಿದೆ. ಈ ಕೆರೆಯ ಉತ್ತರ ಮತ್ತು ದಕ್ಷಿಣಾಭಿಮುಖವಾಗಿ 
ಬಹಳ ವಿಶಾಲವಾಗಿದೆ. ಈ ಕೆರೆಯು ಜೀರ್ಣೋದ್ದಾರವಾಗಿದೆ."” ಈ ಕೆರೆಗೆ ಹೇಮಾವತಿ 
ನೀರನ್ನು ತುಂಜಸಲಾಗುತ್ತದೆ. ಈ ಕೆರೆಯ ಕೆಳಗಣ ಪದೇಶದಲ್ಲ ಭತ್ತವನ್ನು ಬೆಳೆಯಲಾಗುತ್ತಿದೆ. 
ಕೆರೆಯ ಉತ್ತರ, ದಕ್ಷಿಣ ಮತ್ತು ಪೂರಕ್ಷೆ ತೆಂಗಿನ ತೋಟಗಳವೆ. ಈ ಕೆರೆಯಲ್ಲ ಅಧಿಕವಾಗಿ 
ಮೀನುಗಾರಿಕೆಯನ್ನು ಕೈಗೊಳ್ಳಲಾಗಿದೆ. ಕೆರೆಯು ಪ್ರಸ್ತುತ ಸುಸ್ಲಿತಿಬುಂದ ಕೂಡಿದೆ. 


೨೦೨. ಮಾರ್ಕಾಲು 


ಮಳವಳ್ಳ ತಾಲೂಕಿಗೆ ಮಾರ್ದಾಲು ಗ್ರಾಮ ಸೇರಿದ್ದಾಗಿದೆ. ಇಲ್ಲನ ಕೆರೆಯು ಬಹಳ 
ವಿಶಾಲತೆಯುಂದ ಕೂಡಿದ್ದು ಕೆರೆಯ ತುಂಬಾ ತಾವರೆ ಹೂವುಗಳಂದ ಕೂಡಿದೆ(ಚಿತ್ರ48). 
ಕೆರೆಯು ಉತ್ತರ ಮತ್ತು ದಕ್ಷಿಣವಾಗಿ ಅಗಲವಾಗಿದೆ. ಕೆರೆಗೆ ಮೂರು ತೂಬುಗಳನ್ನು 
ಅಳವಡಿಸಲಾಗಿದೆ. ಮೂರು ತೂಬುಗಳು ಸಹ ಸುಸ್ಲಿತಿಬಂದ ಕೂಡಿದೆ.*' ಈ ಕೆರೆಯ ನೀರು 
ಒಂದು ತೂಜನ (ಚಿತ್ರ4೨) ಮೂಲಕ ತಾಲೂಕಿನ ನಿಡಘಟ್ಟ ಗ್ರಾಮದವರೆವಿಗೂ ನೀರು 
ಹರಿಯುತ್ತದೆ. ಇನ್ನೆರಡು ತೂಬುಗಳ೦ಂದಲೂ ಬಯಲಗೆ ನೀರು ಹರಿದು ಹೋಗುತ್ತದೆ. 
ಇದರಿಂದಾಗಿ ಸುಮಾರು 4೦೦ ಎಕರೆ ಪ್ರದೇಶಗಳಗೆ ನೀರು ಸರಬರಾಜಾಗುತ್ತದೆ. ಈ ಕೆರೆಗೆ 
ಕಾವೇರಿ ನದಿಯ ನೀರಿನ ಸಂಪರ್ಕ ಕಲ್ಪಸಲಾಗಿದೆ. ಕೆರೆಯು ಪ್ರಸ್ತುತ ಸುಳ್ಪಿತಿಬುಂದ ಕೂಡಿದೆ. 
ಕೆರೆಯು ತುಂಬ ಹರಿಯುವಾಗ ಹರಿಯುವ ನೀರು ವಿಶ್ವೇಶ್ವರ ನಾಲೆಗೆ ಸೇರುತ್ತದೆ. ಕೆರೆಯ 
ಸುತ್ತಮುತ್ತ ಅಧಿಕವಾಗಿ ಭತ್ತದ ಫಸಲು, ಸರ್ವೇ ಮರಗಳ ತೋಪು ಮತ್ತು ತೆಂಗಿನ 
ತೋಟಗಳು ಕಂಡುಬರುತ್ತದೆ.” 


೦8. ಮಾರೆಹಳ್ವ ಕೆರೆ 


ಮಳವಳ್ಳ ತಾಲೂಕಿನ ಮಾರೆಹಳ್ಳ ಗ್ರಾಮದಲ್ಲ ಕೆರೆಯಬುದ್ದು. ಈ ಕೆರೆಯು ಉತ್ತರ. ದಕ್ಷಿಣ 
ಮತ್ತು ಪೂರ್ವಕ್ಷೆ ಹರಡಿಕೊಂಡಿದೆ. (ಚಿತ್ರ5೦) ಕೆರೆಯ ಏರಿಯ ಮೇಲೆ ಪೂರಿಗಾಲಗೆ 
ಸಂಪರ್ಕಿಸುವ ರಸ್ತೆಯ ವ್ಯವಸ್ಥೆಯುದೆ. ಕೆರೆಯಲ್ಲ ೭2 ತೂಬುಗಳನ್ನು ಅಳವಡಿಸಲಾಗಿದೆ. ಕೆರೆಯ 
ತೂಮು ಅರ್ಧಚಂದ್ರಾಕೃತಿಯಲ್ಲ ಕಟ್ಟಲ್ಪಟ್ಟಿದೆ. ಇಲ್ಲಂದ ಹೊರ ಹೋಗುವ ನೀರು 
ಸುತ್ತಮುತ್ತಅನ ಬಯಲಗೆ ಹರಿದು ಹೋಗುತ್ತದೆ. ಕೆರೆಯ ಸುತ್ತಮುತ್ತ ಅನ ಬಯಲು 
ಪದೇಶಗಕಲ್ಲ ಭತ್ತ ಮತ್ತು ಮೆಕ್ಕೆ ಜೋಳವನ್ನು ಬೆಳೆಯಲಾಗುತ್ತದೆ. ವಿಶೇಷವೆಂದರೆ ಕೆರೆಯ 


203 


ಏರಿಯ ಮೇಲೆ ಕಿರಿದಾದ ಆಂಜನೇಯ ಮೂರ್ತಿಶಿಲ್ಲವಿದೆ(ಚಿತ್ರರ!).. ಇದಕ್ಕೆ ಜನರು 
ಪೂಜಸುತ್ತಾರೆ ಮತ್ತು ಕೆರೆಯ ನೀರು ಪುದ್ಧತೆಯಿಂದ ಕೂಡಿದ್ದು ಪ್ರಸ್ತುತ ಕೆರೆಯು 


ಸು್ಲಿತಿಬು೦ದ ಕೂಡಿದೆ.” 
24. ಮೊಳೆನಹಳ್ಳ ಕೆರೆ 


ಶ್ರೀರಂಗಪಟ್ಟಣ ತಾಲೂಕಿನಿಂದ ಸುಮಾರು ೭೦ ಕಿ.ಮೀ. ದೂರದಲ್ಲ ಈ ಮೊಳೆನಹಳ್ಳ 
ಎಂಬ ಗ್ರಾಮವಿದೆ. ಈ ಕೆರೆಯು ಮೊಳೆನಹಳ್ಳ ಮತ್ತು ಕೊಡಿಯಾಲದ ಮಾರ್ಗದ ಮಧ್ಯೆ 
ಎಡಭಾಗದಲ್ಲ ಮೊಳೆನಹಳ್ಳಯಂ೦ದ ಪೂರ್ವಭಾಗದ ೪ ಕಿ.ಮೀ. ದೂರದಲ್ಲ ಕಂಡು ಬರುತ್ತದೆ.” 
ಈ ಕೆರೆಯು ತುಂಬಾ ವಿಶಾಲವಾಗಿದ್ದು ಐತಿಹಾಸಿಕ ಮಹತ್ವವನ್ನು ಪಡೆದುಕೊಂಡಿದೆ. ಈ 
ಕೆರೆಯ ನೀರನ್ನು ಬಹಳ ಹಿಂದಿನಿಂದಲೂ ಹಾಗೂ ಪ್ರಸ್ತುತವಾಗಿಯೂ ಕೃಷಿಗೆ. ದಿನನಿತ್ಯದ 
ಬಳಕೆಗೆ ಹಾಗೂ ಮೀನುಗಾರಿಕೆಗೆ ಬಳಸಲಾಗುತ್ತಿದೆ. ಈ ಕೆರೆಗೆ ಮಳೆಯ ನೀರು ಮತ್ತು 
ಕಾವೇರಿ ನೀರು ಎರಡೂ ಸಹ ಸಂಗ್ರಹವಾಗುತ್ತಿದೆ. ಈ ಕೆರೆಗೆ ಅಣಿಕಟ್ಟನ ವ್ಯವಸ್ಥೆಯಿಲ್ಲ. 
ಒಡ್ಡನ್ನು ಕಟ್ಟರುವುದರ ಮೂಲಕ ಈ ಕೆರೆಯ ಸೀರು ಸಂಗ್ರಹವಾಗಿದೆ. 


೨5. ಮೆಣಸ 


ಕೃಷ್ಣರಾಜಪೇಟಿ ತಾಲೂಕಿನಿಂದ 6 ಕಿ.ಮೀ. ದೂರದಲ್ಲಿ 'ಮೆಣಸ' ಎಂಬ ಗ್ರಾಮವಿದೆ. 
ಈ ಗ್ರಾಮದ 1 ಕಿ.ಮೀ. ದೂರ ಸರಿದಂತೆ ಉತ್ತರದಲ್ಲ ಒಂದು ಕೆರೆಯುದೆ. (ಚಿತ್ರರ2) ಇದು 
ಸುಮಾರು 30೦ ಎಕರೆಯ ವಿಸ್ಟೀರ್ಣದಿಂದ ಕೂಡಿದ ಕೆರೆಯಾಗಿದೆ. ಈ ಕೆರೆಯ ಸುತ್ತಮುತ್ತ 
ವ್ಯವಸಾಯದಿಂದ ಕೂಡಿದ ಭೂಮಿಯುದೆ. ಕೆರೆಯ ನೀರನ್ನು ದಿನನಿತ್ಯದ ಬಳಕೆಗೆ 
ಉಪಯೋಗಿಸುತ್ತಿದ್ದು, ಕಬ್ಬು. ಭತ್ತದ ಬೆಳೆಗಳಗೆ ನೀರೋದಗಿಸುತ್ತಿದೆ. ಹಾಗೂ ಕೆರೆಯ 
ಪಶ್ಲಿಮದಲ್ಲ ತೆಂಗಿನ ತೋಟದಿಂದಲೂ ಒತ್ತುವರಿಯಾಗಿರುವುದು ಕಂಡುಬರುತ್ತದೆ. ಪ್ರಸ್ತುತ 
ಕೆರೆಯು ನೀರಿನಿಂದ ಆವೃತವಾಗಿದೆ.” 


೨6. ರಾಮಾನುಜರ ಕಟ್ಟಿ 


ಪಾಂಡವಪುರ ತಾಲೂಕನ ತೊಣ್ಣೂರಿನಲ್ಲ ಶಂ ಕಟ್ಟೆಯು ನರಸಿಂಹ ದೇವಾಲಯದ 
ಬಲಪಾರ್ಶದಲ್ಪದೆ. ಶೇ ಕಟ್ಟೆಯು ಇಲ್ಲರುವ ವೈಷ್ಣವ ದೇವಾಲಯಗಳಾದ ಕೃಷ್ಣಸ್ತಾಮಿ. 
ನಂಜನಾರಾಯಣ ಮತ್ತು ನರಸಿಂಹಸ್ತಾಮಿ ದೇವಾಲಯಗಳ ಹತ್ತಿರ ಕಂಡುಬರುತ್ತವೆ. ಹಾಗೂ 
ಶ್ರೀವೈಷ್ಣವ ಬ್ರಾಹ್ಮಣರು ವಾಸಿಸುವ ಅಗ್ರಹಾರದ ನಡುವೆ ಈ ಕಟ್ಟೆ ಇದ್ದುದರಿಂದ ಬ್ರಾಹ್ಮಣರು ಈ 
9 [x ds 3 [n) A 
ಕಟಿಯ ನೀರನು ತಮ ದೈನಂದಿನ ಅವಶೂಕತೆಗಳನುು ಪೂರೆಸಿಕೊಳಲು ಬಳಸಪಿಕೊಂಡಿದಾರೆ. 
ಟ್ರ ೩ (Ce) ನೆ ೩ 5) ) ದಿ 


204 


ಏಕೆಂದರೆ ನರಸಿಂಹತೀರ್ಥವೆಂದು ಕರೆಯುವ ಮತ್ತೊಂದು ಕೊಳ ಅಥವಾ ಬಾವಿ 
ರಾಮಾನುಜರ ಕಟ್ಟೆಯ ಪಾರ್ತ್ರದಲ್ಲ ಕಂಡುಬರುತ್ತದೆ. ಸ್ಥಳೀಯರ ಪ್ರಕಾರ ನರಸಿಂಹ ತೀರ್ಥವೇ 
ನಾರಾಯಣಸ್ವಾಮಿ ಮತ್ತು ನರಸಿಂಹಸ್ವಾಮಿ ಆಲಯಗಳ ತೀರ್ಥದ ಅವಶ್ಯಕತೆಯನ್ನು 
ಪೂರೈಸುತ್ತಿತ್ತೆಂದು ತಿಆದುಬರುತ್ತದೆ.*” ಏಕೆಂದರೆ ನರಸಿಂಹ ತೀರ್ಥದ ಮುಂದಿರುವ ಪ್ರಾಚೀನ 
ತೀರ್ಥಸ್ನಾದ ಮಂಟಪವು ಇದಕ್ಕೆ ಪುಷ್ಟಿಯನ್ನು ಕೊಡುತ್ತದೆ. ಇದನ್ನು ಗಮನಿಸಿದಾಗ ನಮಗೆ 
ಕಂಡುಬರುವ ಅಂಶವೆಂದರೆ ಅಂದಿನ ಜನರು ಕೊಳದ ತೀರ್ಥವನ್ನು ಕುಡಿಯಲು, 
ದೇವಕಾರ್ಯಗಳಗೆ ಸೀಮಿತವಾಗಿರಿಸಿಕೊಂಡು ಕಟ್ಟೆಯ ನೀರನ್ನು ಸ್ನಾನಕ್ಲಾಗಿ ಮತ್ತು ಇತರ 
ಅವಶ್ಯಕತೆಗಳಗೆ ಬಳಸಿಕೊಳ್ಳುತ್ತಿದ್ದರೆ೦ದು ನಿರ್ಧಿಷ್ಟವಾಗಿ ತಿಆದುಬರುತ್ತದೆ. 


27. ಶಪಿಯಾಲಪುರ ಅಥವಾ ಸಸಿಯಾಲಪುರ 


ಈ ಕೆರೆಯು ಮಳವಳ್ಳ ತಾಲೂಕಿಗೆ ಸೇರಿದ ಶಶಿಯಾಲಪುರದ ಕೆರೆಯಾಗಿದೆ. ಈ 
ಕೆರೆಯನ್ನು ಪ್ರಸ್ಲುತ 'ಗಂಗಾಧರಪ್ಪ ಕೆರೆ' ಎಂತಲೂ ಕರೆಯುತ್ತಾರೆ. (ಚಿತ್ರ53) ಏಕೆಂದರೆ 
ಗಂಗಾಧರಪ್ಪ ಎಂಬುವವನು ಮಳವಳ್ಳಯಲ್ಲ ಶ್ರೀ ಗಂಗಾಧರೇಶ್ವರ ದೇವಾಲಯವನ್ನು ಕಟ್ಟಿಸಿ 
ಈ ದೇವಾಲಯದ ನಿರ್ವಹಣೆಗಾಗಿ ಗ್ರಾಮವೊಂದನ್ನು ದತ್ತಿ ನೀಡಬೇಕೆಂದು ಮೈಸೂರು 
ಮಹಾರಾಜರಲ್ಲ ವಿನಂತಿಸಿಕೊಳ್ಳುತ್ತಾನೆ. ಆಗ ಮೈಸೂರು ಮಹಾರಾಜರು ಗಂಗಾಧರಪ್ಪನಿಗೆ 
ಸಸಿಯಾಲಪುರ ಗ್ರಾಮವನ್ನು ದತ್ತಿ ನೀಡುತ್ತಾರೆ. ಹಾಗಾಗಿ ಗಂಗಾಧರಪ್ಪನು 
ಸಸಿಯಾಲಪಮುರದಲ್ಲ ಒಂದು ಕೆರೆಯನ್ನು ಕಟ್ಟಸುತಾರೆ. ಆದ್ದರಿಂದ ಇದನ್ನು "ಗಂಗಾಧರಪ್ಪ ಕೆರೆ' 
ಎಂದು ಕರೆಯುತ್ತಾರೆ.” 


ಈ ಕೆರೆಯು ಪ್ರಸ್ತುತ 2.೦೨ ಟ.ಎಂ.ಸಿ. ನೀರನ್ನು ಸಂಗ್ರಹಿಸಬಹುದಾದ ಕೆರೆಯಾಗಿದೆ. 
ಈ ಕೆರೆಯ ಅಚ್ಚುಕಟ್ಟು ಪ್ರದೇಶ 81.೦೭ ಎಕರೆ ಪ್ರದೇಶವಾಗಿದೆ. ಈ ಕೆರೆಗೆ ಕಾವೇರಿ ನದಿಯ 
ನೀರನ್ನು ತುಂಜಸಲಾಗುತ್ತದೆ. ಪ್ರಸ್ತುತ ಕೆರೆಯಲ್ಲ ನೀರು ತುಂಜಸಲಾಗಿಲ್ಲ. ಕೆರೆಯ ಇ 
ಭಾಗದಷ್ಟು ಮಾತ್ರ ನೀರಿದೆ. ಈ ಕೆರೆಯು ಎರಡು ತೂಬುಗಳನ್ನು ಒಳಗೊಂಡಿದೆ. ಕೆರೆ 
ತುಂಜದಾಗ ಮೊದಲ ತೂಜನ ನೀರು ಕೋಡಿಯ ಮುಖಾಂತರ ಗಟ್ಟಕೊಪ್ಪಅಗೆ ಹೋಗಿ 
ಮಳವಳ್ಳ ಕೆರೆಗೆ ನೀರು ಸೇರುತ್ತದೆ. ಹಾಗೂ ಮತ್ತೊಂದು ತೂಜನ ಮುಖಾಂತರ ಕೋರೆಗಾಲ 
ಗ್ರಾಮದ ಕಾಲುವೆಗೆ ಸೇರುತ್ತದೆ.ಕೆರೆಯ ನೀರು ಕೋಡಿಯ ಮುಖಾಂತರ ಹರಿದು ಮುದ್ದಗೆರೆಗೆ 


205 


ಹರಿದು ಹೋಗುತ್ತದೆ. ಕೆರೆಯಲ್ಲ ಲೋಟಿ ಕಡ್ಡಿಗಳು (ಗಣೇಶನ ಕಡ್ಡಿಗಳು) ವಿಫಲವಾಗಿ 
ಬೆಳೆದಿವೆ. ಕೆರೆಯ ' | ಭಾಗ ಹೂಳು ತುಂಬದೆ. ಆದರೆ ಸರ್ಕಾರದಿಂದ 3.10.72೦/- 
ರೂ.ಗಳನ್ನು ಬರ್ಚುಮಾಡಿ ಕೆರೆಯ ಕಾಲು ಭಾಗದಷ್ಟೆ ಹೂಳನ್ನು ತೆಗೆದಿದ್ದಾರೆ. ಕೆರೆಯಲ್ಲ 
ಬೆಳೆದಿರುವ ಗಿಡಗಂಟಿಗಳು ಮತ್ತು ತುಂಜರುವ ಹೂಳನ್ನು ತೆಗೆದುಹಾಕ8 ಕೆರೆಯನ್ನು 
ಸ್ರಚ್ಛಗರೊಳಸಿದರೆ ಕೆರೆಗೆ ಕಾವೇರಿ ನೀರನ್ನು ಸಂಗ್ರಹಿಸಿ ಕೆರೆಯ ಸುತ್ತಮುತ್ತಲ ಬಯಅನ 15೦ 
ಎಕರೆಯಷ್ಟು ಪ್ರದೇಶಕ್ಷೆ ನೀರಾವರಿ ವ್ಯವಸ್ಥೆಯನ್ನು ಕಲ್ತ್ಪಸುವುದೆಂದು ಇಲ್ಲನ ಗ್ರಾಮಸ್ಥರು 
ಅಭಿಪ್ರಾಯ ಪಡುತ್ತಾರೆ. ಕೆರೆಯ ೪೬ ಭಾಗದ ಹೂಳನ್ನು ಉದ್ಯೋಗ ಖಾತರಿ ಯೋಜನೆಯಡಿ 
ತೆಗೆಯಲಾಗಿದೆ. ಇಲ್ಲ ತೆಂಗಿನ ತೋಟಗಳು. ಸರ್ವೇ ತೋಪುಗಳಂದ ಕೂಡಿದ್ದು. ರೇಷೆ 
ಕೃಷಿಯನ್ನೂ ಸಹ ಮಾಡುತ್ತಿದ್ದಾರೆ. 


೨8. ಶಿಕಾರಿಪುರದ ಕೆರೆ 


ನಾಗಮಂಗಲದಿಂದ 5 ಕ.ಮೀ. ದೂರದಲ್ಲ ಶಿಕಾರಿಪುರದ ಕೆರೆಯುದೆ. ಈ ಕೆರೆಯು 
ಶ್ರವಣಬೆಳಗೊಳ ಮತ್ತು ನಾಗಮಂಗಲಕ್ಷೆ ಹೋಗುವ ರಸ್ತೆಯ ಉತ್ತರ ಭಾಗದಲ್ಲ 
ಕಂಡುಬರುತ್ತದೆ. (ಚಿತ್ರರ4) ಈ ಕೆರೆಯು ವಿಶಾಲವಾಗಿದ್ದು ಮೂರು ತೂಬುಗಳನ್ನು 
ಒಳಗೊಂಡಿದೆ. ಕೆರೆಯು ತುಂಜದಾಗ ತೂಬುಗಳ ಮೂಲಕ ನೀರನ್ನು ಹೊರಗೆ ಬಡಲಾಗುತ್ತದೆ. 
ಈ ಕೆರೆಯ ನೀರು ವ್ಯವಸಾಯಕ್ಕೂ ಉಪಯೋಗವಾಗುವುದಲ್ಲದೆ ಶಿಕಾರಿಪುರ ಜನರಿಗೆ 
ಕುಡಿಯಲು ನೀರೋದಗಿಸುತ್ತದೆ. ಕೀ ಕೆರೆಗೆ ಹೇಮಾವತಿ ನೀರನ್ನು ಸಹ 
ತುಂಜಸಲಾಗುತ್ತದೆಂದು ಗ್ರಾಮಸ್ಥರು ಹೇಳದರು.*” ಪ್ರಸ್ತುತ ಕೆರೆಯಲ್ಲ ನೀರಿದ್ದು ಸುಫ್ಲಿತಿಯುಂದ 


ಕೂಡಿದ ಕೆರೆಯಾಗಿದೆ. 
೦೦೨. ಸೂಳೆಕೆರೆ 


ಮಂಡ್ಯ ಜಲ್ಲೆ ನಾಗಮಂಗಲ ತಾಲೂಕಿನಿಂದ ೦.5 ಕಿ.ಮೀ.ನಲ್ಲಿ ಸಂತೆ ಬಾಚಳ್ಳಯ 
ಮುಖ್ಯ ರಸ್ತೆಯ ಉತ್ತರಕ್ಕೆ ಸೂಳೆಕೆರೆಯುದೆ. (ಚಿತ್ರರರ) ಈ ಕೆರೆಯ ಇತಿಹಾಸದ ಬಗಣ್ಣೆ 
ನಾಗಮಂಗಲದ ಕೈಫಿಯತ್ತಿನಲ್ಲ ಉಲ್ಲೇಖವಾಗಿದೆ. ನಾಗಮಂಗಲದಲ್ಲ ಒಳಕೋಟಿಯೊಂದನ್ನು 
ಕಟ್ಟಿದ ತಿ"ಮ್ಯಣ್ಣ ದಣ್ಣಾಯಕನೆಂಬುವವನು ಸೂಳೆಕೆರೆಯನ್ನು ಕಟ್ಟನಿದನೆಂದು 


3 


ಉಲ್ಲೇಖವಾಗಿದೆ. ಕೈಫಿಯತ್ತಿನಲ್ಲ ಉಲ್ಲೇಖಸಿರುವ ಪ್ರಕಾರವಾಗಿ ತಿಮ್ಮಣ್ಣ ದಣ್ಣಾಯಕನು ಕೆರೆಯ 


206 


ಒಡ್ಡನ್ನು ನಿರ್ಮಿಸುತ್ತಿರುವಾಗ ಒಡ್ಡು ನಿಲ್ಲದೇ ಹೋಗುತ್ತಿತ್ತು. ಅಂತಹ ಸಂದರ್ಭದಲ್ಲ 
ಚಿಂತಿಸುತ್ತಿದ್ದ ದಣ್ಣಾಯಕನ ಕನಸಿನಲ್ಲ ಗಂಗಾದೇವಿಯು ಮುತ್ತೈದೆ ರೂಪದಲ್ಲ ಬಂದು "ನಿನ್ನ 
ಸಟೂಯಾದ ಗಾಂಧರ್ವ ಪತ್ನಿಯನ್ನು ಕೆರೆಗೆ ಬಲಕೊಟ್ಟರೆ ಕೆರೆಯ ಒಡ್ಡು ಕುಸಿಯದೆ 
ನಿಲ್ಲುವುದು" ಎಂದು ತಿಳಸುತ್ತಾಳೆ.*” ಮರುದಿನ ತಿಮ್ಮಣ್ಣ ದಣ್ಣಾಯಕನು ತನ್ನ ಕನಸಿನಲ್ಲಿ 
ನಡೆದ ಎಲ್ಲಾ ವೃತ್ತಾಂತವನ್ನು ತನ್ನ ಸಜಯಲ್ಲ ಹೇಳಕೊಳ್ಳುತ್ತಾನೆ. ಗಂಗೆಯು ಕನಸಿನಲ್ಲ 
ಹೇಳದ ಮಾತನ್ನೇ ಆದರ್ಶ ವಾಕ್ಯವಾಗಿ ತೆಗೆದುಕೊಂಡು ಸೂಯು ಅಲಂಕಾರ ಭೂಷಿತಳಾಗಿ 
ಶುಭಮುಹೂರ್ತದಲ್ಲ ಕೆರೆಯ ಹತ್ತಿರ ಬಂದು ಅವಳು ಧರಿಸಿದ್ದಂತಹ ಆಭರಣಗಳೆಲ್ಲವನ್ನು 
ಬ್ರಾಹ್ಮಣರಿಗೆ ದಾನ ಮಾಡಿ ನಂತರ ಅವಳ ಮಾಂಗಲ್ಯವನ್ನು ಕುಸಿಯುತ್ತಿದ್ದ ಏರಿಗೆ ಹಾಕಿ 
ಶುಭವನ್ನು ಹಾರೈಸಿ ಕೆರೆಗೆ ಹಾರವಾದಳು. ಹಾಗಾಗಿ ಕೆರೆಯ ಕಲ್ಲೆ ಹೊಡೆಯದೆ ನಿಂತಿತು. 
ಆದ್ದರಿಂದಲೇ ತಿಮ್ಮಣ್ಣ ದಣ್ಣಾಯಕನು ನಿರ್ಮಿಸಿದ ಕೆರೆಯನ್ನು 'ಸೂಳೆಕೆರೆ' ಎಂದು 
ಕರೆಯಲಾಯುತು. ಈ ಕೆರೆಯ ಎರಡು ಬೆಟ್ಟಗಳ ನಡುವೆ ಒಡ್ಡನ್ನು ಕಟ್ಟಲಾಗಿದ್ದು ಇದರಿಂದಾಗಿ 
ಕೆರೆಗೆ ಬಂದ ನೀರು ಹರಿದು ಹೋಗದಂತೆ ಶೇಖರಣೆ ಆಗುತ್ತಿದೆ. ಹಾಗೂ ಕೆರೆಯ ಪಕ್ಕದ ಬೆಟ್ಟದ 
ಮೇಲಅರುವ ಮಂಟಪ ಮತ್ತು ಅದಕ್ಕೆ ಹೊಂದಿಕೊಂಡಂತಿರುವ ಕೆಲವು ರಚನೆಯ ಭಾಗಗಳು 
ತಿಮ್ಮಣ್ಣ ದಣ್ಣಾಯಕನ ಗೆಳತಿಯ ನಿವಾಸವಾಗಿತ್ತೆಂದು ಹಲವು ವಿದ್ವಾಂಸರು ಗುರುತಿಸುತ್ತಾರೆ. 
ಹಾಗಾಗಿ ಇದನ್ನು ಇಂದು "ಗೆಳತಿಯ ಗುಡ್ಡ' ಎಂದು ಕರೆಯುತ್ತಾರೆ. 


30೦. ಸಿಂಗರಸನ ಕೆರೆ 


ನಾಗಮಂಗಲದಲ್ಲರುವ ಈ ಸಿಂಗರಸನ ಕೆರೆಯ ಬಗ್ಗೆ ಕೈಫಿಯತ್ತು ಮತ್ತು 
ಶಾಸನಗಳಲ್ಪ ತಿಆದು ಬರುವುದಿಲ್ಲ. ಮೌಬಕ ಇತಿಹಾಸಪವೊಂದರಲ್ತ್ಲ ಮಾತ್ರ ಈ ಕೆರೆಯ ಬದ್ಗೆ 
ತಿಆದು ಬರುತ್ತದೆ. (ಚಿತ್ರ56) ಜ.ಎಲ್‌.ರೈಸ್‌ರವರು ಮೈಸೂರು ಣೆಜೆಟಯರ್‌ನಲ್ಲ ತಿಮ್ಮಣ್ಣ 
ದಣ್ಣಾಯಕನ ತಂದೆ-ತಾಯುಗಳನ್ನು 'ಸಿಂಗಣ್ಣ ಒಡೆಯರು' ಮತ್ತು ತಾಯ 'ಸೀತಾಂ೦ಜಕಾ' 
ಎಂದು ಕರೆದಿದ್ದಾರೆ.”” ಪಾಂಡವಪುರ ತಾಲೂಕಿನ ಸೀತಾಪುರದ ಶಾಸನ ಮತ್ತು 
ಮೇಲುಕೋಟೆಯ ಶಾಸನಗಳಲ್ಲ ಸಿಂಗಣ್ಣ ಒಡೆಯರ್‌ ಮತ್ತು ಸೀತಾಂಜಕೆಯ ಉಲ್ಲೇಖವಿದೆ. 
ಸೀತಾಪುರದಲ್ಲ ದೊರೆತಿರುವ ಶಾಸನದಲ್ಲಿ ಸೀತಾ೦ಬಕೆಯ ಪುತ್ರನಾದ 
ದೇವರಾಜನೆಂಬುವವರು ಸೀತಾಪುರವನ್ನು 'ಶ್ರೀರಾಮ ಸೀತಾಪುರ' ಎಂಬ ಹೆಸರಿನಲ್ಲ 
ಅರ್ರಹಾರವನ್ನಾಗಿ ನಿರ್ಮಿಸಿ, ಕಾವೇರಿ ನದಿಗೆ ಅಡ್ಡಕಲ್ಲೆಯೊ೦ದನ್ನು ಕಟ್ಟ ಹರವು ಗ್ರಾಮಕ್ಕೆ 
ನೀರಾವರಿ ಸೌಲಭ್ಯವನ್ನು ಒದಗಿಸಿಕೊಟ್ಟನೆಂದು ಶಾಸನದಲ್ಲ ಉಲ್ಲೇಖಸಲಾಗಿದೆ.”' ಈ ರೀತಿ 
ಧರ್ಮಕಾರ್ಯಗಳಲ್ಲ ತೊಡಗಿಕೊಂಡಿದ್ದ ಸೀತಾಂ೦ಬಕೆ ಮತ್ತು ಸಿ೦ಗಣ್ಣ ಒಡೆಯರ ಮಕ್ಕಳಾದ 


207 


ತಿಮ್ಮಣ್ಣ ದಣ್ಣಾಯಕ ಮತ್ತು ದೇವರಾಜ ಒಡೆಯರ್‌ ಅವರು ದಿನೇ ದಿನೇ ಬೆಳೆಯುತ್ತಿದ್ದ 
ನಾಗಮಂಗಲ ಸ್ಥಳದ ನೀರಿನ ಅವಶ್ಯಕತೆಯನ್ನು ಪೂರೈಸುವ ಸಲುವಾಗಿ ಕೆರೆಗಳನ್ನು 
ಕಟ್ಟಿಸಿದನೆಂದು ತಿಆದು ಬರುತ್ತದೆ. 


81. ಸುಂಕದ ಕಟ್ಟಿ 


ಪಾಂಡವಪುರ ತಾಲೂಕಿನ ತೊಂಡನೂರಿನ ಜನರು ಸುಂಕದ ಕಟ್ಟೆಯನ್ನು ಪ್ರಾಚೀನ 
ದೇವರಾಜ ಪಟ್ಟಣದ ಹತ್ತಿರದಲ್ಲ ಗುರುತಿಸಿದ್ದಾರೆ. ಸುಂಕವನ್ನು ವಸೂಲಆ ಮಾಡುವ ಸ್ಥಳದಲ್ಲ 
ಜನ ಮತ್ತು ಜಾನುವಾರುಗಳಗೆ ನೀರಿನ ಸೌಲಭ್ಯಕ್ಷಾಗಿ ನಿರ್ಮಾಣ ಮಾಡಿದ ಕಲ್ಲೆಯಾದ್ದರಿಂದ 
ಇದನ್ನು ಸುಂಕದ ಕಟ್ಟೆ ಎಂದು ಕರೆಯುತ್ತಾರೆ.” 


32. ಸುಂಡಹಳ್ವ 


ಮಂಡ ತಾಲೂಕಿನ ಸುಂಡರಹಳ್ಳ ಗ್ರಾಮದಲ್ಲ ಕೆರೆಬುದ್ದು ಈ ಕೆರೆಯು ಮಂಡ್ಯ 
ಜಲ್ಲೆಯ ಬಸ್‌ ನಿಲ್ದಾಣದಿಂದ 8 ಕಿ.ಮೀ. ದೂರದಲ್ಲ ಕಂಡುಬರುತ್ತದೆ. ಕೆರೆಯು ವೈಸೂರಿಗೆ 
ಹೋಗುವ ರಸ್ತೆಬದಿಯ ಎಡಭಾಗದಲ್ಪದೆ. ಈ ಕೆರೆಯ ಸರ್ವೆ ನಂಬರ್‌ 126 ಎಂದು ಈ 
ಗ್ರಾಮದ ನಿವೃತ್ತ ಶ್ರೀಯುತ ವೀರಣ್ಣ ಎಂಬ ಗ್ರಾಮಲೆಕ್ಕಗರು ಮಾಹಿತಿ ನೀಡಿದರು.” ಬಹಳ 
ಹಿಂದೆ ಕೆರೆಯಲ್ಲನ ನೀರು ಸುಮಾರು 48 ಎಕರೆಯಷ್ಟಿನ ಪ್ರದೇಶಕ್ಷೆ ನೀರನ್ನು ಒದಗಿಸುತ್ತಿತ್ತು 
ಎಂಬುದು ತಿಆದು ಬರುತ್ತದೆ. ಆದರೆ ಪ್ರಸ್ತುತ ಕೆರೆಯಲ್ಲ ಹೂಳು ತುಂಜದ್ದು ಗಿಡಗಂಟಗಳು 
ಬೆಳೆದು ನಿಂತಿದೆ. ಇಷ್ಟೇ ಅಲ್ಲದೇ ವಿಶಾಲವಾಗಿದ್ದ ಕೆರೆಯು ಇಂದಿನ ದಿನಗಕಲ್ಲ ಕೆರೆಯ 
ಪ್ರದೇಶವು ಒತ್ತುವರಿಯಾಗಿದೆ. ಹಾಗಾಗಿ ಸರ್ಕಾರವು ಇದರ ಗಡಿಯನ್ನು ನಿರ್ಧರಿಸಿದೆ. ಈ 
ಕೆರೆಗೆ ಬಹಳ ಹಿಂದೆ ಕಾವೇರಿ ನದಿಯ ನೀರನ್ನು ಸಹ ತುಂಜಸಲಾಗುತ್ತಿತ್ತು. ಮುಂದೊಂದು 
ದಿನಗಳಲ್ಲ ಈ ಕೆರೆಯು ಇಲ್ಲದಂತಾಗಬಹುದು. 


33. ಹೊನ್ನಾವರ ಕೊಳ 


ಇದು ನಾಗಮಂಗಲ ತಾಲೂಕಿಗೆ ಸೇರಿದ ಗ್ರಾಮವಾಗಿದೆ. ಈ ಕೊಳವು ರಸ್ಟೆಯ 
ಪಕ್ಕದಲ್ಲ ಕಂಡುಬರುತ್ತದೆ. (ಚಿತ್ರ57) ಈ ಕೊಳವನ್ನು ಕಲ್ಲನಿಂದ ಕಟ್ಟಲಾಗಿದೆ. ಇದು 
ಮಳೆಯಾಶ್ರಿತ ಕೊಳವಾಗಿದ್ದು ಪ್ರಸ್ತುತ ನೀರಿಲ್ಲವಾಗಿದೆ. ಈ ಕೊಳದ ಪಕ್ಕದಲ್ಲೂ ಒಂದು ಕಲ್ಲನ 
ಮಂಟಪವಿದೆ." ಕೊಳದಲ್ಲ ಪ್ರಸ್ತುತ ಗಿಡಗಂಟಗಳು ಬೆಳೆದು ನಿಂತಿವೆ. ಗ್ರಾಮಸ್ಥರು ಇದರ ಬಗ್ದೆ 
ಗಮನಹರಿಸಿಲ್ಲವಾದ್ದರಿಂದ ಈ ಕೊಳವು ದುಸ್ಲಿತಿಬುಂದ ಕೂಡಿದೆ. ಆದರೆ ಇದೊಂದು ಪ್ರಾಚೀನ 
ಕೊಳವೆಂದು ಹೇಳಬಹುದು. 


208 


34. ಹಲ್ಲೆಗೆರೆ 


ಮಂಡ್ಯ ತಾಲೂಕಿನ ಹಲ್ಲೆಗೆರೆ ಗ್ರಾಮದ ಪಕ್ಕದಲ್ಲೇ ಪೂರ್ವದಿಕ್ಕಿಗೆ ಕೆರೆಯೊಂದಿದೆ. ಈ 
ಕೆರೆಯನ್ನು ಸ್ಥಳೀಯರು ಹಲ್ಲೆಗೆರೆ ಕೆರೆ ಎಂದು ಕರೆಯುತ್ತಾರೆ. ಕೆರೆಯಲ್ಲ ಕೆರೆಯ 
ಅರ್ಧಭಾಗದಷ್ಟು ಮಾತ್ರ ನೀರು ತುಂಜದೆ. ಕೆರೆಗೆ ಕಾವೇರಿ ನದಿಯ ಕಾಲುವೆಯ ಮೂಲಕ 
ಹರಿದು 15 ರಿಂದ 2೦ ಎಕರೆಯಷ್ಟಿರುವ ಈ ಕೆರೆಗೆ ತುಂಬುತ್ತದೆ. ಕೆರೆಯಲ್ಲ ನೀರು 
ಸಂಗ್ರಹಗೊಂಡು ತೂಜನ ಮೂಲಕ ಕಾಲುವೆಯಲ್ಲ ಹರಿಯುವ ನೀರಿನಿಂದ ಇಲ್ಲನ ಜನರು 
ವ್ಯವಸಾಯವನ್ನು ಮಾಡುತ್ತಾರೆ. ಆದರೆ ಇಲ್ಲನ ಗ್ರಾಮಷ್ಟರು ಕೆರೆಯ ಸ್ವಲ್ಪ ಭಾಗವನ್ನು ಒತ್ತುವರಿ 
ಮಾಡಿಕೊಂಡಿದ್ದಾರೆ. ಹಾಗೂ ಕೆರೆಯ ೪ ಭಾಗದಷ್ಟು ಹೂಳು ತುಂಬಕೊಂಡಿದೆ."' ಕೆರೆಯ 
ಆಸುಪಾಸಿನಲ್ಲ ಗ್ರಾಮದ ಜನರು ಗೊಬ್ಬರದ ರಾಶಿಯನ್ನು ಹಾಕಿಕೊಂಡಿದ್ದಾರೆ. ಹಾಗೂ 
ಕೆರೆಯಲ್ಲ ಗಿಡಗಂಟಗಳು ಬೆಳೆದುನಿಂತಿವೆ. ಕೆರೆಯು ಸುಸ್ಸತಿಯಲ್ಲರುವುದು ಕಂಡುಬರುವುದಿಲ್ಲ. 


3ರ. ಹಾರುವರ ಕಟ್ಟೆ 


ಪಾಂಡವಪುರ ತಾಲೂಕಿನ ತೊಣ್ಣೂರು ಗ್ರಾಮದಲ್ಲ ಈ ಹೆಸರಿನ ಕಟ್ಟೆ ಪ್ರಸ್ತುತ 
ಕಂಡುಬರುವುದಿಲ್ಲ. ಇದನ್ನು ಮುಚ್ಚಿ ಹಾಕಿ ಅಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕಳ್ಪದ್ದಾರೆ. 
ಆದರೆ ಇದರ ಹೆಸರಿನ ನಿಷ್ಪತ್ತಿ ಮತ್ತು ಅಲ್ಲ ಕಂಡುಬರುವ ಕೆಲವು ಗುರುತುಗಳ ಆಧಾರದ 
ಮೇಲೆ ಕೆಲವು ನಿರ್ದಿಷ್ಟ ಮಾಹಿತಿಗಳು ನಮಗೆ ಕಂಡುಬರುತ್ತವೆ. ಈ ಕೆರೆಯನ್ನು 
ತೊಣ್ಣೂರಿನಿಂದ ಪಾಂಡವಪುರಕ್ಕೆ ಹೋಗುವ ದಾರಿಯ ಬಲಬದಿಯಲ್ಲ ಗುರುತಿಸಬಹುದಾಗಿದೆ. 
ಅಂದರೆ ಪ್ರಸ್ತುತ ಕೆರೆಯು ತೊಣ್ಣೂರಿನ ಆಗ್ದೇಯ  ದಿಕ್ಕಿನಲ್ಪತ್ತು. ಈ ಕಲ್ಲೆಯ ಹೆಸರೇ 
ಹೇಳುವಂತೆ ಕಲ್ಲೆಯ ಬಳಕೆಯು ಬಹಳ ಹಿಂದೆ ಕೇವಲ ಬ್ರಾಹ್ಮಣರಿಗೆ ಮಾತ್ರ 
ಮೀಸಲಾಗಿತ್ತೆಂದು ತಿಆದು ಬರುತ್ತದೆ. ಆದ್ದರಿಂದ ಇದನ್ನು 'ಹಾರುವರ ಕಟ್ಟಿ' ಎಂದು 
ಕರೆಯಲಾಗಿದೆ." ಬಹಳ ಹಿಂದಿನ ಕಾಲದಲ್ಪ ಬ್ರಾಹ್ಮಣರು ಬಳಸುತ್ತಿದ್ದ ನೀರಿನ ಮೂಲಗಳನ್ನು 
ಬೇರೆ ಜನರು ಬಳಸುವಂತಿರಲಲ್ಲ. ಹಾಗಾಗಿ ಈ ಕಲ್ಲೆಯು ಬ್ರಾಹ್ಮಣರಿಗೆ ಮಾತ್ರ 
ಸೀಮಿತವಾಗಿದ್ದಿತೆಂದು ಹೇಳಬಹುದು. ಈ ಕಟ್ಟಿಗೆ ನೀರು ಚಟ್ಟಂಗೆರೆ ಎಂಬ ಕೆರೆಯುಂದ 
ಹರಿದುಬರುವ ಹಾಗೆ ವ್ಯವಸ್ಥೆ ಮಾಡಿಕೊಂಡಿದ್ದರು. 


36. ಹಂಪೆಯರಸನ ಕೊಳ 


ನಾಗಮಂಗಲದ ಹಿರಿಯ ಕೆರೆಯ ಪಕ್ಷದಲ್ಲ ಕೆರೆಯ ಏರಿಗೆ ಸೇರಿದಂತಿರುವ 
ಕೊಳವನ್ನು ಹಂಪೆಯರಸನ ಕೊಳ ಎನ್ನುವರು. (ಚಿತ್ರರ) ಕೆರೆಯ ತೂಜನ ಮೂಲಕ ಬರುವ 


209 


ನೀರು ಬೌಕಾಕಾರವಾದ ಮೆಟ್ಟಲುಗಳ೦ದ ನಿರ್ಮಿತವಾದ ಈ ಕೊಳವನ್ನು ತುಂಜಸುತ್ತದೆ. ಈ 
ಕೊಳ ತುಂಬದ ನಂತರ ಅಧಿಕವಾದ ನೀರು ಕೊಳದ ಹೊರಗಿಂಡಿಯ ಮೂಲಕ ಹೊರಟು 
ಹಂಪೆಯರಸನ ಕೊಳದ ಅಆಗ್ಲೇಯಕ್ಕಿರುವ ಮತ್ತೊಂದು ಕೊಳವನ್ನು ಸೇರುತ್ತಿತ್ತು. 
ವಿಜಯನಗರದ ಸಾಜ ನರಸಿಂಹನು ಶ್ರೀರಂಗಪಟ್ಟಣದ ಮುತ್ತಿಗೆಯ ಕಾಲದಲ್ಲಿ 
ನಾಗಮಂಗಲವನ್ನು ಸಂದರ್ಶಿಸಿದ್ದು, ಇಲ್ಲಯ ಆಡಳತವನ್ನು ನೋಡಿಕೊಳ್ಳಲು ಯಾರು 
ಇಲ್ಲದಿದ್ದನ್ನು ಕಂಡು ಹಂಪಿಯರಸು ಮತ್ತು ಚನ್ನರಸು ಎಂಬ ಇಲ್ದ್ಲರು ಅಣ್ಣತಮ್ಮಂದಿರನ್ನು ಈ 
ಪ್ರದೇಶದ ಆಡಳತವನ್ನು ನೋಡಿಕೊಳ್ಳಲು ನೇಮಿಸಿದನು.” ಇದಾದ ನಂತರ ಹಂಪಿಯರಸು 
ಮತ್ತು ಚನ್ನರಸರು ದಣ್ಣಾಯಕರು ಆಳ್ವಕೆ ನಡೆಸುತ್ತಿದ್ದ ಎಲ್ಲಾ ಪ್ರದೇಶಗಳನ್ನು 
ಸ್ತಾಧೀನಪಡಿಸಿಕೊಂಡು ಉತ್ತಮ ಅಆಡಳತವನ್ನು ಮಾಡುತ್ತಿದ್ದರು. ಇವರು ನಿರ್ಮಿಸಿದ 
ಜಲಾಶ್ರಯವನ್ನು ಹಂಪೆ ಅರಸನ ಕೊಳ ಎಂದು ಜನರು ಕರೆಯುತ್ತಿದ್ದುದ್ದರಿಂದ ಈ 
ಜಲಾಶಯಕ್ಕೆ ಇದೇ ಹೆಸರು ಬಂದಿದೆ. ಕಾಲಕಳೆದಂತೆ ಜನರ ಆಸಕ್ತಿಯು ಶುಚಿತ್ರ ಕಾಪಾಡುವಲ್ಲ 
ಹಿಂದೆ ಸರಿಯುತು. ಹೀಗಾಗಿ ಐತಿಹಾಸಿಕ ಮಹತ್ವವುಳ್ಳ ಈ ಜಲಾಶ್ರಯ ಅದರ 
ಸೌಂದರ್ಯವನ್ನು ಕಳೆದುಕೊಂಡಿತು. ಆದರೆ ಸ್ವಾತಂತ್ಯ ನಂತರ ಹಂಪೆಯರಸನ ಕೊಳವನ್ನು 
ಸ್ಥಳೀಯ ಪುರಸಭೆಯವರು ಅದರ ಮೂಲರೂಪವನ್ನು ಉಳಸಿಕೊಂಡು ಕೊಳಕ್ಕೆ ಶುಚಿತ್ರವನ್ನು, 
ದೈವ ಸಾನಿಧ್ಯವನ್ನು ಒದಗಿಸಿದ್ದಾರೆ. 


37. ಹೊಸಹೊಳಲು ಚಿಕ್ಕಕೆರೆ 


ಕೃಷ್ಣರಾಜಪೇಟೆ ತಾಲೂಕನ ದಕ್ಷಿಣ ಭಾಗದಲ್ಲ 1 ಕಿ.ಮೀ. ದೂರದಲ್ಪರುವ 
ಹೊಸಹೊಳಲು ಗ್ರಾಮ ಐತಿಹಾಸಿಕವಾಗಿ ಮತ್ತು ಚಾರಿತ್ರಿಕವಾಗಿ ಸಮೃದ್ದಿ ಹೊಂದಿದ್ದು ಈ 
ಗ್ರಾಮದ ಉತ್ತರಕ್ಷೆ ಚಿಕ್ಕಕೆರೆ ಎಂಬ ಹಸೆರಿನ ಒಂದು ಕೆರೆಂುದೆ."” (ಚಿತ್ರ5೨) ಈ ಕೆರೆಯು 
ವಿಶಾಲವಾದ ಪ್ರದೇಶವನ್ನು ಹೊಂದಿದ್ದು ಪ್ರಸ್ತುತ ನೀರಿನಿಂದ ಆವೃತವಾಗಿದೆ. ಚಿಕ್ಕಕೆರೆಯ 
ಸುತ್ತಲೂ ತೆಂಗಿನ ತೋಟಗಳದ್ದು ಕೆರೆಯು ಬಹುಪಾಲು ಪ್ರದೇಶಗಳನ್ನು ಆಕ್ರಮಿಸಿಕೊಂಡಿದೆ. 
ಈ ಕೆರೆಯ ನೀರನ್ನು ಅಲ್ಲನ ಜನರು ದಿನನಿತ್ಯದ ಬಳಕೆಗೆ ಹಾಗೂ ವ್ಯವಸಾಯಕ್ಕೆ 
ಬಳಸಿಕೊಳ್ಳುತ್ತಿದ್ದು ಜೊತೆಗೆ ಈ ನೀರು ಬೇರೆಡೆಗೆ ಹರಿದು ಹೋಗದಂತೆ ತಡೆಹಿಡಿದು ನೀರನ್ನು 
ಶೇಖರಣೆ ಮಾಡಲು ಕೆರೆಯ ಬಲಭಾಗದಲ್ಲ ಕಲ್ಪನಿಂದ ಅಣೆಕಟ್ಟೆಯನ್ನು ಕಟ್ಟಲಾಗಿದೆ ಹಾಗೂ 
ತೂಬನ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. 


36. ಹೊಸಹೊಳಲು ದೊಡ್ತಕೆರೆ 


210 


ಕೃಷ್ಣರಾಜಪೇಟಿ ತಾಲೂಕಿನ ಹೊಸಹೊಳಲು ಗ್ರಾಮದ ಪೂರ್ವದಿಕ್ಕಿಗೆ ಆ ಕಿ.ಮೀ. 
ದೂರದಲ್ಲ ದೊಡ್ಡಕೆರೆ ಎಂಬ ಹೆಸರಿನ ಒಂದು ಕೆರೆಯುದೆ. (ಚಿತ್ರ6೦) ಈ ಕೆರೆಯ ಪಶ್ಲಿಮ 
ಭಾಗದಲ್ಪ ಶ್ರೀ ಕೋಟಿ ಭೈರವೇಶ್ವರ ದೇವಾಲಯವಿದ್ದು ಇದು ಇತ್ತೀಚಿನ ನಿರ್ಮಾಣವಾಗಿದೆ 
ಹಾಗೂ ಇದರ ಮುಂಭಾಗದ ಒಂದು ಪುಷ್ಟರಣಿಯು ಇದೆ. ಈ ಪುಷ್ಟರಣಿಯ ನೀರನ್ನು 
ದೇವರ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಈ ಪುಷ್ಟರಣಿಯ ಎದುರಿಗೆ ದೊಡ್ಡಕೆರೆಯನ್ನು 
ನಿರ್ಮಿಸಲಾಗಿದ್ದು ಕೆರೆಯ ಉತ್ತರ ಭಾಗದಲ್ಲ ಜಲ್ಪನಾಕಾರದಲ್ಲ ಕಲ್ಪನಿಂದ ಅಣೆಕಟ್ಟನ್ನು 
ಕಟ್ದಲಾಗಿದೆ."” ಈ ಕೆರೆಯ ಪೂರ್ವ ದಿಕ್ಕಿನಲ್ಲ ತೆಂಗಿನ ತೋಟವಿದ್ದು ಕೆರೆಯ ಕೆಲವು 
ಭೂಪ್ರದೇಶವು  ತೋಟಗಳಂ೦ದ ಆವೃತವಾಗಿದೆ. ಇಲ್ಲನ ಜನರು ಈ  ಕೆರೆಯಲ್ಲ 
ಮೀನುಗಾರಿಕೆಯನ್ನು ಸಹ ಮಾಡುತ್ತಿದ್ದಾರೆ. ಇಲ್ಲ ಸಂಗ್ರಹವಾಗಿರುವ ನೀರಿನಿಂದ ಉತ್ತಮವಾದ 
ವ್ಯವಸಾಯವನ್ನು ಮಾಡುತ್ತಿದ್ದು ಪ್ರಸ್ತುತ ನೀರಿನಿಂದ ಆವೃತವಾಗಿದೆ. 


39. ಹೆಬ್ಬಳದ ಸೂಳೆಕರೆ 


ಮದ್ದೂರು ತಾಲೂಕಿನಲ್ಲ ಮುಟ್ಟನಹಳ್ಳ ಎಂಬ ಗ್ರಾಮವಿದ್ದು ಈ ಗ್ರಾಮದಲ್ಲ ಒಂದು 
ಕೆರೆಯುದೆ. ಇದನ್ನು ಹೆಬ್ಗಳದ ಸೂಳೆಕರೆಯೆಂದು ಕರೆಯುತ್ತಾರೆ. (ಚಿತ್ರ!) ಕೆರೆಯು ೨5೦ 
ಎಕರೆಯಷ್ಟು ವಿಶಾಲವಾಗಿ ಹರಡಿದೆ. ಈ ಕೆರೆಯು ಮಳೆಯಾಶ್ರಿತ ಮತ್ತು ಕಾವೇರಿ ನದಿಯ 
ನೀರನ್ನು ಕಾಲುವಳಯ ಮೂಲಕ ತುಂಜಸಲಾಗುತ್ತದೆ. ಕೆರೆಯ ಪೂರ್ವ ದಿಕ್ಕಿಗೆ ತೂಜದೆ. 
ಮತ್ತೊಂದು ತೂಬು (ಚಿತ್ರ62) ಉತ್ತರ ದಿಕ್ಕಿಗಿದೆ. ಕೆರೆಯ ತೂಬುಗಳು ಸಹ ಸುಂದರವಾಗಿ 
ಕಟ್ಟಲ್ಪಟ್ಟವೆ.ಠ ಕೆರೆಯ ಏರಿಯು ಪೂರ್ಮದಿಕ್ಕಿಗಿದೆ. ಈ ಕೆರೆಯ ನೀರನ್ನು ಅಂಬ್ರಳ್ಜ. ಕನ್ನಲ., 
ಮುಟ್ಟನಹಳ್ಳ. ಚಿಕ್ಕಮರಿಗೌಡನದೊಡ್ಡಿ. ಮಾಡಳ್ಳಿ. ಹೆಮ್ಮಿಗೆ. ಸಿಂಕಟಗೆರೆ ಇನ್ನೂ ಒಟ್ಟು 2ರ 
ಗ್ರಾಮಗಳಗೆ ನೀರನ್ನು ಒದಗಿಸಲಾಗುತ್ತಿದೆ." ಕೆರೆಯ ನೀರನ್ನು ಗ್ರಾಮಸ್ಥರು ಕುಡಿಯಲು 
ಮತ್ತು ವ್ಯವಸಾಯಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ. ಕೆರೆಯು ನೀರಿನಿಂದ ಆವೃತವಾಗಿ ತುಂಬಾ 
ದೊಡ್ಡ ಕೆರೆಯಾಗಿದೆ. ಕೆರೆಯ ಬಗ್ಗೆ ಮಾಹಿತಿಯನ್ನು ಶ್ರೀಯುತ ಅಂಬಳ್ಜ ರಾಜಣ್ಣನವರು 
ನೀಡಿದರು. 


ಈ ಜಲ್ಲೆಯಲ್ಲ ಕಾವೇರಿ, ಶಿಂಷಾ ಮತ್ತು ಲೋಕಪಾವನಿ ನದಿ ಜಲಾನಯನಗಳದ್ದು. 
ಅನೇಕ ಹಳ್ಳ ಮತ್ತು ತೊರೆಗಳು ಈ ನದಿಗಳನ್ನು ಸೇರುತ್ತವೆ. ಕಾವೇರಿ, ಹೇಮಾವತಿ. 
ಲೋಕಪಾವನಿ, ಶಿಂಷಾ ಮತ್ತು ವೀರ ವೈಷ್ಣವಿ ಪ್ರಮುಖ ನದಿಗಳಾಗಿವೆ. ಬಂಡೇನಹಳ್ಳ ತೊರೆ, 
ಅಮೃತೂರು ತೊರೆ, ನಿಡಶಾಲೆ ತೊರೆ, ಹಂದಿಹಳ್ಳ. ಹೆಬ್ಬಳ್ಳ ಹಾಗೂ ಭೀಮಾ ಮುಖ್ಯವಾದ 
ತೊರೆಗಳು ಜಲ್ಲೆಯ ಜಲಸಂಪನ್ಮ್ಕೂಲಗಳನ್ನು ಬಳಸಿಕೊಂಡು ಕಠವರೆಗೆ ಜಲ್ಲೆಯಲ್ಲ ಒಟ್ಟು 


211 


ಬತ್ತನೆಯಾದ ಪ್ರದೇಶದಲ್ಲ 1.43 ಹೆಕ್ಟೇರ್‌ ಪ್ರದೇಶಕ್ಕೆ ನೀರಾವರೀ ಸೌಲಭ್ಯ ಒದಗಿಸಲಾಗುತ್ತಿದೆ. 
ಜಲ್ಲೆಯಲ್ಲರುವ ಒಟ್ಟು ಜಲಾಶಯಗಳ ಜಲಾವೃತ ಪ್ರದೇಶವು 14,735 ಹೆಕ್ಷೇರ್‌ಗಳಾಗಿದ್ದು. 
ಇದರಲ್ಲ ಕೃಷ್ಣರಾಜಸಾಗರವು 12.೨24 ಹೆಕ್ಟೇರ್‌ ಪ್ರದೇಶವನ್ನು ಒಳಗೊಂಡಿದೆ. ಆದರೆ ಇದು 
ಮುಳುಗಡೆಯಾದ ಪ್ರದೇಶವಾಗಿದೆ. ಜಲ್ಲೆಯಲ್ಲ 2೦೭24 ದೊಡ್ಡ ಕೆರೆಗಳು ಕಂಡುಬರುತ್ತದೆ. 
ಇವುಗಳ ಜಲಾವೃತ ಪ್ರದೇಶವು ೨,77೨ ಹೆಕ್ಷೇರ್‌ಗಳಾಗಿದೆ ಹಾಗೂ ಜಲ್ಲೆಯಲ್ಲರುವ 5೨6 ಸಣ್ಣ 
ಕೆರೆಗಳ ಜಲಾವೃತ ಪ್ರದೇಶವು 1733 ಹೆಕ್ಷೇರ್‌ಗಳಾಗಿವೆ."' ಜಲ್ಲೆಯ ಭೂಪ್ರದೇಶವು 
ಪೂರ್ವದಲ್ಲ ಇಆಜಾರಾಗಿದ್ದು, ನದಿಯ ನೀರು ಬಂಗಾಳಕೊಲ್ಲಗೆ ಸೇರುತ್ತದೆ. 


ಕಾವೇರಿ 


ಜಲ್ಲೆಯ ಪ್ರಮುಖ ಕಾವೇರಿ ನದಿಯು ಕೊಡಗು ಜಲ್ಲೆಯಾದ ಮಡಿಕೇರಿ ತಾಲೂಕನ 
ಭಾಗಮಂಡಲದ ಸಮೀಪದ ಬಹ್ಕಗಿರಿ ಬೆಟ್ಟದ ತಲಕಾವೇರಿಯ] ಉಗಮವಾಗಿ ಹಾಸನ 
ಹಾಗೂ ಮೈಸೂರು ಜಲ್ಲೆಗಳ ಮೂಲಕ ಹರಿದು, ಕೃಷ್ಣರಾಜ ಸಾಗರದಲ್ಲ ಹೇಮಾವತಿ ನೀರನ್ನು 
ತನ್ನೊಡಲಗೆ ಸೇರಿಸಿಕೊಳ್ಳುತ್ತದೆ. ನಂತರ ಕಾವೇರಿ ನದಿಯು ಶ್ರೀರಂಗಪಟ್ಟಣ ತಾಲೂಕನ್ನು 
ಪವೇಶಿಸಿ ಪಾಂಡವಪುರ ಹಾಗೂ ಶ್ರೀರಂಗಪಟ್ಟಣ ತಾಲೂಕುಗಳ ಗಡಿ ರೇಖೆಯಂತೆ 
ಪೂರ್ವಾಭಿಮುಖವಾಗಿ ಹರಿಯುತ್ತದೆ. ಮುಂದೆ ರಂಗನತಿಟ್ಟು ಮತ್ತು ಶ್ರೀರಂಗಪಣ್ಟಣ 
ದ್ವೀಪಗಳನ್ನು ಬಳಸಿಕೊಂಡು ಮಹದೇವಪುರದ ಬಳ ಆಗ್ದೇಯಾಭಿಮುಬವಾಗಿ ಹರಿದು 
ತಿರುಮಲಕೂಡಲು ನರಸೀಪುರ ತಾಲೂಕನ್ನು ಸೇರುತ್ತದೆ. ಅಲ್ಲಂದ ಇದು ಜಲ್ಲೆಯ ಆಗ್ಲೇಯ 
ಅಂಚಿನಲ್ಲ ಮಳವಳ್ವ ಮತ್ತು ಕೊಳ್ಳೇಗಾಲ ತಾಲೂಕುಗಳ ಗಡಿಯಾಗಿ ಹರಿಯುತ್ತದೆ. ಮತ್ತೇ ಈ 
ನದಿಯು ಮಳವಳ್ಳ ತಾಲೂಕಿನ ಆಗ್ದೇಯದ ಅಂಚಿನಲ್ಲ ಬೆಕಕವಾಡಿಯ ಬಳಯಲ್ಲ 
ಇಲ್ಲಾಗವಾಗಿ ಶಿವನಸಮುದ್ರ ದ್ವೀಪವನ್ನು ಸೃಷ್ಟಿಸುತ್ತದೆ." ಇಲ್ಲ ಇಕ್ಕಟ್ಟಾದ ಕಂದರದ ಮೂಲಕ 
ಹರಿದು ಸುಮಾರು ೨೭ ಮೀಟರ್‌ ಎತ್ತರದಿಂದ ಗಗನಚುಕ್ಕಿ ಮತ್ತು ಭರಚುಕ್ತಗಳೆಂಬ 
ಜಲಪಾತಗಳಾಗಿ ಧುಮುಕುತ್ತದೆ. ಮತ್ತೆ ಒಂದುಗೂಡಿ ಪೂರ್ವಗಾಮಿಯಾಗಿ ಕೊಳ್ಳೇಗಾಲ 
ತಾಲೂಕಿನ ಈಶಾನ್ಯ ಮೂಲೆಯಲ್ಲ ಹೊಗೇನಕಲ್‌ ಜಲಪಾತವಾಗಿ ಮಾರ್ಪಡುತ್ತದೆ. 
ಮಹದೇಶ್ವರ ಬೆಟ್ಟಶ್ರೇಕಿಯ ಆಗ್ದೇಯ ಅಂಚಿನಲ್ಲ ಬೋಡಮಲ್ಯೆ ಬೆಟ್ಟದ ಬಳ ರಾಜ್ಯದ 
ಎಲ್ಲೆಯನ್ನು ಜಟ್ಟು ತಮಿಳುನಾಡನ್ನು ಹಸಿರಾಗಿಸಿ ಮುಂದೆ ಬಂಗಾಳಕೊಲ್ಲಯನ್ನು ಸೇರುತ್ತದೆ. 
ಜೂನ್‌ನಿಂದ ಸೆಪ್ಪೆಂಬರ್‌ವರೆಗೆ ಪಶ್ಲಿಮಫಟ್ಟದಲ್ಲ ವಿಶೇಷ ಮಳೆಯಾಗುವುದರಿಂದ ಈ ಕಾಲದಲ್ಲ 


8 NM 


ಕಾವೇರಿಯು ತುಂಬ ಹರಿಯುತ್ತದೆ. 


212 


ಕಾವೇರಿ ನದಿಗೆ ಅಡ್ಡಲಾಗಿ ಅನೇಕ ಅಣೆಕಟ್ಟುಗಳನ್ನು ಕಟ್ಟಿ ನೀರಾವರಿ ಸೌಲಭ್ಯವನ್ನು 
ಮಾಡಲಾಗಿದೆ. ನದಿಯ ಇಕ್ಲೆಲಗಳಲ್ಲರುವ ವಿಶಾಲ ಮೆಕ್ಕಲು ಹರವುಗಳಗೆ ನೀರಾವರಿ 
ಸೌಲಭ್ಯವಿರುವುದರಿಂದ ಈ ಪ್ರದೇಶಗಳಲ್ಲ ಸಮೃದ್ಧವಾಗಿ ಬೆಳಕೆ ಬೆಳೆಯಲಾಗುತ್ತಿದೆ. 
ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಜಟ್ಟರೆ ಉಳದವೆಲ್ಲ ಚಿಕ್ಷ ಅಣೆಕಟ್ಟುಗಳಾಗಿವೆ. 
ಕೃಷ್ಣರಾಜಸಾಗರದಿಂದ ಕೇವಲ ಮೂರು ಕಿ.ಮೀ.ಗೆ ಸಮೀಪದಲ್ಲ ಸೀತಾಪುರದ ಬಳ ಮಾಡದ 
ಕಟೆ ಇವೆ. ಈ ಚಿಕ್ಕ ಅಣೆಕಲ್ಪನಿಂದ ಎಡದಂಡೆಯಲ್ಲ ಹೊರಡುವ ಚಿಕ್ಕದೇವರಾನ ನಾಲೆ ಮಂಡ್ಯ 
ಮತ್ತು ಮೈಸೂರು ಜಲ್ಲೆಗಳ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಕಲ್ತ್ಪಸಿದೆ. ಮಾಡದಕಲ್ಲೆಬುಂದ 
ಕೆಲವೇ ಮೀಟರುಗಳ ಬಳಯಲ್ಲ ದೇವರಾಯ ಅಣೆಕಲ್ಪದೆ. ಮತ್ತಷ್ಟು ಕೆಳಗೆ ಬೆಳಗೊಳದಿಂದ 
ಸುಮಾರು ಮೂರು ಕಿ.ಮೀ. ದೂರದಲ್ಲಷ್ಟೇ ಬಲಮುರಿ ಅಣೆಕಲ್ಪದೆ. ಇಲ್ಪ್ಲಂದ ಆರಂಭವಾಗುವ 
ವಿರಿಜಾ ನಾಲೆ ಸುಮಾರು 6೦ ಕಿ.ಮೀ. ಉದ್ದವಿದ್ದು, ಮಂಡ್ಯ ಮತ್ತು ಮೈಸೂರು ಜಲ್ಲೆಯ 
ಪ್ರದೇಶಗಳಗೆ ನೀರಾವರಿ ಸೌಲಭ್ಯ ಒದಗಿಸಿದೆ."” ಇಲ್ಲಂದ ಮುಂಧೆ ಬಂಗಾರದೊಡ್ಡಿ ಅಣೆಕಣ್ಪದೆ. 
ಇದನ್ನು ಕಾವೇರಿಬುಂದ ಕವಲಾದ ಪಶ್ಲಿಮವಾಹಿನಿಗೆ ಅಡ್ಡವಾಗಿ ನಿರ್ಮಿಸಲಾಗಿದೆ. ಕಾವೇರಿ 
ಕಲ್ಲೆಯ ಎಡದಂಡೆ ದಾಟ. ಶ್ರೀರಂಗಪಟ್ಟಣವನ್ನು ತಲುಪಿ, ಅಲ್ಲ ಮೂರು ಕವಲುಗಳಾಗಿ 
ವಿಭಜನೆಗೊಳ್ಳುತ್ತದೆ. ಶ್ರೀರಂಗಪಣ್ಟಣ ದ್ಧೀಪದಿಂದ ಸಲ್ಪ ದೂರದಲ್ಲೇ ರಾಮಸ್ವಾಮಿ ಕಟ್ಟೆಯುದೆ. 
ಇಲ್ಲಂದ ಎಡದಂಡೆಯಲ್ಲ ಹೊರಡುವ ರಾಮಸ್ತಾಮಿ ನಾಲೆ ಸು. 5೦ ಕಿ.ಮೀ. ಹಾಗೂ 
ಬಲದಂಡೆಯ ರಾಜ ಪರಮೇಶ್ವರಿ ನಾಲೆ ಸುಮಾರು 3೦ ಕಿ.ಮೀ. ಉದ್ದವಿದ್ದು ಮಂಡ್ಯ ಮತ್ತು 
ಮೈಸೂರು ಜಲ್ಲಾ ಪ್ರದೇಶಗಳಗೆ ನೀರಾವರಿ ಸೌಲಭ್ಯ ಕಲ್ತಸಿದೆ. ಶಿವನಸಮುದ್ರ ವಿದ್ಯುತ್ತಾದನಾ 


ಕೇಂದ್ರಕ್ಕೆ ನೀರೋದಗಿಸುವ ಸಲುವಾಗಿ ಜಲಪಾತದಿಂದ ಸ್ವಲ್ಲ ಮೇಲೆ ಅಣೆಕಟ್ಟನ್ನು ಕಟ್ಟಲಾಗಿದೆ. 
ಹೇಮಾವತಿ 


ಕಾವೇರಿ ನದಿಯ ಪ್ರಮುಖ ಉಪನದಿಯಾದ ಹೇಮಾವತಿ ನದಿಗೆ 'ಎಣ್ಣಿಹೊಳೆ' ಎಂಬ 
ಹೆಸರೂ ಇದೆ.” ಈ ನದಿಯು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನಲ್ಲ ಮಲಬಂಗಾಡಿಯ 
ಜವಳಯ ಬಳ ಹುಟ್ಟಿ ದಕ್ಷಿಣಾಭಿಮುಖವಾಗಿ ಹರಿಯುತ್ತದೆ. ನಂತರ ಕೃಷ್ಣರಾಜಪೇಟೆ 
ತಾಲೂಕಿನ ಗುಡ್ಡೆಹೊಸಹಳ್ಳಯ ಬಳ ಮಂಡ್ಯ ಜಲ್ಲೆಯನ್ನು ಪ್ರವೇಶಿಸಿ. ಉತ್ತರ ದಕ್ಷಿಣವಾಗಿ 
ಹರಿದು ಮುಂದೆ ಕೃಷ್ಣರಾಜಸಾಗರದ ನೈಖತ್ಯದಲ್ಲ ಕಾವೇರಿ ನದಿಯನ್ನು ಸೇರಿಕೊಳ್ಳುತ್ತದೆ. ಈ 
ನದಿಗೆ ಕೃಷ್ಣರಾಜಪೇಟೆ ತಾಲೂಕಿನ ಮಂದಗೆರೆ ಹಾಗೂ ಹೇಮಗಿರಿ (ಬಂಡಿಹೊಳೆ)ಗಳ ಬಳ 
ಅಣೆಕಟ್ಟನ್ನು ಕಟ್ಟಲಾಗಿದೆ. 


ಲೋಕಪಾವನಿ 


213 


ಈ ನದಿಯು ಕಾವೇರಿ ನದಿಯ ಇನ್ನೊಂದು ಉಪನದಿ. ಜಲ್ಲೆಯ ನಾಗಮಂಗಲ 
ತಾಲೂಕಿನ ಹೊಣಕೆರೆ ಹೋಬಳಆಯಲ್ಲ ಹುಟ್ಟಿ ನಂತರ ಉತ್ತರ ದಕ್ಷಿಣಾಭಿಮುಖವಾಗಿ 
ನಾಗಮಂಗಲ, ಪಾಂಡವಪುರ ಮತ್ತು ಶ್ರೀರಂಗಪಟ್ಟಣ ತಾಲೂಕುಗಳಲ್ಲ ಹರಿದು 
ಶ್ರೀರಂಗಪಟ್ಟಣದ ಸಂಗಮದ ಬಳ ಕಾವೇರಿ ನದಿಯನ್ನು ಸೇರುತ್ತದೆ. ಎಲ್ಲಾ ಕಾಲಗಳಲ್ಲೂ 
ಹರಿಯುವ ಈ ನದಿಯ ಅಗಲ ಸುಮಾರು 15೦ ಅಡಿಗಳಾಗಿವೆ. ಕಾವೇರಿ ನದಿಯನ್ನು ಸೇರುವ 
ಮೊದಲು ಈ ನದಿಗೆ ಮೋತಿತಲಾಬ್‌ನಿಂದ ಹರಿದು ಬರುವ ತೊರೆಯೊಂದು 
ಸೇರಿಕೊಳ್ಳುತ್ತದೆ.”' ಈ ನದಿಗೆ ನಾಗಮಂಗಲದ ಉಯ್ಯನಹಳ್ಳಯ ಬಳ ಹಾಗೂ ಮೇಲುಕೋಟೆ 
ಹೋಬಳಯ ಬೋಳೇನಹಳ್ಳ ಬಳ ಅಣೆಕಟ್ಟನ್ನು ಕಟ್ಟಲಾಗಿದೆ. 


ಶಿಂಷಾ 


ಈ ನದಿಯು ಸಹ ಕಾವೇರಿ ನದಿಯ ಉಪನದಿಯಾಗಿದೆ. ಈ ನದಿಗೂ ಕೂಡ ಕದಂಬ. 
ಕಡಬಕೊಳ್ಳ ಎ೦ಬ ಹೆಸರಿವೆ. ಈ ನದಿಯು ತುಮಕೂರು ಜಲ್ಲೆಯ ದೇವರಾನದುರ್ಗದ ದಕ್ಷಿಣ 
ಭಾಗದಲ್ಲಿ ಹುಟ್ಟಿ ನೈಖತ್ಯದ ದಿಕ್ಷಗೆ ಹರಿದು, ತುರುವೇಕೆರೆ ತಾಲೂಕನ್ನು ಪ್ರವೇಶಿಸಿ, ಅಲ್ಪ್ಲ೦ಂದ 
ಆಗ್ದೇಯಾಭಮುಖವಾಗಿ ಕುಣಿಗಲ್‌ ತಾಲೂಕನ ಪಶ್ಚಿಮ ಭಾಗದಲ್ಲ ಹರಿಯುತ್ತದೆ. ನಂತರ 
ದಕ್ಷಿಣಾಭಿಮುಖವಾಗಿ ಹರಿದು ಮದ್ದೂರು ತಾಲೂಕಿನ ವಾಯುವ್ಯ ದಿಕ್ಷನಲ್ಪರುವ ಕಿರಂಗೂರಿನ 
ಬಳ ಮಂಡ್ಯ ಜಲ್ಲೆಯನ್ನು ಪ್ರವೇಶಿಸುತ್ತದೆ. ಇದು ಮದ್ದೂರು ತಾಲೂಕಿನ ಪಕ್ಷದಲ್ಲ 
ಹರಿಯುವುದರಿಂದ ಇದನ್ನು ಮದ್ದೂರು ಹೊಳೆ ಎನ್ನುವರು.” ಮದ್ದೂರು ತಾಲೂಕನ್ನು ದಾಟ 
ಆಗ್ದೇಯ ದಿಕ್ಷನಲ್ರ ಹರಿದು ಮಳವಳ್ಳ ತಾಲೂಕನ್ನು ಪ್ರವೇಶಿಸಿ, ಧನಗೂರಿನ ಬಳ ಶಿಂಷಾ 
ಜಲಪಾತವನ್ನು ಸೃಷ್ಟಿಸಿ ಸ್ಥಲ್ಲದೂರ ಮುಂದೆ ಹರಿದು ಕಾವೇರಿಯನ್ನು ಸೇರುತ್ತದೆ. 
ಮಳೆಗಾಲದಲ್ಲ ಮಾತ್ರ ತುಂಬ ಹರಿಯುವ ಶಿಂಷಾ ನದಿಗೆ (ಹರಿವಿನ ಒಟ್ಟು ಉದ್ದ 130೦ ಕಿ.ಮೀ.) 
ಶಿಂಷಾಪುರದ ಬಳ 1೨4೦ರಲ್ಲ ಶಿಂಷಾ ವಿದ್ಯುತ್‌ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲಾಯುತು. 


ಇಲ್ಲ ವಿದ್ಯುತ್‌ಅನ್ನು ಉತ್ಪಾದಿಸಲಾಗುತ್ತದೆ. ಶಿಂಷಾ ನದಿಗೆ ಮದ್ದೂರು ತಾಲೂಕಿನ ತಗಹಳ್ಳ 


ಎಂಐಬಲ ಅಣಿಕಟನುು ಕಟಲಾಗಿದೆ. 
~ ಆಟ QA [Xx] 
ವೀರವೈಷ್ಟವಿ 


ಶಿಂಷಾ ನದಿಯ ಉಪನದಿಯಾದ ಇದು ನಾಗಮಂಗಲ ತಾಲೂಕನ ಬೆಳ್ಳೂರು 
ಹೋಬಳಯಲ್ಲ ಹರಿದು ಮಂಡ್ಯ ಜಲ್ಲೆಯನ್ನು ಪ್ರವೇಶಿಸಿ ಪೂರ್ವಾಭಿಮುಖವಾಗಿ ಹರಿದು 
ಮುಂದೆ ಶಿಂಷಾ ನದಿಯನ್ನು ಸೇರುತ್ತದೆ. ವೀರವೈಷ್ಟವಿ ನದಿಗೆ ನಾಗಮಂಗಲ ತಾಲೂಕಿನ 


ದುಮ್ಮಸಂದ್ರದ ಬಳ ಅಣೆಕಟ್ಟನ್ನು ನಿರ್ಮಿಸಲಾಗಿದೆ.” 


214 


ಮಂಡ್ಯ ಜಿಲ್ಲೆಯು ಕಾವೇರಿ ಜಲಾನಯನ ಪ್ರದೇಶವಾಗಿದೆ. ಕಾವೇರಿ ಜಲಾನಯನದ 
ಕಾವೇರಿ, ಲೋಕಪಾವನಿ, ಹಂದಿಹಳ್ಳ ಉಪಕಣಿವೆಗಳೂ ಹಾಗೂ ಶಿಂಷಾ ಜಲಾನಯನದ 
ವೀರವೈಷ್ಣವಿ ಉಪಕಣಿವೆಯ ಪ್ರದೇಶಗಳೂ ಸಹ ಜಲ್ಲೆಯಲ್ಲವೆ. ಕಾವೇರಿ ಜಲಾನಯನ 
ಪದೇಶವನ್ನು (1) ಮೇಲಅನ ಕಾವೇರಿ ಉಪಜಲಾಜನಯ, (2) ಮಧ್ಯಕಾವೇರಿ 
ಉಪಜಲಾನಯನ. (3) ಕಜನಿ ಉಪಜಲಾನಯನ, (4) ಶಿಂಷಾ ಉಪಜಲಾನಯನ ಮತ್ತು 


(5) ಅರ್ಕಾವತಿ ಉಪಜಲಾನಯನಗಳೆಂದು ವಿಭಾಗಿಸಲಾಗಿದೆ. 


ಹೀಗೆ ಜಲ್ಲೆಯಲ್ಲ ನದಿಗಳು. ಉಪನದಿಗಳು ಇದ್ದು ಜಲ್ಲೆಯು ಎಲ್ಲಾ ರೀತಿಯಲ್ಲೂ 
ಮುಂದುವರಿಯಲು ಅನುಕೂಲಕರವಾಗಿವೆ. ಹೀಗೆ ಜಲ್ಲೆಯಲ್ಲ ನದಿಗಳು. ಉಪನದಿಗಳು 
ಇದ್ದು ಜಿಲ್ಲೆಯು ಎಲ್ಲಾ ರೀತಿಯಲ್ಲೂ ಮುಂದುವರಿಯಲು ಅನುಕೂಲಕರವಾಗಿವೆ. ಈ ಮೇಲೆ 
ತಿಆಸಿದ ಎಲ್ಲಾ ಅಂಶಗಳನ್ನು ಗಮನಿಸಿದಾಗ ಮಂಡ್ಯಜಲ್ಲೆಯಲ್ಲ ಕಂಡುಬರುವ ಐತಿಹಾಸಿಕ 
ಕೆರೆಕಟ್ಟೆಗಳು ಪ್ರಸ್ತುತದ ದಿನದಲ್ಲ ಸುಳ್ಳಿತಿಯಲ್ಲರುವುದು ಕಂಡುಬಂದಿದ್ದು ಜೊತೆಗೆ ಅದರಲ್ಲಿ 
ಕೆಲವು ಕೆರೆಗಳ ಜೀರ್ಣೊೋದ್ಧಾರಗೊಂಡು ಸುಸ್ಳಿಯಲ್ಲವೆ. ಇವುಗಳು ಜನಸಾಮಾನ್ಯರಿಗೆ 
ಜೀವಿಸಲು. ಪ್ರಾಣಿಗಳು. ವ್ಯವಸಾಯಕ್ಕೆ ಯೋಗ್ಯವಾದ ನೀರನ್ನು ಕಾಲ ಕಾಲಕ್ಕನುಗುಣವಾಗಿ 
ನೀರನ್ನೊದಗಿಸುತ್ತವೆ. ಹೀಗಾಗಿ ಕೆಲವು ಕೆರೆಗಳ ಸು್ಳಿತಿಯು ಜನಸಾಮಾನ್ಯರ ನಿರ್ಲಕ್ಷ್ಯ ಮತ್ತು 
ಸರ್ಕಾರದ ಧೋರಣಿಗಳಗೆ ಒಳಗಾಗಿರುವುದು ಕಂಡುಬಂದಿದ್ದು ದುರುದ್ದೇಶದ 
ಸಂಗತಿಯಾಗಿದೆ. ಹೀಗಾಗಿ ಪ್ರಜ್ಞಾವಂತ ಯುವ ಸಮೂಹ, ಸ್ಥಳೀಯ ಸಂಘಸಂಸ್ಥೆಗಳು ಮತ್ತು 
ಸರ್ಕಾರ ಎಚ್ಚೆತ್ತುಕೊಂಡು ಇದರ ಸಂಪೂರ್ಣ ಜವಬ್ದಾರಿವಹಿಸುವುದಾಗಿದೆ. ಮುಂದಿನ 
ದಿನಗಳಲ್ಲ ಕೆರೆಕಟ್ಟೆಗಳ ನಿರ್ವಹಣಾ ಕಾರ್ಯ ಸುಲಲಅತವಾಗಿ ಸಾಗುವುದರಲ್ಲ ಸಂದೇಹವಿಲ್ಲ 
ಎಂಬುದು ನನ್ನು ಭಾವನೆ. 


215 


216 


ಅಡಿ ಅಪ್ಪಣಿಗಳು 


1. ವಿಷಯ ವಿಶ್ರಕೋಶ-ಇತಿಹಾಸ ಮತ್ತು ಪುರಾತತ್ತ್ವ. ಪ್ರಸಾರಾಂಗ. ಕ.ವಿ.ವಿ. ಹಂಪಿ. 2೦೦೨, 


ಪು.ಸಂ. ೨5. 


. ಕಲಬುರ್ಗಿ.ಎಂ.ಎಂ.: ಕರ್ನಾಟಕ ಕೈಫಿಯತ್ತುಗಳು. ಕನ್ನಡ ವಿಶ್ವವಿದ್ಯಾಲಯ, ಹಂಪಿ. 


1೨೨4, ಪು.ಸಂ. 82-86. 


ಕೃಷ್ಣರಾಜ ಪೇಟಿ ನೀರಾವರಿ ಇಲಾಖೆಯ ಮಾಹಿತಿಯನ್ನಾಧರಿಸಿದೆ. 


. ಸ್ವಾಮಿ. ಲ.ನ., ಕೆರೆ-ಕಟ್ಟೆಗಳು. ತೊಣ್ಣೂರು. ಡಾ.ಸಿ. ಮಹದೇವ (ಸಂಪಾದಕರು), ಕನ್ನಡ 


ವಿಶ್ವವಿದ್ಯಾಲಯ. ಹಂಪಿ. 19೨4, ಹು.ಸಂ೦.142. 


ಸಿದರಾಜು. ಆಲಕೆರೆ, ಸಿ., ಮಂಡ್ಯ ದರ್ಶನ. ೨೦1, ಪು.ಸಂ. 38. 


[0) 


ಕನ್ನಡ ವಿಶ್ವಕೋಶ, ಸಂ. 3. ಕನ್ನಡ ಅಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಯಾನಿಲಯ, 


) ಸಿದ್ದರಾಜು, ಆಲಕೆರೆ, ಸಿ. ಪೂರ್ಪೋಕ್ತ, ಪು.ಸಂ. 3೨. 
. ಅದೇ, ಪು.ಸಂ. 40-4೦2. 


. ಕೃಷ್ಣರಾಜಪೇಟಿ ತಾಲೂಕಿನ ನೀರಾವರಿ ಇಲಾಖೆಯ ಮಾಹಿತಿ ಮತ್ತು ಕ್ಷೇತ್ರಕಾರ್ಯ 


ಮಾಡಿದಾಗ ದೊರೆತ ಮಾಹಿತಿ. 


1೦. ಸ್ತಾಮಿ. ಲ.ನ. ಪೂರ್ಪ್ವೋಕ್ತ, ಪು.ಸಂ. 141. 


11. 


14. 


ಪಾಂಡವಮರ ತಾಲೂಕನ ಕರ್ನಾಟಕ ಸರ್ಕಾರ ಕಾವೇರಿ ನೀರಾವರಿ ಇಲಾಖೆ 
ವರದಿಯನ್ನಾಧರಿಸಿದೆ. 


. ಅದೇ. 


. ಕ್ಷೇತ್ರಕಾರ್ಯ ಮಾಡಿದಾಗ ನನಗೆ ತಿಆದು ಬಂದ ಮಾಹಿತಿ ಹಾಗೂ ಅಲ್ಲನ ಹಿರಿಯ 


ಗ್ರಾಮಸ್ಥರು ನೀಡಿದ ಮಾಹಿತಿ. 


ಶ್ರೀರಂಗಪಟ್ಟಣ ತಾಲೂಕಿನ ಕಾವೇರಿ ನೀರಾವರಿ ನಿಗಮದ ಮಾಹಿತಿಯನ್ನು 
ಆಧರಿಸಲಾಗಿದೆ. 


. ಮದ್ದೂರು ತಾಲೂಕಿನ ನೀರಾವರಿ ಇಲಾಖೆಯ ಮಾಹಿತಿ ಮತ್ತು ನಾನು ಕ್ಷೇತ್ರಕಾರ್ಯ 


ಮಾಡಿದಾಗ ಆ ಊರಿನ ಹಿರಿಯರಾದ ಶ್ರೀಯುತ ಜ.ಜ.ಬಸವರಾಜುರವರು ನೀಡಿದ 
ಮಾಹಿತಿಗಳನ್ನಾಧರಿಸಿದೆ 


. ಅನಂತರಾಮು. ಸಕ್ಕರೆಯ ಸೀಮೆ. ಅನಂತ ಪ್ರಕಾಶನ, ಮೈಸೂರು. ಪು.ಸಂ. 300೦-31೦ 


217 


17. ಅದೇ. ಪು.ಸಂ. 310 
18. ಸ್ತಾಮಿ. ಲ.ನ. ಪೂರ್ಮೋಕ್ತ್ಷ. ಪು.ಸಂ. 142 


19. ನಾಗಮಂಗಲ ತಾಲೂಕಿನ ನೀರಾವರಿ ಇಲಾಖೆಯ ವರದಿ ಹಾಗೂ ಕ್ಷೇತ್ರಕಾರ್ಯ 
ಮಾಡಿದಾಗ ತಿಆದು ಬಂದ ಮಾಹಿತಿಯನ್ನಧರಿಸಿದೆ 


2೦. ಕ್ಷೇತ್ರ ಕಾರ್ಯ ಮಾಡಿದಾಗ ಸಂಗ್ರಹಿಸಲಾದ ಮಾಹಿತಿಯನ್ನಾಧರಿಸಿದೆ 
೨1. ನಾಗಮಂಗಲ ತಾಲೂಕನ ನೀರಾವರಿ ಇಲಾಖೆಯು ನೀಡಿದ ವರದಿಯನ್ನಾಧರಿಸಿದೆ 


2೭. ಮದ್ದೂರು ತಾಲೂಕಿನ ನೀರಾವರಿ ನಿಗಮದಿಂದ ನೀಡಿದ ಮಾಹಿತಿ ಹಾಗೂ ಕ್ಷೇತ್ರಕಾರ್ಯ 
ಮಾಡಿದಾಗ ತಿಆದು ಬಂದ ಮಾಹಿತಿ 


೨83. ನಾಗಮಂಗಲ ತಾಲೂಕನ ನೀರಾವರಿ ನಿಗಮದ ಮಾಹಿತಿಯನ್ನಾಧರಿಸಿದೆ 


24. ನಾನು ಕ್ಷೇತ್ರಕಾರ್ಯ ಮಾಡಿದಾಗ ಅಲ್ಲನ ಹಿರಿಯ ಗ್ರಾಮಸ್ಥರಿಂದ ಸಂದ್ರಹಿಸಿ 
ವಿವರಿಸಲಾಗಿರುವ ಮಾಹಿತಿಯನ್ನಾಧರಿಸಿದೆ 


೨5. ನಾಗಮಂಗಲ ತಾಲೂಕನ ನೀರಾವರಿ ನಿಗಮದ ಮಾಹಿತಿಯನ್ನಾಧರಿಸಿದೆ 


26. ನಾಗಮಂಗಲ ತಾಲೂಕಿನ ನೀರಾವರಿ ನಿಗಮದ ಮಾಹಿತಿ ಹಾಗೂ ಕ್ಷೇತ್ರಕಾರ್ಯ 
ಮಾಡಿದಾಗ ಸಂಗ್ರಹಿಸಲಾದ ಮಾಹಿತಿಯನ್ನಾಧರಿಸಿದೆ 


27. ಮಳವಳ್ಳ ತಾಲೂಕಿನ ನೀರಾವರಿ ನಿಗಮದಿಂದ ಪಡೆದುಕೊಂಡ ಮಾಹಿತಿಯನ್ನಾಧರಿಸಿದೆ 
28. ಕ್ಷೇತ್ರಕಾರ್ಯ ಮಾಡಿದಾಗ ಸಂಗ್ರಹಿಸಿದ ಮಾಹಿತಿಯನ್ನಾಧರಿಸಿದೆ 


2೨. ಮಳವಳ್ವ್ಳ ತಾಲೂಕಿನ ನೀರಾವರಿ ನಿಗಮದಿಂದ ಪಡೆದು ಸಂಗ್ರಹಿಸಲಾದ ಮಾಹಿತಿ ಹಾಗೂ 
ಕ್ಷೇತ್ರಕಾರ್ಯ ಮಾಡಿದಾಗ ತಿಆದು ಬಂದ ಮಾಹಿತಿಯನ್ನಾಧರಿಸಿದೆ. 


3೦. ಶ್ರೀರಂಗಪಟ್ಟಣ ತಾಲೂಕಿನ ನೀರಾವರಿ ಇಲಾಖೆಯುಂದ ಪಡೆದುಕೊಂಡ 
ಮಾಹಿತಿಯನ್ನಾಧರಿಸಿದೆ. 


G1. ಕೃಷ್ಣರಾಜಪೇಟೆ ತಾಲೂಕನ ನೀರಾವರಿ ಇಲಾಖೆಯ ಮಾಹಿತಿಯನ್ನಾಧರಿಸಿದೆ. 

32. ಸ್ವಾಮಿ. ಲ.ನ.. ಪೂರ್ವೋಕ್ತ, ಪು.ಸಂ. 143. 

33. ಮಳವಳ್ಳ ತಾಲೂಕಿನ ನೀರಾವರಿ ನಿಗಮದಿಂದ ಪಡೆದು ಸಂಗ್ರಹಿಸಲಾದ ಮಾಹಿತಿ ಹಾಗೂ 
ಕ್ಷೇತ್ರಕಾರ್ಯ ಮಾಡಿದಾಗ ತಿಆದು ಬಂದ ಮಾಹಿತಿಯನ್ನಾಧರಿಸಿದೆ. 


218 


34. 


35. 


36. 


37. 


38. 


39. 


40. 


41. 


42. 


43. 


44. 


45. 


46. 


47. 


48. 


4೦. 


50. 


51. 


5೦2. 


ನಾಗಮಂಗಲ ತಾಲೂಕಿನ ನೀರಾವರಿ ನಿಗಮದಿಂದ ಪಡೆದುಕೊಂಡ 
ಮಾಹಿತಿಯನ್ನಾಧರಿಸಿದೆ. 

ಕಲಬುರ್ಗಿ, ಎ೦.ಎಂ.. ಪೂರ್ಮೋಕ್ತ್ಷ, ಪು.ಸಂ. 82-8. 

ರೈಸ್‌, ಬ.ಎಲ್‌.. ಪೂರ್ವೋಕ್ತ. 

ಸ್ತಾಮಿ. ಅ.ನ. ಪೂರ್ಮೋಕ್ತ, ಪು.ಸಂ. 144. 

ಅದೇ, 

ಮಂಡ್ಯ ತಾಲೂಕಿನ ಕಾವೇರಿ ನೀರಾವರಿ ನಿಗಮದ ಮಾಹಿತಿಯನ್ನಾಧರಿಸಿದೆ. 
ಕ್ಷೇತ್ರ ಕಾರ್ಯ ಮಾಡಿದಾಗ ಸಂಗ್ರಹಿಸಲ್ಪಟ್ಟ ಮಾಹಿತಿಯನ್ನಾಧರಿಸಿದೆ. 

ಮಂಡ್ಯ ತಾಲೂಕಿನ ಕಾವೇರಿ ನಿಗಮದ ಮಾಹಿತಿಯನ್ನಾಧರಿಸಿದೆ. 

ಸ್ತಾಮಿ. ಅ.ನ. ಪೂರ್ಮೋಕ್ತ, ಪು.ಸಂ. 143. 


ಕಲಬುರ್ಗಿ. ಎ೦.ಎಂ.. ಪೂರ್ಮೋಕ್ತ್ಷ, ಪು.ಸಂ.3೦. 


ಕೃಷ್ಣರಾಜಪೇಟಿ ತಾಲೂಕಿನ ನೀರಾವರಿ ಇಲಾಖೆಯ ಮಾಹಿತಿ ಮತ್ತು ಕ್ಷೇತ್ರಕಾರ್ಯ 
ಮಾಡಿದಾಗ ಕಂಡು ಬಂದ ಮಾಹಿತಿಯನ್ನಾಧರಿಸಿದೆ. 


ಕೃಷ್ಣರಾಜಪೇಟೆ ತಾಲೂಕನ ನೀರಾವರಿ ಇಲಾಖೆಯ ಮಾಹಿತಿಯನ್ನಾಧರಿಸಿದೆ. 


ಕರ್ನಾಟಕ ಸರ್ಕಾರ ಮದ್ದೂರು ತಾಲೂಕಿನ ಕಾವೇರಿ ನೀರಾವರಿ ನಿಗಮದ 
ಮಾಹಿತಿಯನ್ನಾಧರಿಸಿದೆ. 


ಪಾರ್ಥಸಾರಧಿ.ಟ.ಎ, ಕರ್ನಾಟಕ ರಾಜ್ಯ ಗೆಜಟಯರ್‌, ಮಂಡ್ಯ ಜಿಲ್ಲೆ. (ಪರಿಷ್ಟೃತ ಆವೃತಿ) 
ಪು.ಸಂ.16. 


ಪಾರ್ಥಸಾರಥಿ, ಟ.ಎ.. ಕರ್ನಾಟಕ ರಾಜ್ಯ ಗೆಜೆಟಯರ್‌, ಮಂಡ್ಯ ಜಿಲ್ಲೆ (ಪರಿಷ್ಣ್ಯತ 
ಆವೃತಿ), ೨೦೦3, ಪು.ಸಂ. 17. 


ಅದೇ, ಪು.ಸಂ. 17. 
ಗೋಪಾಲ್‌, ಆರ್‌. (ಸಂಪಾದಕರು), ಮಂಡ್ಯ ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ತ 


ಪ್ರಾಚ್ಯವಸ್ತು ಮತ್ತು ಸಂಗ್ರಹಾಲಯಗಳ ನಿರ್ದೇಶನಾಲಯ. ಅರಮನೆ ಅವರಣ. 
ಮೈಸೂರು, ಪು.ಸಂ. 16೦. 


ಅದೇ, ಮು.ಸಂ. 161. 
ಪಾರ್ಥಸಾರಥಿ, ಟ.ವಿ. ಪೂಪೋಕ್ತ, ಪು.ಸಂ. 18. 


219 


53. ಗೋಪಾಲ್‌. ಆರ್‌.. ಪೂರ್ಮೋಕ್ತ್ಷ. ಪು.ಸಂ. 161-162. 


220 


ಅಧ್ಯಾಯ-6 
ಸಾಮಾಜಕ ಮತ್ತು ಆರ್ಥಿಕ ಅಂಶಗಳು 


ಮಾನವನ ಮೊದಲಗೆ ವ್ಯವಸಾಯವನ್ನು ಪ್ರಾರಂಭಸಿದಾಗ ಅವನು ಮಳೆಯನ್ನೆ 
ನಂಬದ್ದ. ಅವನು ವಿಪುಲವಾಗಿ ನೀರು ಸಿಗುವ ಜಾಗವಾಗಿದ್ದ ನದಿಯನ್ನು ಆಶ್ರಯುಸಿದ್ದನು. 
ಪರಿಸರದಲ್ಲ ಆಗುತ್ತಿದ್ದ ಬದಲಾವಣೆಗಳು ಮತ್ತು ಸಕಾಲದ ಮಳೆಯ ವೈಫಲ್ಯತೆಯು ಅವನನ್ನು 


[ae] pr) 


ಆದ್ಲಿದ್ದಾದ್ದೆ ಕಷ್ಟಕ್ಕೆ ಒಳಪಡಿಸುತ್ತಿತ್ತು. ಇದರಿಂದ ಅವನು ನೀರನ್ನು ಸಂಗ್ರಹ ಮಾಡಿ. ತನ್ನು 


ರ 


ಹತೋಟಯಲ್ಲಟ್ಟುಕೊಳ್ಳುವ ಪ್ರಯತ್ನದಲ್ಲಿ ತೊಡಗಿದ. ಮಳೆಗಾಲವು ವರ್ಷದಲ್ಲ ಕೆಲವು 
ಮಾಸಗಳು ಮಾತ್ರ ಇರುತ್ತಿತ್ತು. ಅದರಂತೆಯೇ ನದಿಯಿಂದ ಕೆಲವು ಸಾವಿರ ಎಕರೆಗಳಷ್ಟು ಭೂ 
ಪ್ರದೇಶವು ವ್ಯವಸಾಯಕ್ಕೆ ಒಳಪಟ್ಪದ್ದವು. ಆದದರಿಂದ ಅವನು ಎಲ್ಲಾ ಮೂಲಗಳಂ೦ದ ನೀರನ್ನು 
ಸಂಗ್ರಹಿಸಿಟ್ಟುಕೊಂಡು ಅಗತ್ಯವಿದ್ದಾಗ ಅತ್ಯಂತ ಅಸಮರ್ಪಕವಾಗಿ ಬಳಸಿಕೊಳ್ಳ ತೊಡಗಿದನು. 
ಇಂತಹ ಕೃತಕ ಸಂಗ್ರಾಹಕಗಳೇ 'ಕೆರೆಗಳು' ಮತ್ತು 'ಕುಂಟಿಗಳು'. ಕೆರೆಗಳ ನಿರ್ಮಾಣದಿಂದ 
ಮಾನವ ತನಗೆ ಬೇಕೆಂದಾಗ ನೀರನ್ನು ಉಪಯೋಗಿಸಿಕೊಂಡು ವ್ಯವಸಾಯ 
ಮಾಡತೊಡಗಿದನು. ಈ ಬಗೆಯ ಕೆರೆಗಳ ನಿರ್ಮಾಣ ಕಾರ್ಯದ ಪ್ರಯತ್ನವನ್ನು 
ನವಶಿಲಾಯುಗ ಕಾಲದ ಆರಭಫದಿಂದ ಕಾಣಬಹುದು. ಮಳೆಯ ನೀರು ತಗ್ಗಾದ ಪ್ರದೇಶದಲ್ಲ 
ಕೂಡಿಕೊಳ್ಳುತ್ತಿತ್ತು. ಅಂತಹ ಜಾಗಗಳಲ್ಲ ನೀರು ಹರಿದು ಹೋಗದಂತೆ ಸಣ್ಣ ಕಟ್ಟೆಗಳನ್ನು 
ನಿರ್ಮಿಸಿ ಆ ಪ್ರದೇಶಗಳ ಆಸುಪಾಸಿನಲ್ಲ ನವಶಿಲಾಯುಗ ಕಾಲದ ಮಾನವ ವ್ಯವಸಾಯವನ್ನು 
ಮಾಡತೊಡಗಿದ. ಇದು ನಿಸರ್ಗವು ಮಾನವನಿಗೆ ಕಲಸಿದ ಪಾಠ. ಕಾಲಾನುಕ್ರಮದಲ್ಲ 
ಮಾನವನ ಸಂತಾನ ಬೆಳೆಯತೊಡಗಿತ್ತು. ಆದಿಶಿಲಾಯುಗ ಕಾಲದಲ್ಲದ್ದ ಜನಸಾನ್ಯರಿಗಿಂತಲೂ 
ನವಶಿಲಾಯುಗ ಕಾಲದಲ್ಲ ಗಣನೀಯವಾಗಿ ಹೆಚ್ಚಿದ್ದಿರಬೇಕು. ಹೆಚ್ಚುತ್ತಿರುವ ಜನಸಂಖ್ಯೆಗೆ 
ಅನುಗುಣವಾಗಿ ಆಹಾರ ಪೂರೈಕೆಯಲ್ಲಿ ಯಾವುದೇ ಅಡೆತಡೆಯುಲ್ಲದೆ ಇರಲು, ಹೆಚ್ಚುವರಿ ಭೂ 
ಭಾಗಗಳನ್ನು ವ್ಯವಸಾಯಕ್ಕೆ ಒಳಪಡಿಸಭೇಕಾಯುತು. ಆ ಹೆಚ್ಚುವರಿ ವ್ಯವಸಾಯ ಕ್ಷೇತ್ರಕ್ಕೆ 
ನೀರನ್ನು ಕೃತಕ ಮೂಲವಾದ ಕೆರೆಗಣ೦ದ ಪೂರೈಸಿಕೊಳ್ಳುತ್ತಿದ್ದನು. 


ಈ ದಿಸೆಯಲ್ಲ ವಿಶ್ವದಾದ್ಧಂತ ಅನೇಕ ಸಂಶೋಧನೆಗಳು ನಡೆದಿವೆ ಹಾಗೂ 
ನಡೆಯುತ್ತಲವೆ. ಕೆಲವು ಪ್ರಾಕ್ಷನಾನ್ಟೇಷಣೆಬುಂದ ದೊರಕಿರುವ ಮಾಹಿತಿಗಳು ನಿಜಕ್ಕೂ 
ರೋಚಕವಾಗಿವೆ. ಶಜಪ್ಟ್‌ ದೇಶದಲ್ಲ ದೊರತಿರುವ ರೇಖಾ ಚಿತ್ರಗಳಲ್ಲ ಮಾನವನು ನೀರನ್ನು 
ಸಂಗ್ರಹಿಸಿ ಬಳಸಿಕೊಂಡಿರುವುದನ್ನು ಚಿತ್ರಿಸಲಾಗಿದೆ. ಇದರಿಂದಾಗಿ ಆ ದೇಶದಲ್ಲಯೇ 
ಮೊಟ್ಟಮೊದಲಗೆ ಕೆರೆ ನೀರಾವರಿ ಪದ್ಧತಿಯನ್ನು ಬಳಕೆಗೆ ತಂದರೆಂದು ಪುರಾತತ್ತ್ವಜ್ಞರು 


220 


ಅಭಿಪ್ರಾಯಪಡುತ್ತಾರೆ." ಭಾರತವು ಸಹ ಠೀಜಪ್ಪನಷ್ಟೆ ಪ್ರಾಚೀನತೆಯನ್ನು ಹೊಂದಿರುವ ದೇಶ. 
ಭಾರತದಲ್ಲಿಯೂ ಸುಮಾರು ಆರು ಸಾವಿರ ವರ್ಷಗಳಷ್ಟು ಹಿಂದೆಯೇ, ಅಂದರೆ, ಈಜಪ್ಪಗೆ 
ಸಮಕಾಲೀನವಾಗಿ ಕೃಷಿಕ ಜೀವನದ ಕುರುಹುಗಳನ್ನು ನೋಡಬಹುದು. ಇಲ್ಲ ಇನ್ನೂ 
ಪೂರ್ಣಪ್ರಮಾಣದಲ್ಲಿ ಅಧ್ವಯನವಾಗದ ಕಾರಣ ಖಚಜಚಿತತೆಯಿಂದ ಹೇಳಲು 
ಸಾಧ್ಯವಾಗದಿದ್ದರೂ, ಅಲ್ಲಲ ದೊರತಿರುವ ಪುರಾವೆಗಳ ಆಧಾರದಿಂದ ಭಾರತದಲ್ಲ ಆರು 
ಸಾವಿರ ವರ್ಷಗಳ ಹಿಂದೆಯೆ ಕೃಷಿ ಜೀವನ ಪ್ರಾರಂಭವಾಲಯುತು ಎಂದು ಹೇಳಬಹುದು. 
ಸಿಂಧೂ ನದಿಕೊಳ್ಳದ ಸಂಸ್ಥೃತಿಯ ಜನರು ಮಾಡಿಕೊಂಡಿರುವ ನೀರಿನ ವ್ಯವಸ್ಥೆಯು ನಿಜಕ್ಸೂ 
ಶ್ಲಾಘನೀಯ. ಸಿಂಧೂನದಿ ಕೊಳದ ಸಂಸ್ಥೃತಿಯ ಅನೇಕ ನೆಲೆಗಳ ಇಂತಹ ನೀರಾವರಿ 
ವ್ಯವಸ್ಥೆಯ ಪುರಾವೆಗಳು ದೊರಕಿವೆ. ರಾಜಸ್ತಾನದ ಗಂಗಾನಗರ್‌ ಜಲ್ಲೆಯಲ್ಪರುವ 
ಕಾಳಬಂಗಾನ್‌ ಸಿಂಧೂಕೊಳ್ಳ ಎಂಬಲ್ತ್ಲ ನಡೆಸಿದ ಉತ್ಸನನದಲ್ಲ ಉತ್ತಿರುವ ಜಮೀನು 
ದೊರತಿವೆ.* ಅತ್ಯಂತ ಅಸಮರ್ಪಕವಾದ ನಿರು-ಸರಬರಾಜು ಪದ್ಧತಿಯು ಇತ್ತೆಂಬುದು 
ಗುಜರಾತಿನಲ್ಪ್ಲರುವ  ದೋಲವೀರಾ ಎಂಬ ಗ್ರಾಮದಲ್ಲ ಕೈಗೊಂಡ ಉತ್ಸನನದಿಂದ 
ತಿಆದುಬಂದಿದೆ. ಇದು ಸಹ ಸಿಂಧೂ ನದಿಕೊಳ್ಳ ಸಂಸ್ಥೃತಿಯ ಒಂದು ನೆಲೆಯೇ ಆಗಿದೆ. 5 ಈ 


ಸಂಸ್ಕೃತಿಯು ಸುಮಾರು ನಾಲ್ಗುವರೆ ಸಾವಿರ ವರ್ಷಗಳಷ್ಟು ಪ್ರಾಚೀನವಾದದ್ದು. 


ಭಾರತದ ಆದಿ ಇತಿಹಾಸದ ಕಾಲದಲ್ಲ ಅನೇಕ ಸಾಹಿತ್ಯ ಕೃತಿಗಳು ರಚಿತವಾದವು. 
ಅವುಗಳು ಧಾರ್ಮಿಕ, ಸಾಮಾಜಕ. ಕಥಾನಕ. ರಾಜಕೀಯ. ಪುರಾಣ. ಔಪಯೋಗಿಕ 
ಶಾಸ್ತಗಕೇ ಮುಂತಾದವು. ಈ ಕೃತಿಗಳಲ್ಲದೆ ವಿದೇಪಿಯರಿಂದ ರಚಿತವಾದ ವಿದೇಶಿ ಪ್ರವಾಸ 
ಬರಹಗಳು ಪ್ರಾಚೀನ ಭಾರತದಲ್ಲ ಬಳಕೆಯಲ್ಪ ಇದ್ದಂತಹ ವ್ಯವಸಾಯ ಪದ್ಧತಿ, ನೀರಾವರಿ 
ವ್ಯವಸ್ಥೆ ಮುಂತಾದವುಗಳ ಬದ್ಣೆ ತಿಆಸುತ್ತವೆ. ಇವುಗಳು ಕೆರೆಗಳ ನಿರ್ಮಾಣ, ಅವುಗಳ ಬಳಕೆ, 
ರಕ್ಷಣೆ ಪೋಷಣೆ ಇವೇ ಮುಂತಾದ ವಿಷಯಗಲನ್ನು ಕುರಿತು ಚರ್ಚಸಿವೆ. 


ಭಾರತದ ಅತ್ಯ೦ತ ಪ್ರಾಚೀನ ಸಾಹಿತ್ಯವೆನಿಸಿಕೊಳ್ಳುವ ವೇದಗಳು ಕೆರೆ ಬೇಸಾಯ 
ಪದ್ಧತಿಯ ಬಧ್ಗೆ ಉಲ್ಲೇಖಸುತ್ತವೆ. ಖದ್ವೇದ, ಯಜುರ್ವೇದ ಮತ್ತು ಅಥರ್ವಣವೇದಗಳು., 
ಕೂಪ," ಸರಸ್‌, ಕೃತ್ರಿಮ ನದಿಯಾ ಎಂದು ಉಲ್ಲೇಖಸುತ್ತವೆ, ಕೌಶಿಕ ಸೂತ್ರವು ಭೋದಾಯನ 
ಧರ್ಮಸೂತ್ರ. ಧರ್ಮಪದ ಮುಂತಾದ ಧಾರ್ಮಿಕ ಕೃತಿಗಳು ನಾಲೆಗಳ ಬಳಕೆಯನ್ನು ಕುರಿತ 
ಮಾಹಿತಿಯನ್ನು ನೀಡುತ್ತವೆ. 5° ಭಾರತದ ಅತ್ಯಂತ ಪ್ರಾಚೀನ ಕೃತಿಗಳು ಮನುಧರ್ಮಶಾಸ್ತ್ರವು 
ಒಂದು ಇದನ್ನು 'ಮನು' ಎಂಬುವನು ವಿರಚಿಸಿದ್ದಾನೆ. ಈ ಕೃತಿಯಲ್ಲ ನಾಲೆಗಳನ್ನು ಕುರಿತು 
ಹೇಳುವಾಗ ಇವಕ್ಕೆ ಯಾರಾದರು ಯಾವುದೇ ವಿಧವಾದ ಧಕ್ಷೆೇಯನ್ನು ಉಂಟುಮಾಡಿದಲ್ಲ 


221 


ಅಂತಹವರಿಗೆ ಮರಣದಂಡನೆಯೇ ಶಿಕ್ಷೆ ಎಂದು ಬರೆದಿದ್ದಾನೆ. ಇದರಿಮದ ಪ್ರಾಚೀನ 
ಭಾರತದಲ್ಲ ಕೃಷಿಗೆ ಮತ್ತು ನೀರಾವರಿ ವ್ಯವಸ್ಥೆಗೆ ಎಷ್ಟರ ಮಣ್ಟನ ಮಹತ್ವವನ್ನು ನೀಡಲಾಗಿತ್ತು 
ಎಂಬುದು ತಿಆಯುತ್ತದೆ. * 


ಈೇ ದೇಶದ ಎರಡು ಶಿಷ್ಟ ಮಹಾಕಾವ್ಯಗಳು ಮಹಾಭಾರತ ಮತ್ತು ರಾಮಾಯಣ. 
ಮಹಾಭಾರತದ ಅನುಶಾಸನಿಕ ಪರ್ವವು ಮಹಾರಾಜನಾದಂತಹವನು ಕೈಗೊಳ್ಳಬೇಕಾದ 
ಪ್ರಜಾಹಿಂಸಾತ್ಕಕ ಕಾರ್ಯಗಕಲ್ಲ ಕೆರೆಗಳ ನಿರ್ಮಾಣವು ಒಂದು ಎಂದು ತಿಳಸುತ್ತದೆ. ಅದಲ್ಲದೆ 
ನಾಲೆಗಳ ನಿರ್ಮಾಣವು ಪ್ರಜಾಹಿತಾತ್ಕಕ ಕೆಲಸವೆಂದು ವಿವರಿಸುತ್ತದೆ. ಮತ್ತೊಂದು ಸಂದರ್ಭ 
ಕುತೂಹಲಕಾರಿಯಾಗಿದೆ. ಇದರಲ್ತ ನಾರದನು, ಧರ್ಮರಾಜನಿಗೆ ಎಚ್ಚರಿಸಿ "ಮಳೆಯನ್ನೇ 
ನೆಚ್ಚಿಕೊಂಡು ಬೇಸಾಯಕ್ಷೆ ತೊಡಗಬೇಕೆಂತಲೂ ಹಾಗೂ ಕೆರೆ ಮತ್ತು ಸರೋವರಗಳನ್ನು 
ನಿರ್ಮಿಸಿಕೊಂಡು ಬೇಸಾಯಕ್ಕೆ ತೊಡಗಬೇಕು” ಎನ್ನುತ್ತಾನೆ. ಪ್ರಾಚೀನ ಭಾರತದಲ್ಲಯೂ 
ಹವಾಮಾನವು ಒಂದೇ ರೀತಿಯಾಗಿ ಇರದೆ ಮಳೆಯು ಕೆಲವೊಮ್ಮೆ ಬರುತ್ತಿರಅಲ್ಲ. ಇದರಿಂದ 
ನಾವು ಅಂದಿನ ಪ್ರಾಚೀನ ಹವಾಮಾನವನ್ನು ಕುರಿತಂತೆ ನಮ್ಮ ನಿಲುವನ್ನು 
ಸ್ರಷ್ಟಡಿಸಿಕೊಳ್ಳಬಹುದು. ಎರಡನೆಯದಾಗಿ ಮಳೆಯ ನೀರಿನ ಪರ್ಯಾಯ ವ್ಯವಸ್ಥೆಯಾಗಿ ಕೆರೆ 
ಮತ್ತು ಸರೋವರಗಳ ನಿರ್ಮಾಣಗಳ ಕಾರ್ಯವನ್ನು ಅಂದಿನ ರಾಜರು ಕೈಗೆತ್ತಿಕೊಳ್ಳುತ್ತಿದ್ದರು. 
ಇವುಗಳು ಪ್ರಾಚೀನ ಭಾರತದ ಕೆರೆಗಳ ನಿರ್ಮಾಣವನ್ನು ಕುರಿತಂತೆ ನಮಗೆ ಸಿಗುವ ಪುರಾತನ 
ದಾಬಲೆಗಳು. 


ಪ ಪುರಾಣದ ಒಂದು ಅಧ್ಯಾಯವು ಕೆರೆಗಳ ನಿರ್ಮಾಣವನ್ನು ಕುರಿತಂತೆ ಇದೆ. 
ವಿಷ್ಣುಭರ್ಮೋತ್ತರ ಹಾಗೂ ದೇವಿಪುರಾಣಗಳು ನದಿವಾಹಕಗಳನ್ನು ಕುರಿತು 
ಉಲ್ಲೇಖಸುವುದರಿಂದ ಇವುಗಳು ಚಿಕ್ಷ ನಾಲೆಗಳಾಗಿರಬಹುದೆಂದು ಊಹಿಸಬಹುದು. 


ಕೌಟಲ್ಯನ ಅರ್ಥಶಾಸ್ತ್ರವು ಅಂದು ಪ್ರಚಅತವಿದ್ಧ ವಿವಿಧ ಬೇಸಾಯ ಪದ್ಧತಿ, ಮಾನವನ 
ಆಹಾರ ಪದ್ಧತಿ, ವಿವಿಧ ಪ್ರಕಾರಗಳ ಸಸ್ಯ. ಕೃತಕ ನಿರಾವರಿ ಪದ್ಧತಿಯೇ ಮುಂತಾದ 
ವಿಷಯಗಳನ್ನು ಗಂಭೀರವಾಗಿ ಚರ್ಚ್ಜಿಸಿರುವುದು ಗಮನಾರ್ಹ.” ಈ ಕೃತಿಯ ಕತ್ಸ್ಯವಾದ 
ಕೌಟಲ್ಯನು. ಮಗಧ ರಾಜ್ಯದಲ್ಲ ವಾರ್ಷಿಕವಾಗಿ ಆಗುತ್ತಿದ್ದ ಮಳೆಯ ಪ್ರಮಾಣ, ಅಕಾಲಅಕ 
ಮಳೆಯನ್ನು ಕುರಿತು ತಿಆಸುತ್ತಾನೆ. ಅವುಗಳಗೆ ಅವಲಂಜತವಾಗದ ಕೃಷಿ ಪದ್ಧತಿಯು ತನಗೆ 
ತಿಆದಿತ್ತಂದು ಹೇಳಕೊಳ್ಳುತ್ತಾನೆ. ಅದಲ್ಲದೆ ಆ ರಾಜ್ಯದಲ್ಲ ಎಷ್ಟು ಕೆರೆಗಳು ಮತ್ತು 
ಸರೋವರಗಳು ಸುಸ್ಳಿತಿಯಲ್ಲವೆ, ಎಷ್ಟು ಹಳೆಯವು ಮತ್ತು ಎಂತಿಷ್ಟು ದುರಸ್ತಿಗೊಳ್ಳಬೇಕಾದ 


222 


ಕೆರೆಗಳು ಇವೆಯೆಂಬುದಲ್ಲದೇ ಪ್ರತಿ ಗ್ರಾಮದಲ್ಲರುವ ಕೆರೆಗಳ ಸಂಖ್ಯಾಪಣ್ಣಯು ತನಗೆ ತಿಆದಿದೆ 
ಎಂದೂ ಸಹ ತಿಆಸುತ್ತಾನೆ. ಅವನು ಆ ದೇಶದಲ್ಲದ್ದ ವಿವಿಧ ಅಧಿಕಾರಿಗಳ ಹುದ್ದೆಗಳನ್ನು ಕುರಿತು 
ಬರೆಯುತ್ತಾ. ಅವರ ಕಾರ್ಯನಿರ್ವಹಣಿಯನ್ನು ವಿವರಿಸಿದ್ದಾನೆ. ಅವುಗಳ. ಅಧಿಕಾರಿಗಳು 
ಜಮೀನನ್ನು ಅಳೆಯುವುದು, ಕೆರೆಯ ತೂಬುಗಳನ್ನು ಕಾಲಕಾಲಕ್ಷೆ ಪರಿಕ್ಷಿಸಿ ಅವುಗಳನ್ನು 
ಸುಳ್ಳಿತಿಯಲ್ಲಡುವುದು ಮತ್ತು ನೀರನ್ನು ಸಮರ್ಪಕವಾಗಿ ಹಂಚುವುದು ಹಾಗೂ ಇನ್ನಿತರ 
ಕರ್ತವ್ಯಗಳ ಬಗೆಗೆ ಈ ರಗ್ರಂಂಥದಲ್ಲ ವಿವರಿಸಿರುವುದು ಗಮನೀಯವಾದ ಅಂಶ. ಜಾತಕ 
ಕಥೆಗಳು ಕೆರೆ ಮತ್ತು ಬೇಸಾಯ ಬಗೆಗೆ ಕೆಲವು ಉಪಯುಕ್ತ ಮಾಹಿತಿಗಳನ್ನೊದಗಿಸುತ್ತವೆ. 
'ಕುನಾಲಜಾತಕಕಥೆಯಲ್ಲ' ಬರುವ ಒಂದು ಕಥೆ ಗಮನಿಸುವಂತಿದೆ. ಎರಡು ಬುಡಕಟ್ಟು 
ಜನಾಂಗದವರು 'ಹೋಯುನಿ'(ಹೊಹಿನಿ) ಎಂಬ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಕಟ್ಟೆಯಿಂದ 
ಕೆರೆಯ ನೀರನ್ನು ಹಂಚಿಕೊಳ್ಳುವಲ್ಲ ಜಗಳವಾಗುತ್ತದೆ ಎಂಬ ಅಂಶವು ಜಾತಕ 


ಕಥೆಯಲ್ತ್ಲರುವುದು ಒಂದು ವಿಶೇಷ.” 


ಶುಕ್ರನು ರಚಿಸಿದ ನೀತಿ ಗ್ರಂಥವಾದ ಶುಕ್ತನಿತಿಯು ಕೆರೆ ಮತ್ತು ನಾಲೆಗಳ ಬಗೆಗೆ 
ತಿಆಅಸುತ್ತದೆ. ಜನಸಾಮಾನ್ಯರಿಗೆ ನೀರಾವರಿ ಪೌಕರ್ಯ ಒದಗಿಸಿಕೊಟ್ಟ ಪ್ರತಿಫಲವಾಗಿ 
ತೆರಿಗೆಯನ್ನು ವಿಧಿಸಬೇಕೆಂದು ತಿಆಸುವುದು ವಿಶೇಷವಾದ ಸಂಗತಿ. ಕಲ್ರ್ತತ ಸೌಕಯಕಕ್ಕೆ 
ಅನುಗುಣವಾಗಿ ತೆರಿಗೆಯನ್ನು ಸಂಗ್ರಹಿಸಬೇಕು ಹಾಗೂ ಯಾವುದೇ ವ್ಯಕ್ತಿಯಾಗಲ ಅಥವಾ 
ಸಂಘಸಂಸ್ಥೆಗಳಾಗಲ, ಕೆರೆ ಮತ್ತು ನಾಲೆಗಳ ನಿರ್ಮಾಣ ಮಾಡಿದ ಪಕ್ಷದಲ್ಲ ಅಂತವರಿಗೆ 
ತೆರಿಗೆಯಲ್ಲ ವಿನಾಯ್ದಿಯನ್ನು ನೀಡಬೇಕೆಂದು ತಿಅಸುತ್ತದೆ. 


ಅಮರಕೋಶವು ನ ((ನಾಮಲಅಂಗಾನುಶಾಸನ) ಎರಡು ಪ್ರಕಾರದ ಸಾಗುವಳ 
ಭೂಮಿಯನ್ನು ಕುರಿತು ಉಲ್ಲೇಖಸಿತ್ತದೆ. ಮೊದಲನೆಯ ಪ್ರಕಾರದಲ್ಲ ಮಳೆಯ ನೀರನ್ನು 
ಅವಲಂಜಸಿ ಕೃಷಿ ಮಾಡುವ ಪದ್ಧತಿಗೆ ದೇವಮಾತ್ರಕವೆಂದು ಎರಡನೆಯ ಪ್ರಕಾರದಲ್ಲ 
ನದಿಮಾತ್ರಕನೆಂದು ತಿ೪ಸುತ್ತದೆ. Ke ನದಿಮಾತೃಕವೆಂದರೆ ನದಿಯ ನೀರನ್ನು ಅವಲಂ೦ಜಸಿ ಕೃಷಿ 
ಮಾಡುವುದು ಎಂದೇ ಆಗಿದೆ. ನದಿಯ ನೀರನ್ನು ಕಾಲುವೆಗಳ ಮುಖಾಂತರ ಹಾಸಿ 
ಬೇಸಾಯ ಮಾಡುತ್ತಿದ್ದರು ಎಂದು ನಾವು ಊಹಿಸಹುದು. 


ಕಳ೦ಂಗ ದೇಶದ ರಾಜನಾದ ಖಾರವೇಲನ 'ಹಾತಿಗು೦ಪ ಶಾಸನವು ಅವನ ಮೊದಲ 
ವರ್ಷದ ಅಳ್ವಕೆಯಲ್ಲಯೇ ಒಂದು ಕೆರೆಯನ್ನು ನಿರ್ಮಿಸಿದನೆಂದು" ಮತ್ತು ನಂದರು 


ನಿರ್ಮಿಸಿದಂತಹ ಕಾಲುವೆಗಳನ್ನು ಸಹ ದುರಸ್ಟಿಣೊಳಸಿದುದಾಗಿ  ಉಲ್ಲೇಖಸುತ್ತದೆ. 


223 


ಇವುಗಳಲ್ಲದೇ ರಾಜನು ರಾಜ್ಯದಲ್ಲರುವ ಅನೇಕ ಕೆರೆಗಳನ್ನು ಜೀರ್ಣೋದ್ದಾರ 
ಮಾಡುವುದರೊಂದಿಗೆ ಕೆರೆಗಳನ್ನು ಸಹ ನಿರ್ಮಿಸಿದ ಎಂಬುದು ಶಾಸನೋಕ್ತ ವಿಷಯವೇ 
ಆಗಿದೆ. ಇವುಗಳಂದ ಪ್ರಾಚೀನ ಭಾರತದಲ್ಲ ಕೆರೆಗಳಗೆ ಬಹಳ ಮಹತ್ತವಿದ್ದುದು ಸ್ಪಷ್ಟವಾಗಿ 
ತಿಆದುಬರುತ್ತದೆ. ಶಾಸನಗಳಲ್ಲರುವ ವಿಷಯಗಳು ಬಹಳ ವೈವಿಧ್ಯಮಯವಾದ ಅಂಶಗಳನ್ನು 
ಹೊರಗೆಡುವುತುವೆ. ಇವುಗಳು ಅವರ ಆಳಜ್ವಕೆಯ ಜೊತೆಗೆ ವ್ಯಾಪಾರ, ವ್ಯವಹಾರ, ವ್ಯಾಪಾರಿ 
ಸಂಘಗಳು. ಅವುಗಳ ಪ್ರಾಬಲ್ಯ, ಸುಂಕ ಸಾರಿಗೆಗಳು, ಭೂಸಾಮ್ಯ, ವೃತ್ತಿಪಧ್ಧತಿಗಳು, ಸಿತಿಗತಿ, 
ಧರ್ಮಗಳ ನಡುವೆ ಇದ್ದ ಸೌಹಾರ್ದ ವೈಷಮ್ಯಗಳು. ದೇವಾಲಯ, ಬಸದಿ, ಮಠಗಳು. ಪೂಜೆ 
ಪುರ'ಸ್ಲಾರಗಳು. ಸಾಮಾಜಕ ರೀತಿನೀತಿಗಳು ಕುಲಕಸುಬು, ಧಾರ್ಮಿಕ ವಿಧಿಗಳು ಸಂಸ್ಕೃತಿ 


ಹೀಗೆ ಹಲವಾರು ವಿಷಯಗಳ ಮೇಲೆ ಬೆಳಕು ಚೆಲ್ತವೆ. 


ಕೆರೆಕಟ್ಟೆಗಕನ್ನು ತೋಡಿಸುವುದು. ದೇಗುಲಗಳನ್ನು ನಿರ್ಮಿಸುವುದು ಹಾಗೂ ಅವುಗಳ 
ಜೀರ್ಣೋದ್ದಾರ ಮಾಡುವುದು ಪುಣ್ಯದ ಕೆಲಸವೆಂಬ ಭಾವನೆ ಎಲ್ಲರಲ್ಲಯೂ ಮೂಡಿತ್ತು. ಹೀಗೆ 
ನಿರ್ಮಾಣಗೊಂಡ ಕೆರೆಗಳು ರಾಜನ ಹೆಸರಿನಲ್ಲೋ ಅಥವಾ ಅವರ ತಂದೆ ತಾಯಿಯ 
ಹೆಸರಿನಲ್ಲೋ ಕಟ್ಟಸುತ್ತಿದ್ದುದು ಸಾಮಾನ್ಯವಾಗಿದೆ. ಈ ಭಾಗದಲ್ಪ ಕೆರೆ, ಕೊಳ, ಕಟ್ಟೆ ಮುಂತಾದ 
ಹೆಸರುಗಳ೦ದ ಕೊನೆಗೊಳ್ಳುವ ಗ್ರಾಮಗಳನ್ನು ಹೊರತುಪಡಿಸಿಯೂ ಇಲ್ಲ ಹಲವಾರು 
ಶಾಸನಗಳು ಕೆರೆಕಲ್ಲಗಳನ್ನು ಉಲ್ಲೇಬಸುತ್ತವೆ. ಕ್ರಿ.ಶ.1847ರ ಆಮೀಲ ಕಾಶ್ಯಪಗೋತ್ರದ 
ತಿರುಕುಡಿ ಶ್ರೀನಿವಾಸರಾವು ಮಂಡ್ಯದಲ್ಲ ಪ್ರಾಣದೇವರ ದೇವಸ್ಥಾನ ಸರೋವರ ಜನಗಳಗೆ 
ಉಪಯೋಗಕ್ಷಾಗಿ' ಕಟ್ಟಸಿದ್ದಾರೆ ”. ಹೀಗೆಯೆ ಕೆರೆಗಳನ್ನು ಕಟ್ಟಸಿದವರಿಗೆ ಇತರರು ದಾನ 
ನೀಡಿದ ನಿದರ್ಶನಗಳು ನಮಗೆ ಕಂಡುಬರುತ್ತವೆ. ಭಟ್ಟರ ಬಾಚಿಯಪ್ಪ ಅನೇಕ ಕೆರೆಗಳನ್ನು 
ಕಟ್ಟಸಿದನೆಂದು ಅರುವನಹಳ್ಳಯ ಶಾಸನವೊಂದು ತಿಆಸುತ್ತದೆ. “ ಕೆರೆಗಳ ಜೊತೆಜೊತೆಗೆ 
ಸೇತುವೆಯನ್ನು ಕಟ್ಟರುವ ಉಲ್ಲೇಖಗಳು ಸಹ ದೊರೆತಿವೆ. ಕ್ರಿ.ಶ.713ರ ಶಾಸನಪೊಂದರಲ್ಲ 
ಕೆರೆಗೋಡಿಗೆ ಉತ್ತರದಲ್ಲದ್ದ ಕಿಆನೀ ನದಿಗೆ ಸೇತುವೆ ಕಣ್ಣದುದು ಅತ್ಯಂತ ಪ್ರಾಚೀನ 
ಉಲ್ಲೇಖವಾಗಿದೆ. eo ಮದ್ದೂರಿನ ಸೇತುವೆಯು ಇತ್ತೀಚನದ್ದಾಗಿದೆ. ಮದ್ದೂರಿನ ಸೇತುವೆಯ 
ಗೋಡೆಯ  ಮಧ್ಯಭಾಗದಲ್ಲ ಅಮೃತಶಿಲೆಯ ಮೇಲೆ ಕೆತ್ತಿರುವ 1847-5೦ರ 
ಶಾಸನಪೊಂದರಲ್ಲ ಡಾಲ್‌ಹೌಸಿಯು ಭಾರತದ ಗವರ್ನರ್‌ ಜನರಲ್‌ ಆಗಿದ್ದಾಗ ಹಾಗೂ 
ಮೇಜರ್‌ ಜನರಲ್‌ ಮಾರ್ಕ್‌ಕಜ್ಣನ್‌ ಮೈಸೂರಿನ ಕಮಿಷನರ್‌ ಆಗಿದ್ದಾಗ ಮದ್ದೂರಿನ 
ಸೇತುವೆಯನ್ನು ನಿರ್ಮಿಸಲಾಯುತ್ತೆಂದು ಉಲ್ಲೇಜಸುತ್ತದೆ. ಕೋಟಿ ಕಟ್ಟದ ಉದಾಹರಣೆಗಳು 
ಸಹ ಇವೆ. ಕ್ರಿ.ಶ. 1633ರ ಮುತ್ತಗೆರೆಯ್ಲ ನಳಮಾರ ಮತ್ತು ಇತರರು ಕಾಡು ಕಡಿದು 


224 


ಬಯಲು ಮಾಡಿ ಕೋಟಿಯನ್ನು ಕಟ್ಟಸಿದರು ಎಂದು ಮುತ್ತಗೆರೆಯ ಶಾಸನವು 
ಉಲ್ಲೇಬಸುತ್ತದೆ. ಆದರೆ ಪ್ರಸ್ತುತವಾಗಿ ಈ ಭಾಗದಲ್ಲ ಯಾವುದೇ ಕೋಟಿಗಆಲ್ಲ ಬಹುಶಃ ಈ 


ಕೋಟೆಯು ಸಂಪೂರ್ಣವಾಗಿ ಭಗ್ಗವಾಗಿದೆ. 


ಹಲವು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಪ್ರಾಂತ್ಯಗಳಲ್ಲ ಅನೇಕ 
ಅಗ್ರಹಾರಗಳು ಸ್ಥಾಪನೆಯಾದವು. ಕ್ರಿ.ಶ.713ರಲ್ಲ ಕೆರಗೋಡಿಗೆ ಉತ್ತರ ಭಾಗದಲ್ಲ ಪಲ್ಲವ 
ತಟಾಕ ಎಂಬ ಅಗ್ರಹಾರವನ್ನು ಸ್ಥಾಪನೆ ಮಾಡಲಾಯುತು. “ ಈ ಅಗ್ರಹಾರ ಈ ಪ್ರಾಂತ್ಯದ ಅತಿ 
ಪ್ರಾಚೀನವಾದ ಅಗ್ರಹಾರವೆನ್ನಬಹುದು. ಈ ಭಾಗದಲ್ಲ ಹಲವಾರು ಹಳ್ಳಗಳು ಹೊಸ ಹೊಸ 
ಹೆಸರುಗಳನ್ನು ಆಧರಸಿ ಅಗ್ರಹಾರಗಳಾಗಿರುವ ಉಲ್ಲೇಖಗಳು ಸಹ ಕಂಡುಬರುತ್ತವೆ, ಅವುಗಳಲ್ಲ 
ಪಮುಬವಾದುವೆಂದರೆ ಮದ್ದೂರಿಗೆ ನಾರಸಿಂಹ ಚತುರೇದಿ ಮಂಗಲ. ಬೆಳ್ಳೂರಿಗೆ 
ಉದ್ಧವನಾರಸಿಂಹಪುರ, ಗುತ್ತಅಗೆ ಮಲ್ಲಕಾರ್ಜುನಪುರ ಮತ್ತು ಯಾದವನಾರಾಯಣಪುರ, 
ಮಂಡ್ಯಕ್ಕೆ ಕೃಷ್ಣರಾಯಪುರ, ಮಾಧವ ಚೋಳಯನಹಳ್ಳಗೆ ದ್ಯಾವರಹಳ್ಳ. ದೊಡ್ಡಜಟಕಕ್ಕೆ 
ಚಿನ್ನಾದೇವಿಪುರ, ಕೌಡ್ಲೆಗೆ ದೇವಲಾಪುರ ಮುಂತಾದವು, ಕ್ರಿ.ಶ.೨47ರ ಶಾಸನವು ಮಳವಳ್ಳಿ 
ತಾಲೂಕಿನ ಪೂರಿಗಾಅ ಗ್ರಾಮದ ಹೊಲವೊಂದರಲ್ತದೆ. ” ಈ ಶಾಸನವು ಗಂಗರ ಆಡಳತದ 
ಕಾಲಕ್ಷೆ ಸೇರಿದ್ದು ಶ್ರೀಪುರುಷನ ಆಳಜ್ವಕೆಯ ಅವಧಿಯಲ್ಲ ಪೂರಿಗಾಆಅಆಯಲ್ಲ ಕೊಂಗಾಣಿ 
ಕೆರೆಯನ್ನು ಕಟದ್ದುದರ ಬಗ್ಗೆ ಮಾಹಿತಿಲುದೆ. ಹಾಗೂ ಕುಂದಶೆಟ್ಟ ಎಂಬ ಅಧಿಕಾರಿಯು 
ವಡಗೆರೆ-30೦ ಎಂಬ ಆಡಳತ ವಿಭಾಗವನ್ನು ಹಾಗೂ ಮುದಗಂದೂರ ಪಿಂಗದೇವರಸನು 
ಪೂರ್ವ ಗ್ರಾಮವನ್ನು ಆಳುತ್ತಿದ್ದುದರ ಬಗ್ಗೆ ಮಾಹಿತಿಯು ಶಾಸನದಲ್ಲ ಉಲ್ಲೇಖವಾಗಿದೆ. 
ಕ್ರಿ.ಶ.1134 ನಾಗಮಂಗಲ ತಾಲೂಕಿನ ಈ ಶಾಸನವು ಹೊಯ್ದಳ ವಿಷ್ಣುವರ್ಧನನ ಆಳ್ವಕೆ ಕಾಲಕ್ಕೆ 


Ru 


ಸೇರಿದ್ದು ಈಗ ಶಾಸನವು ಸವೆದು ಹೋಗಿದ್ದು ಪಲ್ಲವ ಗೋವಿಂದರತ ಚಾವುಂಡಬ್ಬರಸಿಯ 
ಮಗಳಾದ ಹಾಗೂ ವಿಷ್ಣುವರ್ಧನನ ಪಟ್ಟದರಸಿಯಾದ ಬೊಮ್ಮಲಾದೇವಿಯನ್ನು 
ಉಲ್ಲೇಬಸುತ್ತದೆ. ವಿಷ್ಣುವರ್ಧನನ ಪಟ್ಟದರಸಿ ಶಾಂತಲೆಯು ಕ್ರಿ.ಶ.113೦ರಲ್ಲಿ ಮರಣ 
ಹೊಂದಿದಳೆಂಬುದು ತಿಆದ ವಿಚಾರ. ಅವಳ ಸ್ಥಾನಮಾನ ಅವಳ ನಂತರ ಬೊಮ್ಮಲಾದೇವಿಗೆ 
ದೊರೆಯಿತು. ಈ ಅರಸಿ ಕಲ್ಲುಣಿನಾಡಿಗೆ ಸೇರಿದ ನಾಗಮಂಗಲದ ಶಂಕರನಾರಾಯಣ 
ದೇವಾಲಯವನ್ನು ಜೀರ್ನೋದ್ದಾರಗೊಳಸಿ ದೇವರ ಪೂಜೆ ನೈವೇದ್ಧ್ಯಾದಿಗಳಗೆ ಅಕನಕಲ್ಟೆ 
ಗ್ರಾಮವನ್ನು ದಾನವಾಗಿತ್ತಳು. ದಾನವನ್ನು ಪ್ತೀಕರಿಸಿದಾತ ಸೂರ್ಯಾಭರಣ ಪಂಡಿತ ಎಂಬ 


ವಿಷಯವನ್ನು ಶಾಸನವು ತಿಆಸುತ್ತದೆ ಕ್ರಿ.ಶ.1276ರಲ್ಲ ಮಂಡ್ಯವು ಶ್ರೀಮದಿನಾದಿಯರ್ರಹಾರ 


225 


ಮಂಡ್ಯವಾಗಿತ್ತು. ಈ ಊರಿನ ಉಲ್ಲೇಖ ನಮಗೆ ಕ್ರಿ.ಶ. 1267ರಲ್ಪ್ಲಯೇ ಕಂಡುಬರುತ್ತದೆ. ” 


ಹೀಗೆ ಬಹುಪಾಲು ಗ್ರಾಮಗಳು ಅಂದಿನ ಕಾಲದಲ್ಲಯೂ ಬೇರೆ ಹೆಸರನ್ನು ಹೊಂದಿರುತ್ತಿದ್ದವು. 


ದೇವಾಲಯಗಳು ಅಂದಿನ ಕಾಲದ ಸಾಂಸ್ಕೃತಿಕ ಕೇಂದ್ರಗಳಾಗಿದ್ದವು. ಇವುಗಳು ಧರ್ಮ 
ಭಾವನೆಯ ಜೊತೆಗೆ ಅನೇಕರಿಗೆ ಜೀವನೋಪಾಯ ಕಲ್ತ್ಪಸಿಕೊಟ್ಟರುವುದನ್ನು ಸಹ ಶಾಸನಗಳಕಲ್ಪ 
ಗಮನಿಸಬಹುದು. ಇಲ್ಪ್ಲಯ ಕೆಲವು ಶಾಸನಗಳಲ್ಲ ದೇವರ ವಿವಿಧ ತೆರನ ಪೂಜೆ ಸೇವೆಗಳಗೆ 
ಹಾಗೂ ದೇವಾಲಯದ ಸೇವೆಯಲ್ಲರುವವರಿಗೆ ಈ ದಾನದತ್ತಿಗಳು ಸಲ್ಲುತ್ತಿದ್ದವು. ಐಂದ್ರಪರ್ವ. 
ಪಂಚಿಕೇಶ್ವರ, ಆರಣಪೂಜೆ, ಚೈತ್ರಪವಿತ, ಧರ್ಮಕೃತಿಗಳ ಪಠಣ-ಪಾರಾಯಣ, ಬಾಲಕಿಕ್ಷೆ, 
ದೇವಾಲಯದ ಜೀರ್ಣೋದ್ದಾರ ಮತ್ತು ವಿವಿಧ ಉತ್ಸವಗಳು, ಸತ್ರ ಮುಂತಾದವುಗಳಗಾಗಿ 
ದತ್ತಿಬಟ್ಟ ಉಲ್ಲೇಖಗಳವೆ. ಕ್ರಿ.ಶ.1237ರ ಬಸರಾಆನ ಶಾಸನದಲ್ಲ ದೇವಾಲಯದ ವಿವಿಧ 
ಉದ್ಯೋಗಿಗಳಣಗೆ ನೀಡುತ್ತಿದ್ದ ಸಂಭಾವನೆಯನ್ನು ಉಲ್ಲೇಖಸಲಾಗಿದೆ. ” ಈ ಗ್ರಾಮದ 
“ಸಿದ್ದಾಯದಿಂ ನಡೆವ ನಿಯೋಗಿಗಳ ಜೀವಿತ ವರ್ಷಂಪ್ರತಿ ಪೂಜಾರಿಗಳರ್ವರಿಗಂ ಗ ಈ, 
ಪರಿಚಾರಕಂಗೆ ಗ 3, ಬಾಣಸಿಂಗಂಗೆ ಗ 3. ಹೂದೋಟದ ತೋಟಗರಿಗೆ ಗ 3. 
ಮಾಲೆಗಾರಂಗೆ ಗ 8. ದವಸಿಗರಿಗೆ ಗ ೨. ಅಂಗರಿಕಂಗೆ ಗ 3, ಕುಂಬಾರಂಗೆ ಗ 1, 
ದೇವರಾರತಿಯ ಸೂಳೆಯರಿಗೆ ಗ 3” ಹಾಗೆಯೇ ಸತ್ತದಲ್ಲ ಹತ್ತುಜನರ ಭೋಜನಕ್ಷಾಗಿ 
ವರ್ಷಕ್ಷೆ ಬೇಕಾದ ಆಹಾರ ಸಾಮಾರ್ರಿಗಳಗೆ ನೀಡಿದುದು ಸಹ ಇದೆ, "ವುಷ್ಪ ಮಾನ 1 ದರ 
ಲೆಕ್ಕದೆ ಪ 4 ಮೆಣಸು ಸೊಲ್ಲಗೆಯ ಲೆಕ್ಕದೆ ಪ 6 ಎಣ್ಣಿ ಯಿಂಮಾನರೆಯ ಲೆಕ್ಷದೆ ಗ 2 ಆ 
ತೊಗರಿಯ ಬೇಳೆ ಬಳ್ಳ 1 ಮಾನ 1 ದರ ಲೆಕ್ಷದೆ ಗ 1 ಪ 5 ಸತ್ರದ ಬಾಣಸಿಗಂಗೆ ಗ 3 
ದೇವಾಲ್ಕಕಂ೦ ಸತ್ರಕ್ಕಂ ನಡವಧ್ಯಕ್ಷದವೆಂಗೆ ಗ 3 ದೇವರ ಭೋಗದ ನಾಗವಾಸದ ಜೀವಿತ ಗ 
30” ಇತ್ಯಾದಿಯಾಗಿ ನೀಡಲಾಗಿದೆ. 


ಕೆಲವು ಸಂದರ್ಭಗಕಲ್ಲ ಆರ್ಥಿಕ ಮತ್ತು ಸಾಮಾಜಕವಾದ ಮಹತ್ತರವಾದ ಅಂಶಗಳು 
ಕಂಡುಬರುತ್ತವೆ.  ಕ್ರಿ.ಶ.12-13ನೆಯ ಶತಮಾನದ ಚಿಕ್ಕ ಅರಸಿನಕೆರೆಯ ತಮಿಳು 
ಶಾಸನವೊಂದರಲ್ಲ ಸಾಲಕ್ಕೆ ಒತ್ತೆಯಾಗಿಟ್ಟದ್ದ ಕೋಂಪಳ್ಥ ಗ್ರಾಮವನ್ನು ನಾರಾಯಣ 
ವಿಜಯಪಲನ್‌ ಬಡಿಸಿಕೊಟ್ಟಂತಹ ಪ್ರಸಂಗದ ಉಲ್ಲೇಬವಿದೆ ಸಮಾಜದಲ್ಲ ಅವಿಭಕ್ತ 
ಕುಂಟುಂಬಗಳು ಇದ್ದು ಆ ಕಾಲದಲ್ಲಿಯೂ ಮಕ್ಕಳಗೂ ಆಸ್ಪಿಗಳು ವಿಭಜನೆಯಾಗಿರುವುದನ್ನು 
ಗಮನಿಸಬಹುದು. ಕ್ರಿ.ಶ.126೨ರ ಬೆಳ್ಳೂರಿನಲ್ಲ ಆಜ್ವಕೆ ಮಾಡುತ್ತಿದ್ದು ಹೊೋಯ್ದಕ ವಂಶದ 
ಮೂರನೇ ನರಸಿಂಹನ ಆಳ್ವಕೆಯ ಕಾಲಕ್ಷೆ ಸೇರಿದ್ದು ಈ ಶಾಸನದಲ್ಪ *' ಕಂಬಯಣ್ಣ ಮತ್ತು 


ತಿರುವರಂಗ ಪೆರುಮಾಳ್‌ ನಂಜಯಾರ್‌ ಮತ್ತು ಬೆಳ್ಳೂರಿನ ಮಹಾಜನರು ಹಂದಿನೆಂಟು 


226 


ನಾಡಿನ ಶ್ರೀವೈಷ್ಣವ  ಸಮ್ಮುಖದಲ್ಲ ಮಾಡಿಕೊಂಡ ಒಪ್ಪಂದವೆಂದರೆ ಪೆರುಮಾಳ್‌ 
ದಂಡನಾಯಕನು ಬೆಳ್ಕೂರಿನ ಅಲ್ಲಾಳ ಸಮುದ್ರ ಮತ್ತು ಅವ್ವನ ಕೆರೆಗಳ ಜೀರ್ಣೋದ್ದಾರ 
ಮಾಡಿದ. ನಂತರ ಮೇಅನ ನಂಜಯಾರುಗಳು ತಮ್ಮ ಹೊಲಗಳ ಬದಲಾಗಿ ಕೆರೆಯ 
ಬಯಲಅನ ಗದ್ದೆಗಳನ್ನು ಪಡೆದು. ತೆರಿಗೆಯನ್ನು ಕೊಡಲು ಒಪ್ಪುತ್ತಾರೆ ಹಾಗೂ ಇದರ ಒಂದು 
ಕುತೂಹಲಕರವಾದ ಸಂಗತಿ ಎಂದರೆ ಈ ಒಪ್ಪಂದವು 18 ನಾಡಿನ ಜನರ ಸಮ್ಮುಬದಲ್ಲ 
ನಡೆದಿದ್ದು. ಮೇಲುಕೋಟೆ ಲಕ್ಷ್ಮೀನಾರಾಯಣ ದೇವಾಲಯ ತೊಣ್ಣೂರು ಹಾಗೂ ಚನ್ನಕೇಶವ 
ದೇವಾಲಯ ನಾಗಮಂಗಲದ ಇದರಲ್ಲ ಸೇರಿರುತ್ತಾರೆ. ಒಪ್ಪಂದಕ್ಷೆ ಒಪ್ಪಿದವರು ಒಪ್ಪಂದಕ್ಕೆ 
ಅನುಗುಣವಾಗಿ ನಡೆಯುತ್ತೆವೆಂದು ಭರವಸೆ ನೀಡುತ್ತಾ ಮರ್ಯಾದೆಯ ನಾರು ಮೀರಡಂ 
ಶ್ರೀಮತ್ವತಾಪ ಚಕ್ರವರ್ತಿ ಹೊಯ್ಸಳ ಶ್ರೀವೀರನರಸಿಂಹ ದೇವಲ್ನರಾಣಿ ಪದಿನೆಂಟುನಾಡ ಶ್ರೀ 
ವತ್ತವರಾಣಿ ಎಂದು ಆಣೆ ಹಾಕಿರುತ್ತಾರೆ. ಈ ಶಾಸನದ ಗಮನಾರ್ಹ ಸಂಗತಿ ಎಂದರೆ ಸದರಿ 
ತೆರಿಗೆಯ ಹಣವನ್ನು ಬಾಬ್ದುಗಳಗೆ ವಿನಿಯೋಗಿಸಲು ಸೂಚನೆ ನೀಡಲಾಗಿದೆ ಮತ್ತು ಊರಿನ 
ಅಭವೃದ್ಧಿಗೆ ಹಾಗೂ ಸಂಜೆ ಮಠಕ್ಕೆ ಉಪಯೋಗಿಸುವುದು ಎಂಬ ಪ್ರಸ್ತಾಪವನ್ನು ಈ 
ಶಾಸನದ ತಿಆಸಲಾಗಿದೆ  ಅರುವನಹಳ್ಳಯ  ಕ್ರಿ.ಪ.1374ರ ಶಾಸನವೊಂದರಲ್ತ”” 
ಕೀತಿೀಯರಸನ ಮಕ್ಕಳಾದ ಹಿರಿಯ ಬಯುಚಪ್ಪ ಮತ್ತು ಚಿಕ್ಕಬಯುಚಪ್ಪ ತಮ್ಮ ಪಿತ್ರಾರ್ಜತ 
ಸ್ರತ್ತಾದ "ಕೆರೆ, ತೋಟ, ಗದ್ದೆ, ಬೆದ್ದಲು. ವಸ್ತುವಾಹನ, ಬೆಳ್ಳ. ಬಂಗಾರ, ಎತ್ತು, ತೊತ್ತು, ದವಸ. 
ದಾನ್ಯ, ಚಿನ್ನ. ಮಾನ, ಭತ್ತ” ಮುಂತಾದ ಸಕಲ ಆಸ್ತಿಯನ್ನು ಅರುವನಹಳ್ಳಯ ಸಮಸ್ತ 
ಗಾವುಂಡ ಪ್ರಜೆಗಳ ಮುಂದಿಟ್ಟು ಗ್ರಾಮದ ಹಿರಿಯ ಐಬಲುಚಪುನವರ ಕೈಯಲ್ಲ 


ಹಂಚಿಸಿಕೊಂಡಿದ್ದಾರೆ. 


ಪ್ರಾಚೀನ ಕಾಲದಲ್ಲ ಹಲವಾರು ರಾಜರುಗಳು ಧರ್ಮಸಹಿಷ್ಣುಗಳಾಗಿದ್ದರು. ಇವರುಗಳು 
ನ್ಯಾಯ ತೀರ್ಮಾನ ಸಂದರ್ಭದಲ್ಲ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದ್ದರು. ವಿವಾದಗಳು 
ಉಂಲಾದಾಗ ಅವುಗಳ ಇತ್ಯರ್ಥ ಮಾಡುವ ಹಾಗೂ ನ್ಯಾಯ ತೀರ್ಮಾನ ಕೈಗೊಳ್ಳುವ 
ಸಂದರ್ಭ ಬಂದಾಗ ಸಾಕ್ಷಿದಾರರನ್ನು ಪರೀಕ್ಷೆಗೆ ಒಡ್ಡುತ್ತಿದ್ದರು. ಹಾಗೆಯೇ ಕಕ್ಷಿದಾರರೂ ಸಹ 
ಕೆಲವೊಂದು ಪ್ರಕರಣಗಳಲ್ಲ ನ್ಯಾಯ ನಿರ್ಣಯ ತೆಗೆದುಕೊಳ್ಳಲು ಅನುವಾಗುವಂತಹ 
ಪ್ರಸಂಗಗಳಲ್ಲ ತಮ್ಮ ತಮ್ಮ ನಿಲುವುಗಳನ್ನು ಸಾಜೀತುಪಡಿಸುವ ಸಂದರ್ಭದಲ್ಲ 
ಸತ್ಯಾಸತ್ಯತೆಯನ್ನು ಕಂಡುಹಿಡಿಯಲು "ದಿವ್ಯ' ಪದ್ಧತಿಗನುಗುಣವಾಗಿ ತೀರ್ಮಾನಿಸ 
ಲಾಗುತಿತ್ಸು. ಇಂತಹ ಪ್ರಸಂಗವನ್ನು ದೊಡ್ಡಗರುಡನಹಳ್ಳಯ ಕ್ರಿ.ಶ.1೭57ರ 


ಶಾಸನವೊಂದರ” ಕಾಡುವಿಟ್ಟಯೊಡನೆ ಯುಧ್ಧದಲ್ಲಿ ಹೋರಾಡಿದ ವೀರನೊಬ್ಬನಿಗೆ ಹೊಯ್ದಳ 


227 


ಅರಸ ಗರುಡನಹಳ್ಳಯಲ್ಲ ಭೂಮಿದಾನ ಮಾಡಿದ, ಆದರೆ ಮುರುಡಿಪುರದ ಜನರು 
ತಾಮ್ರಶಾಸನವೊಂದನ್ನು ತೋರಿಸಿ ಆ ಭೂಮಿ ತನ್ನದೆಂದು ವಾದಿಸಿ, ಈ ಭಾಗದಲ್ಲಿ ನೆಟ್ಟರುವ 
ಗಡಿಕಲ್ಲುಗಳು ಬಲಾತ್ಸಾರವಾಗಿ ನೆಡಲಾಗಿದೆಯೆಂದು ಅರಸನಿಗೆ ದೂರಿತ್ತರು ಆಗ 
ಗರುಡನಹಳ್ಳಯ ಕನ್ನಯ್ಯ ಎ೦ಬ ವ್ಯಕ್ತಿ ಆ ಭೂಮಿ ತನಗೆ ಸೇರಿದುದೆಂದು ಹೇಳ ವಿವಾದದ 
ಬಗ್ಗೆ 'ಕ್ಥಿರಪತ್ರ' ಬರೆಸಿ ಹೊಯ್ದಳ ಅರಸ ಮುಮ್ಮಡಿ ವೀರನರಸಿಂಹ ಪ್ರತಃ ತಾನೇ ವಿಚಾರಣೆ 
ನಡೆಸಲು ಮುಂದಾದಾಗ ಗರುಡನಹಳ್ಳಯ ಕನ್ನಯ್ಯನು 'ದಿವ್ಯ' ಹಿಡಿದು ಗೆದ್ದನೆಂದು 
ತಿಆಸುತ್ತದೆ. ಆಗ ನ್ಯಾಯತೀರ್ಮಾನ ಕನ್ನಯ್ಯನ ಹಾಗೂ ಗರುಡನಹಳ್ಳಯ ಪರವಾಗಿ 
ನಿರ್ಣ೯ಯವಾಗುವುದೇ ಅಲ್ಲದೇ ಆತನಿಗೆ ಭೂಮಿಯನ್ನು ದತ್ತಿಯಾಗಿ ನೀಡಲಾಗಿದೆ. 
ಪ್ರಸುತವಾಗಿ ಈ ಭಾಗಗಳು ಬಯಲುಸೀಮೆಗಳಾಗಿವೆ, ಆದರೂ ಸಹ ಅಂದಿನ ದಿನಗಳಲ್ತ 
ಮರಗಳಂದ ಈ ಭಾಗಗಳು ಕೂಡಿದಂತಹ ಉಲ್ಲೇಖಗಳವೆ. ಹಾಗೆಯೇ ಈ ಶಾಸನವನ್ನು 
'ಜಯಪತ್ತ ಶಾಸನ' ಎಂದು ವರ್ಣಿಸಲಾಗಿದೆ. ಈ ಪ್ರಕರಣದಲ್ಲ ತನ್ನ ಗ್ರಾಮದ ಪರವಾಗಿ ದಿವ್ಯ 
ಪರೀಕ್ಷೆಗೆ ತನ್ನನ್ನೇ ಈಡು ಮಾಡಿಕೊಂಡ ಕನ್ನಯ್ಯನ ನಿಲುವು ವ್ಯಕ್ತಿ ಹಾಗೂ ವೈಯುಕ್ತಿಕ 
ಹಿತಕ್ಕಿಂತ ಗ್ರಾಮದ ಗೆಲುವಿಗಾಗಿ ಪಣವೊಡ್ಡಿದ್ದು ಉತ್ತಮ ನಿದರ್ಶನವಾಗಿದೆ. ಇದನ್ನು 
ಗಮನಿಸಿದರೆ ನ್ಯಾಯತೀರ್ಮಾನದ ಸಂದರ್ಭದಲ್ಲ ದೇವರು, ಧರ್ಮ, ಅಗ್ಗಿದಿವ್ಯ ಪರೀಕ್ಷೆಗಳ 
ಮೂಲಕ ನ್ಯಾಯಾಡಳತಕ್ಕೆ ಹೆಚ್ಚನ ಗಮನ ನೀಡುತ್ತಿದ್ದರು. ಇದೇ ರೀತಿಯ ದಿವ್ಯದ 
ಪ್ರಯೋಗದ ಮೂಲಕ ಗುತ್ತಅನ ಶಾಸನದಲ್ಲ ಉಲ್ರೇಖವಾಗಿದೆ. ಕ್ರಿ.ಶ.1654ರ ಶಾಸನದಲ್ಲ. *" 
ದೇವರ ಮತ್ತು ದೇವಾಲಯದ ಪೂಜಾರಿಕೆಯ ಹಕ್ಷನ್ನು ಯಾರಿಗೆ ಸೇರಿದ್ದೆಂದು 
ತೀರ್ಮಾನಿಸುವಂತಹ ಪ್ರಸಂಗವಾಗಿದೆ. ಗುತ್ತಅನ ಅರ್ಲಿಗುಪ್ತಪುರದ ಬ್ರಾಹ್ಮಣರಿಗೂ ಹಾಗೂ 
ಕೆಂಪು ಅರ್ಗಿವೊಡೆಯರಿಗೂ ಪೂಜಾರಿಕೆಯ ಹಕ್ಕು ತಮಗೆ ಸಿಗಬೇಕೆಂಬ ವ್ಯಾಜ್ಯ 
ತಲೆದೋರಿತು. ಆ ಭಾಗದ ಪಾಳೇಗಾರ ಶಿಪಮೋಜನಾಯಕ ಹಾಗೂ ವೆಂಕಟಪ್ಪನಾಯಕರ 
ಮುಂದೆ ದೂರು ಸಲ್ತ್ಪಸಲಾಗಿತ್ತು. ಈ ವಿವಾದ ಬಗೆಹರಿಸಲು ಮಹಾನಾಡಿನವರು, 
ಶಾನುಭೋಗರು ಹಾಗೂ ಹಲವು ಪ್ರಮು ವ್ಯಕ್ತಿಗಳು ಸೇರಿ ವ್ಯಾಜ್ಯ ಬಗೆಹರಿಸಲು ಕುದಿಯುವ 
ತುಪ್ಪದಲ್ಲಿ ಕೈಯನ್ನು ಅದ್ದುವ ದಿವ್ಯಪರೀಕ್ಷೇಯನ್ನು ನಡೆಸುವುದರ ಮೂಲಕ ತೀರ್ಮಾನಿಸಿದರು 
ಆಗ ಅರ್ಗಿವೊಡೆಯನು ಮೂರು ಬಾರಿ ಕುದಿಯುವ ತುಪ್ಪದಲ್ಲ ಕೈಯನ್ನು ಅದ್ದಿ 
ಜಯಶೀಲನಾಗುತ್ತಾನೆ ಅನಂತರ ದೇವಾಲಯಗಳ ಆಸ್ತಿಯನ್ನು ನೋಡಿಕೊಳ್ಳಲು ಮತ್ತು 
ಪೂಜಾರಿಕೆಯ ಹಕ್ಕನ್ನು ಅರ್ದಿಪೊಡೆಯನಿಗೆ ನೀಡಲಾಯುತು. ಕ್ರಿ.ಶ.1276ರ ಹೊಸಲಬೂದನೂರಿನ 
ಶಾಸನವೊಂದರಲ್ತ”” ಬೂದನೂರಿನ ಮಹಾಜನರು “ಮರಕಾಡು ಭೂಮಿಯೊಳಗೆ ತೆಂಗು 


ಕವುಂಗು ಮುಖ್ಯವಾದ ಸಮಸ್ತ ಸ್ಥಾವರ ಫಲವೃಕ್ಷಗಕನ್ನೂ ಯುಕ್ಕಿಕೊಂಡು' ಕೆರೆಯ 


228 


ಕಟ್ಟಿಕೊಂಡು ಕಾಲುವೆಯನ್ನು ಮಾಡಿಕೊಂಡು ಇದ್ದರೆಂದು ಉಲ್ಲೇಖಸುತ್ತದೆ. ಕ್ರಿ.ಶ.1358ರ 
ಅರುವನಹಳ್ಳಯ ಶಾಸನವೊಂದರ” ಬಾಚಪ್ಪ ಎಂಬುವವನು ಅನೇಕ ಜನೋಪಯೋಗಿ 
ಕೆಲಸಗಳನ್ನು ಮಾಡುತ್ತಿದ್ದನು. ಈತನು ನಾಲ್ಲು ದಿಕ್ಕಿನಲ್ಲಿಯೂ ಸಹ ಸಾಲುಮರಗಳನ್ನು 
ನೆಡಿಸಿದನು. ನೆಡಿಸಿದ ಅರಆಳಯ ಮರಗಳಗೆ 'ಮುಂಜ'ಯನ್ನು ಮಾಡಿಸಿದ. ಇಲ್ಲ ಮುಂಜ 
ಎಂದರೆ ಮರಗಳು ನೆಟ್ಟಗೆ ಬೆಳೆಯಲು ಸಹಾಯವಾಗುವಂತೆ ಸಣ್ಣ ಸಣ್ಣ ಕೊಂಬೆಗಳನ್ನು 
ಕತ್ತರಿಸಿ ನೆಟ್ಟಗೆ ಬೆಳೆಯಲು ಸಹಾಯವಾಗುವಂತೆ ಮಾಡುವುದು. ಹಾಗೆಯೇ ಅರಳ ಮರವು 
ನೈಸರ್ಗಿಕವಾಗಿ ಔಷದಿ ಗುಣಗಳನ್ನು ಹೊಂದಿದ್ದು ಹಾಗೂ ಧಾರ್ಮಿಕ ಕಾರ್ಯಗಳಗೆ 
ಸಂಬಂಧಿಸಿದ್ದಾಗಿದೆ ಆದುದರಿಂದ ಅರಳಮರವನ್ನು ಬೆಕೆಸಿರಬಹುದು. 


ಕೆಲವು ಶಾಸನಗಳನ್ನು ಗಮನಿಸಿದಾಗ ಇವುಗಳಲ್ಲ ಭಾಷಾಬಂಧಗಳು ವ್ಯತಿರಿಕ್ತವಾಗಿ 
ಉಲ್ಲೇಖಸಿರುವುದನ್ನು ಗಮನಿಸಬಹುದು. 


”.. ಅಣ್ಣನ ಒಡವೆ ತಮ್ಮಂಗೆ ತಮ್ಮನ ಒಡವೆ ಅಣ್ಣಂ 

ಗೆ ಮಾವನ ಒಡವೆ ಅಳಯಂಗೆ ಅಯನ ಒಡವೆ 
ಮಾವಂಗೆ ಸೇರ್ದುಕೊಂಡು ಸಪ್ರತಿಬದ್ಧದೆ ಗಂಡನುಳ್ಳಡೆ ವಡ 
ವೆಯ ಹಳಗೆ ಸುಡುವುದು ತೊತ್ತೊಪ್ಪಡೆ ಎಳೆದು ಬ 
ಸುಡುವುದು ಹಗಲು ಸೂಳೆ ಯುರುಳು ಸಜ್ಜನೆ ಪೊ 

ಡಲಲ್ಲ ಪವೊಕ್ಕಲ ರಣಕ್ತೆ ದಂಡವಿಲ್ಲ ಮತ್ತು ಸ 

ತ್ಲುದು ಹಣ ತುಂಬದುದು ಕಳಗು ಬಸಾಡಿ 

ಕೊಡುವುದು ಹಾದರಕ್ಷೆ ದಂಡವಿಲ್ಲ” *” 


ಮೇಲೆ ಉಲ್ಲೇಖಸಿರುವ ಶಾಸನವನ್ನು ಗಮನಿಸಿದಾಗ ಇದು ಅಪಸಂಸ್ಕೃತಿ ಹಾಗೂ 
ಭಾಷೆಯ ಬಳಕೆಯು ಒಂದು ರೀತಿಯಲ್ಲ ಜಾಳು ಜಾಳಾಗಿ ಮೂಡಿಬಂದಿರುವುದನ್ನು 
ಕಾಣಬಹುದು. ಈ ರೀತಿಯಲ್ಲ ಅರ್ಥವಾಗದ ಕೆಲವು ಶಾಸನಗಳು ಇರುವುದೆಂದು ಹೇಳಲು 
ಇದೊಂದು ಉದಾಹರಣೆಯಾಗಿದೆ. ಈ ಕೆಳಗೆ ಉಲ್ಲೇಖಸಿರುವ ಶಾಸನವು ಚಕ್ರಬಂಧದಲ್ತದೆ, 
ಆದರೆ ಅರ್ಥವಿಶೇಷವೇನೂ ಇಲ್ಲ. 


ತೇ ಮಹೇವ್ಪ ರಮಾ ಭಾತೇ ತೇ ಭಾಮಾ ರಮತೇ 


ಮತೇ ತೇಮ ತೇ ನಿರ್ಭಯಾ ಜಾತೇ ತೇ ಜಾಯಾ ಮಮ ಹೇ ಮತೇ 


229 


ರಾಜತೇ ನಿರ್ಭಯಂ ಶ್ರೀರಾ ರಾಶ್ರೀಯಂ ಸ್ಯಾತಿ 
ಭಾಸುರಾ ರಾಸುಭಾ ವರ್ಧ್ಗತೇ ಸುರಾರಾಶೂತೇ ತವ ತೇ ಜರಾಂ 


ಕಿ.ಪ.146೨ರ ಮೇಲುಕೋಟೆಯ ಶಾಸನವು * ತಿಆಸುವಂತೆ ವಿಜಯನಗರದ 
ಅರಸನಾದ ವಿರೂಪಾಕ್ಷನು ಸಣಜಮುಕುಆಳಯ ನಾಡನ್ನು ತಿರುನಾರಾಯಣಾಪುರದ 
ನಾಚಯಾರಮ್ಮನಿಗೆ ದಾನವಾಗಿ ನೀಡಿದ್ದು . ಈಕೆ ಆ ಊರಿನ ನಾರಾಯಣದೇವರ 
ಲಕ್ಷಿದೇವಿಯ ಹಾಗೂ ಶಠಗೋಪಮುನಿಯ ಕೈಂಕರ್ಯ ದುರಂಧರೆ. ಈಕೆಯು 
ಮಹಾಪ್ರಧಾನ ತಿಮೃಣ್ಣದಣ್ಣಾಯಕನ ಹಾಗೂ ದೇವಾಲಯದ ದೇವಾಲಯದ ಐವತ್ತಿಬ್ಲರ 
ಅಪೇಕ್ಷೇಯಂತೆ ಆ ನಾಡಿಗೆ ಸೇರಿದ ಕುಳಯಕೆರೆ ಗ್ರಾಮದ ಕಾಲುವಳಯಾದ 
ನಕನಹಳ್ಳಯಲ್ಲನ ಗೃಹ ಹಾಗೂ ನಿವೇಶನಗಳನ್ನು ಪರಾಂಕುಶಸಮುದ್ರದ ಕೆಳಗಣ ಭೂಮಿಗೆ 
ಕಡಬದಕೆರೆಯ ನೀರನ್ನು ಭೂಮಿಗೆ ಉಪಯೋಗಿಸಲಾಗುತ್ತಿದ್ದನ್ನು ಈ ಶಾಸನವು ದಾಖಲಸಿದೆ. 
ಕ್ರಿ.ಪ.1472ರ"” ನಾಗಮಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಶಾಸನವು 
ಲಕ್ಷ್ಮೀನಾರಾಯಣ ದೇವಾಲಯದ ಮಹಾದ್ದಾರದ ಎಡಗಡೆ ಗೋಡೆಯ ಮೇಲೆ ಇರುವ 
ಶಾಸನವಾಗಿದೆ. ಶಾಸನದಲ್ಲ ಚಿಕ್ಕ ಆಲಪ್ಪ ನಾಯಕನೆಂಬುವವನು 2೦೦ ಅಡಿಕೆ ಮರಗಳನ್ನು 
ಹೊಂದಿದ್ದು ಈತನು ಲಕ್ಕಣ್ಣ ನಾಯಕನ ಮಗನಾಗಿದ್ದು ಈತನು ಗೋಪಿನಾಥನ ಸೇವೆಗಾಗಿ 
ದತ್ತಿಯನ್ನು ಕೊಟ್ಟನು. ಇವನು ಕೊಟ್ಟಂತಹ ದತ್ತಿಯ ತೋಟವನ್ನು ದೇವಲಾಪುರದ ದೊಡ್ಡ 
ಕೆರೆಯ ಕೆಳಗಡೆ ನಿರ್ಮಿಸಲಾಗಿದೆ. ಹಾಗಾಗಿ ದೇವಲಾಪುರ ಕೆರೆಯ ಬಗ್ಗೆ ಶಾಸನದಲ್ಲ 


ಉಲ್ಲೇಖವಾಗಿದೆ 
ನೀರಾವರಿ ಪದ್ಧತಿ 


ಈ ಪ್ರಾಂತ್ಯಗಳಲ್ಲ ಕ್ರಿ.ಶ. 10ನೆಯ ಶತಮಾನದಿಂದ ನೀರಾವರಿ ಕಾಮಗಾರಿಗಳ 
ನಿರ್ಮಾಣ ಕುರಿತಂತೆ ಶಾಸನೋಕ್ತ ಉಲ್ಲೇಖಗಳು ದೊರೆತಿವೆ. ಈತಾಯಲೂರಿನ ಕ್ರಿ.ಶ.೨೦7ರ 
ಶಾಸನದಲ್ರ"' ಕಟ್ಟವರ ಪೊಲಳಶೆಟ್ಟ ಎಂಬುವನು ಕೆರೆ ನಿರ್ಮಿಸಿದ್ದಕ್ಲಾಗಿ ಕಡರೂರಿನ ರೈತರು 
ಮತ್ತು ಗಾವುಂಡರು 35 ಬಂಡುಗದ ಭೂಮಿಯನ್ನು ದಾನವಾಗಿ ನೀಡಿದ್ದಾರೆ. ಅದರಲ್ಲ 5 
ಖಂಡುಗವನ್ನು 'ಪಟ್ಟೊಂದಿ'ಯಾಗಿ ಮೀಸಲಾಗಿರಿಸಿತು. ಮೂರು ಬಂಡುಗದ ಭೂಮಿಯನ್ನು 
ತೋಟ ಬೆಳೆಸಲು ನೀಡಲಾಗಿದೆ. ಅಲ್ಲದೆ ಅವನು 'ದಮ್ಮ'ರೂಪದಲ್ಲ 15 'ಪಟ'. 12 "ತೊಲ" 
ಮೆಣಸು ಮತ್ತು ಒಂದು 'ತೊಲ' ತುಪ್ಪವನ್ನು ಸೇವಾರ್ಥವಾಗಿ ನೀಡಬೇಕೆಂದು ಉಲ್ಲೇಖಸಿದೆ. 
ಬೇಳ್ಳೂರಿನ ಕ್ರಿ.ಶ. ೨೨7ರ ಶಾಸನದಲ್ಲ””ನಾಆಯ್ಯ ಎಂಬುವವನು ಕೆರೆ ತೋಡಿಸಿ, ತೂಬನ್ನು 


230 


ಇರಿಸಿದ್ದುದಕ್ಲಾಗಿ ಊರನ್ನು ದಾನವಾಗಿ ನೀಡಿರುವುದನ್ನು ಉಲ್ಲೇಜಸುತ್ತದೆ. ಕ್ರಿ.ಪ.೨47ರ 
ಶಾಸನವು ಮಳವಳ್ಳ ತಾಲೂಕಿನ ಪೂರಿಗಾಅ ಗ್ರಾಮದ ಹೊಲವೊಂದರಲ್ಪದೆ. ನ ಈ ಶಾಸನವು 
ಗಂಗರ ಆಡಳತದ ಕಾಲಕೆ ಸೇರಿದ್ದು ಶ್ರೀಪರುಷನ ಆಜ್ವಕೆಯ ಅವಧಿಯಲ್ಲ ಪೂರಿಗಾಅಲಯಲ 
ಕೊಂಗಾಣಿ ಕೆರೆಯನ್ನು ಕಟದ್ದುದರ ಬಗ್ಗೆ ಮಾಹಿತಿಯುದೆ. ಹಾಗೂ ಕುಂದಶೆಟ್ಟ ಎಂಬ 
ಅಧಿಕಾರಿಯು ವಡಗೆರೆ-30೦ ಎಂಬ ಆಡಳತ ವಿಭಾಗವನ್ನು ಹಾಗೂ ಮುದಗಂದೂರ 
ಸಿಂಗದೇವರಸನು ಪೂರ್ವ ಗ್ರಾಮವನ್ನು ಆಳುತ್ತಿದ್ದುವರ ಬದ್ದೆ ಮಾಹಿತಿಯು ಶಾಸನದಲ್ಲ 
ಉಲ್ಪೇಬವಾಗಿದೆ. ಕ್ರಿ.ಶ.೨75ರ ಶಾಸನವು *” ಹಳೇಬೂದನೂರಿನ ಗಂಗರ ಕಾಲಕ್ಷೆ ಸೇರಿದ 
ಶಾಸನವಾಗಿದೆ. ಈ ಶಾಸನದಲ್ಲ ಸೋವರಾಸಿಭಟರು ಬೂದನೂರಿನಲ್ಲ ನಿರ್ಮಿಸಿದ ಕೆರೆಯ 
ಬದ್ಗೆ ಉಲ್ಲೇಬವಾಗಿದ್ದು. ಕೆರೆಗಾಗಿ ಬೂದನೂರಿನಗೌಡರು ಭೂಮಿಯನ್ನು ದಾನವಾಗಿ 
ನೀಡಿದುದರ ಬದ್ಧೆ ಮಾಹಿತಿಯುದೆ. ಕ್ರಿ.ಶ.೨-1೦ನೆಯ ಶತಮಾನಕ್ಕೆ ಸೇರಿದ ಶಾಸನವು 3 
ಇದಾಗಿದ್ದು, ಇದು ಮಂಡ್ಯ ಜಲ್ಲೆಯ ನಾಗಮಂಗಲ ತಾಲೂಕಿನ ಜಳಗುಂದ ಎಂಬ ಗ್ರಾಮಕ್ಕೆ 
ಸೇರಿದುದಾಗಿದೆ. ಶಾಸನವು ಜಕಳಗುಂದದ ಗ್ರಾಮಕ್ಕೆ ದಕ್ಷಿಣ ರಸ್ತೆಯ ಸೇತುವೆಯ ಬಳಲುರುವ 
ಶಾಸನವಾಗಿದೆ. ಈ ಶಾಸನದಲ್ಲ ಕೆರೆಯ ಭಾಗವನ್ನು ನೋಡಿಕೊಳ್ಳುವಿಕೆಯನ್ನು 
ಬೆಳಗುಂದಕ್ಷಾಗಿ ಬೈಲಯ್ಯನು ಕೊಂಡುಕೊಂಡನು. ಈ ಕಿರಿಯ ದತ್ತಿಯಲ್ಲಯೂ ಕೂಡ 
ದೇವಬ್ಬೋಗನ ಜಮೀನು ಸೇರಿಕೊಂಡಿದೆ. ಆದರೆ ಯಾವುದೇ ದಿನಾಂಕವನ್ನು ಶಾಸನ 
ಒಳಗೊಂಡಿಲ್ಲ. 


ಹಳೆಬೂದನೂರಿನ ಕ್ರಿ.ಶ.10-11ನೆಯ ಶಾಸನದ *”ಬೂದನೂರಿನ ಗಾವುಂಡರಾದ 
ಚಾರಯ್ಯ ಮತ್ತು ಜಯಣ್ಣರು ಕೆರೆ ನಿರ್ಮಿಸಿದುದಕ್ಷಾಗಿ ಸೋವರಸಿ ಭಟ್ದಾರಕರು ಕೆರೆ ಕೆಳಗಿನ 
ಭೂಮಿಯನ್ನು ನೀಡಿರುವುದನ್ನು ಉಲ್ಲೇಜಸುತ್ತದೆ. ಕ್ರಿ.ಶ.11೦8ರ ಶ್ರೀರಂಗಪಟ್ಟಣ ತಾಲೂಕಿನ 
ಅರಕೆರೆಯ ಶಾಸನದಲ್ರ"' ದಣ್ಣಿಶೆಟ್ಞಯ ಮಗ ಒಡೆಯೆಂಬ ಕೆರೆಯನ್ನು ಕಟ್ಟಸಿದುದಕ್ಷಾಗಿ 
ಹರ್ಷರಾದ ಅರಕೆರೆಯ ನಾಡಾಳ್ಟರಾದ ಬರಂದರ ಮಾಂಚಗಾವುಂಡ ಮತ್ತು ಬರಗಾವುಂಡರು 
ಆ ಕೆರೆಯ ನಿರ್ವಹಣೆಗಾಗಿ ದಾನಗಳನ್ನು ನೀಡಿರುವುದು ಶಾಸನದಲ್ಲ ಉಲ್ಲೇಖಗೊಂಡಿದೆ 
ಕ್ರಿ.ಪ.1೭2೦ರ ಶಾಸನವು ನಾಗಮಂಗಲ ತಾಲೂಕಿನ ಸುಃಣಧೆರೆ ಊರಿನ ಲಕ್ಕಮ್ಮನ ಗುಡಿಯ 
ಮುಂದೆ ಜದ್ದಿರುವ ಶಾಸನವಾಗಿದೆ. *” ಈ ಶಾಸನದಲ್ಪ್ಲ ವಿಷ್ಣುವರ್ಧನನ ಆಳ್ವಕೆಯ ಕಾಲದಲ್ಲ 
ಜಕಶೆಟ್ಟ ಎಂಬುವವನು ಸುಖಧರೆಯಲ್ಲ ಬಸದಿ ಮತ್ತು ಕೆರೆಯನ್ನು ಕಟ್ಟಿಸಿ ಭೂದಾನಗಳನ್ನು 
ನೀಡಿ "ತೆಪುಸುಂಬಖ”ದೊಂದಿಗೆ ಸಣ್ಣ ಕೆರೆಯನ್ನು ದಾನವಾಗಿ ನೀಡಿದ್ದನೆಂದು ಶಾಸನದಲ್ಲ 


ಪ್ರಸ್ತಾಪಿಸಲಾಗಿದೆ. ಕ್ರಿ.ಶ.178ರ ಶಾಸನವು ನಾಗಮಂಗಲ ತಾಲೂಕಿನ ಹಟ್ಟಣದ ವೀರಭದ್ರ 


231 


ದೇವಾಲಯದ ಬಳ ನಿಲ್ಪಸಿರುವ ಶಾಸನವಾಗಿದೆ. ಈ ಶಾಸನದಲ್ಲ ಮಾರಸಿಂಗ ನಾಯಕನ 
ಸಾಮಂತಾಧಿಕಾರಿ ಪಟ್ಟಣಸ್ತಾಮಿ ಸೋವಿಶೆಟ್ಟ ಮೂರು ಕೆರೆಗಳನ್ನು ತೋಡಿಸಿ ಪಾರ್ತನಾಥ 
ಜನಾಲಯವನ್ನು ನಿರ್ಮಿಸಿರುವುದು ಈ ಶಾಸನದಲ್ಲ ಉಲ್ಲೇಖವಾಗಿದೆ. ಕೊತ್ತತ್ತಿಯ 
ಕ್ರಿ.ಪ.178ರ ಶಾಸನದಲ್ಲ”” ಮಲ್ಲೇಶ್ವರ ದೇವಾಲಯಕ್ಷೆ ಕೊತ್ತತ್ತಿಯ ಪೊಲಾಂಡಲ ವಿಟ್ಟರಿಸಿ 
ಹಲವು ಗಾವುಂಡರುಗಳ ಜೊತೆ ಗೆರೆನಾಡು ಮುಖ್ಯಸ್ಥರನ್ನು ಒಳಗೊಂಡಂತೆ ಕೆರೆ ಮತ್ತು 
ದೇವಾಲಯದ ನಿರ್ಮಾಣಕ್ಕೆ ದಾನ ನೀಡಿರುವುದನ್ನು ದಾಖಲಸಿದೆ. ಬಸರಾಅನ ಕ್ರಿ.ಪ.1234ರ 
ಶಾಸನದಲ್ಲ “ನ ಹರಿಹರ ದಣ್ಣಾಯಕ, ಸಿಂಗೇನಾಯಕ ಮತ್ತು ಮಾರೇನಾಯಕ ಎಂಬ ಮೂರು 
ಜನ ಸಹೋದರರು ಕೆರೆಯೊಂದನ್ನು ಕಟ್ಟಸಿ ಅದಕಾಗಿ ದಾನಗಳನ್ನು ನೀಡಿದ ಉಲ್ಲೇಖವಿದೆ. 
ಮದ್ದೂರಿನ ಕ್ರಿ.ಶ.13ನೇ ಶತಮಾನದ ಶಾಸನದಲ್ತ"'  ಕೋನೇರಿನ  ಮಾಯಕೊಂಡನ 
ಆದೇಶದಂತೆ ಮದ್ದೂರಿನ ಮಹಾಜನರಿಗೆ ನೀಡಿದ 15 ಮತ್ತರು ಭೂಮಿಯಲ್ಲ ಒಂದು 
ಕೆರೆಯನ್ನು ನಿರ್ಮಿಸಿ, ಕಾಲುವೆಯನ್ನು ತೋಡಲು ಆದೇಶಿಸಿ, ಆ ಭೂಮಿಯನ್ನು ಆ ಗ್ರಾಮದ 
'ಬಟ್ಟುವಟ್ಟ' ನೀಡಲಾಲಯುತು. ಕ್ರಿ.ಶ.1೭26೨ರ ಬೆಳ್ಳೂರು ಹೊಯ್ದಕರ ಕಾಲದ ಮೂರನೇ 
ನರಸಿಂಹನ ಆಳಜ್ವಕೆಯ ಶಾಸನವು *” ಇದೊಂದು ಒಡಂಬಡಿಕೆಯ ರೀತಿಯ ಶಾಸನವಾಗಿದ್ದು. 
ಇಲ್ಲ ವ್ಯವಹಾರ ನಡೆಸಿರುವವರು ಬೆಳ್ಳೂರು ಮತ್ತು ಶ್ರೀರಂಗಪಟ್ಟಣದ ಮಹಾಜನರು ಇದಕ್ಕೆ 
ಸಾಕ್ಷಿಗಳು ದಡಗ, ಆರಣಿ, ಚಾಕ್ಕೇಂಯನಹಳ್ಳ ಊರಿನವರು ಶ್ರೀರಂಗಪುರದವರು ಅಲ್ಲಾಳ 
ಸಮುದದ ಕೆರೆಯ ಕೆಳಗೆ 12 ಸಲಗೆ ಭೂಮಿಯನ್ನು ಪಡೆದು ಬೆಳ್ಳೂರು ಮಹಾಜನಕ್ಕೆ 
ಕಟ್ಟಗುತ್ತಿಗೆ ಪಿಂಡದಾನವಾಗಿ ವರ್ಷಂಪ್ರತಿ 12 ಗದ್ಯಾಣಗಳನ್ನು ಕೊಡಲು ಒಪ್ಪಿದ್ದಾರೆ. ಈ 
ಸಂಬಂಧದಲ್ಲ ಅಲ್ಲಾಕ ಸಮುದದ ಕೆರೆಯನ್ನು ಕಟ್ಟನಿದಾಗ ಶ್ರೀರಂಗಪುರದ ಒಕ್ಕಲು ಭೂಮಿ 
ಮುಳುಗಡೆಯಾದುದನ್ನು ತಿಅಸಿದ್ದು, ಅದಕ್ಷೆ ಪ್ರತಿಯಾಗಿ ಅವರು ಆ ಭೂಮಿಯನ್ನು 
ಪಡೆದಿರಬೇಕು ಎಂಬ ವಿಷಯವನ್ನು ಪ್ರಸ್ತಾಪಿಸುತ್ತದೆ. ಕ್ರಿ.ಶ.1೭26೨ರ ಶಾಸನವು ನಾಗಮಂಗಲ 
ತಾಲೂಕವ ಬೆಳ್ಳೂರು ಗ್ರಾಮದ ಮೂಲೆ ಸಿಂಗೇಶ್ವರ ದೇವಸ್ಥಾನದ ಬಾಗಿಅನ ಬಲಭಾಗದಲ್ಲಿ 
ನಿಲ್ಲಸಿರುವ ಈ ಶಾಸನದಲ್ಲ ಬೆಳ್ಳೂರು ಮಹಾಜನರು ಅಗ್ರಹಾರವನ್ನು ಮಹಾಪ್ರಧಾನಿ 
ಪೆರುಮಾಳ ದಣ್ಣಾಯಕ ಮತ್ತು ಶ್ರೀರಂಗಪುರದ ಮಹಾಜನರ ನಡುವೆ ಬಳಗು. ದಡಿಗ, ಅರಣೆ 
ಮತ್ತು ಜಂಕಿಯ ನಾಗಳ್ಳಯ ಗ್ರಾಮಸ್ಸ್ಥರ ಸಮ್ಮುಖದಲ್ಲ ಏರ್ಪಟ್ಟ ಒಪ್ಪಂದದಂತೆ 
ಪೆರುಮಾಳದೇವ ಅಳ್ಲಾಕ ಸಮುದ್ರದಲ್ಲ ಕೆರೆಯನ್ನು ಪುನಃ ನಿರ್ಮಾಣ ಮಾಡಿದ್ದಕ್ಕಾಗಿ 
ಶ್ರೀರಂಗಪುರದ ಗ್ರಾಮಪ್ನರು ಆ ಕೆರೆಯ ಕೆಳಗಿನ ತರಿಭೂಮಿ 12 ಬೆದ್ದಲೆ ಪಡೆದು ಆ ಭೂಮಿಗೆ 
12 ಗದ್ಯಾಣ ನೀಡಬೇಕೆಂದು, ತರಿಭೂಮಿಯ ಬದಲಾಗಿ ಸ್ವಲ್ಪ ಖುಷ್ಟಿ ಭೂಮಿಯನ್ನು 
ವಿನಿಮಯ ಮಾಡಿಕೊಳ್ಳಬೇಕು ಎಂದು ಶಾಸನದಲ್ಲ ದಾಖಬಅಸಲಾಗಿದೆ ಹೊಸಬೂದನೂರಿನ 


232 


ಕ್ರಿ.ಪ.1276ರ ಶಾಸನವು *” ಪುರುಷೋತ್ತಮದೇವ ಮತ್ತು ಅವನ ಸಂಬಂಧಿಯು ಗ್ರಾಮವನ್ನು 
'ದೇವದಾನ'ವಾಗಿ ನೀಡಿದ್ದನು ದಾಬಲಅಸುತ್ತದೆ. ಇದರಲ್ಲ ದಾನ ಪಡೆದವರು ಕೆರೆಯನ್ನು 
ತೋಡಿಸಿ, ತೋಟಗಳನ್ನು ಬೆಳೆಸಿ ಭೂಮಿ ಸಾಗುವ ಮಾಡಬೇಕೆಂದು ದಾಬಅಸುತ್ತದೆ. 
ಮದ್ದೂರು ತಾಲೂಕಿನಲ್ಲ ಕ್ರಿ.ಶ.13ನೇ ಶತಮಾನದಲ್ಲನ ಶಾಸನವು ಈ ಊರಿನ ನರಸಿಂಹಸ್ತಾಮಿ 
ದೇವಾಲಯದ ಮಹಾದ್ದಾರದ ಮೇಲ್ಭಾಗದ ಚಪ್ಪಡಿ ಕಲ್ಪನ ಮೇಲೆ ಕಂಡುಬರುತ್ತದೆ. ಈ 
ಶಾಸನದಲ್ಲ ಕೊನೇರಿನ ಮಾಯಕೊಂಡನ ಆದೇಶದಂತೆ, ಮದ್ದೂರಿನ ಮಹಾಜನರಿಗೆ ನೀಡಿದ 
15 ಮತ್ತರು ಭೂಮಿಯಲ್ಪ್ಲ ಒಂದು ಕೆರೆ ನಿರ್ಮಿಸಿ, ಕಾಲುವೆ ತೋಡಲು ಆದೇಶಿಸಿ, ಆ 


ಭೂಮಿಯನ್ನು ಆ ಗ್ರಾಮದ ಬಟ್ಟುವಟ್ಟ ಎಂಬುದಾಗಿ ಶಾಸನದಲ್ಲ ಉಲ್ಲೇಖಗೊಂಡಿದೆ ವಷ 


ಕ್ರಿ.ಶ.1310ರಲ್ಲ ಕೃಷ್ಣರಾಜಪೇಟಿಯ ತಾಲೂಕಿನ ಹರಿಹರಪುರದ ಚನ್ನಕೇಶವ 
ದೇವಾಲಯದ ಪ್ರಾಕಾರದ ಬಾಗಿಲ ಬಳಯುರುವ ಶಾಸನದಲ್ಲ"” ಹೊಯ್ದಕ ಅರಸ ಮುಮ್ಮಡಿ 
ಬಲ್ಲಾಳನು ಹರಿಹರಪುರದ ಕಟ್ಟೆಗೆ ಮತ್ತು ಕಾಲುವೆಗಳ ನಿರ್ವಹಣಿಗೆ ದಾನ ನೀಡದನೆಂಬುದು 
ಶಾಸನದ ಉಲ್ಲೇಖವಾಗಿದೆ ಕರಗುಂದೂರಿನ ಕ್ರಿ.ಶ.1456ರ " ಶಾಸನದಲ್ರ ಈ ಗ್ರಾಮದ 
"ಡುಕಯ್ಯನ ಮಗ ಲಕ್ಕಯ್ಯ ಈತನ ಮಗ ಮಂಚಯ್ಯ ಈತನ ಮಗ ಆದಿಮಂಡಳ ಕಾಜನ 
ಮಗ ಕೊಲೋಜನು” ಕೆರೆಯೊಂದನ್ನು ನಿರ್ಮಿಸಿದ್ದಾನೆ. ಈತನು ಕೆರೆಯೊಂದನ್ನು ಕಲ್ಪದ್ದಕ್ಕೆ 
ಊರಿನ ಗೌಡರು ಆತನಿಗೆ ಭೂಮಿಯನ್ನು ದಾನವಾಗಿ ನೀಡಿದ ಉಲ್ಲೇಬವಿದೆ. ಕ್ರಿ.ಪ.146೦ರ 
ಶಾಸನವು*' ನಾಗಮಂಗಲ ತಾಲೂಕಿನ ಸುಬ್ಬರಾಯನ ಕೊಪ್ಪಅನ ಸಿದ್ದೇಶ್ವರ ದೇವಾಲಯದ 
ನವರಂಗದ ವಾಯುವ್ಯ ಕಂಬದ ಪೂರ್ವಾಭಿಮುಬವಾಗಿದೆ. ಶಾಸನದಲ್ಲ ಬೆಳಗುಕದಲ್ಪನ 
ಬೊಮ್ಮೆನಹಳ್ಳಯ ಮಲ್ಲಗೌಡನ ಮಗನಾದ ಚೌಡಫ್ಪನು ಸಿದ್ದನಾಥ ದೇವನ ಕೆರೆಯ ಕೆಳಗಿನ 10 
ಕೊಳಗ ಭೂಮಿಯನ್ನು ತನ್ನ ಹೆಸರಿಗೆ ದಾಬಲಸಿಕೊಂಡಿರುವ ಬಗ್ಗೆ ಶಾಸನದಲ್ಲ 
ಉಲ್ಲೇಖವಾಗಿದೆ ಕ್ರಿ.ಶ.1465 ಆಗಸ್ಟ್‌ 11ರ ಮಳವಳ್ವ ಶಾಸನವು " ವಿಜಯನಗರ ಅರಸರ 
ಎರಡನೇ ದೇವರಾಯನ ಆಳ್ವಕೆಯ ಕಾಲಕ್ಕೆ ಸೇರಿದ್ದಾಗಿದ್ದು ಶಾಸನದಲ್ಲ ಮಹಾಜನರು ಮತ್ತು 
ಹೆಸರು ಸಷ್ಟವಾಗಿಲ್ಲದ ಗೌಡನೊಬ್ಬನು ಸೇರಿ ಅಕ೯್ಕನಾಥ ದೇವಾಲಯವನ್ನು ಗರ್ಭಗೃಹ. 
ಸುಬನಾಸಿ, ಮಂಟಪ. ಶಿಖರ ಮತ್ತು ಚಾವಣಿ ಸಹಿತ ಕಿತ್ತು ಜೀರ್ಣೋದ್ದಾರ ಮಾಡಿಸಿದಂತೆ 
ತಿಆಸಿದೆ. ಈತನು ದೇವರಾಯ ಅಥವಾ ಪೌಢ ದೇವರಾಯನೆಂದು ಕರೆಯಲ್ಲಡುತ್ತದ್ದ 
ಮಲ್ಲಕಾರ್ಜುನನೆಂಬುದು ಸ್ರಷ್ಟವಾಗಿದೆ. ಕಾಲವನ್ನು ತಿಆಸದಿರುವ ನಾಗಮಂಗಲ ಶಾಸನ 58 
ರಲ್ಲ ದೇವರಾಯನ ಹೆಸರಿದೆ. ಈತನು ಇಲ್ಲದ್ದ ಕೆರೆಯೊಂದನ್ನು ಸರಿಪಡಿಸಿದುದು ಮತ್ತು ಕೆರೆಗೆ 


ವರದರಾಜ ಸಮುದ ಎಂಬ ಹೆಸರು ನೀಡಿದ್ದು ಉಲ್ಲೇಖವಾಗಿದೆ. ಕ್ರಿ.ಪ.1469ರ ಶಾಸನವು "” 


233 


ಪಾಂಡವಪುರ ತಾಲೂಕಿನ ಮೇಲುಕೋಟಿ ಗ್ರಾಮದ ನಮ್ಮಾಳ್ನಾರ್‌ ದೇವಾಲಯದ 
ರಂಗಮಂಟಪದ ಉತ್ತರದ ಕಡೆ ಹಾಕಿರುವ ಶಾಸನವಾಗಿದೆ. ಇದು ವಿಜಯನಗರ ಕಾಲಕೆ 
ಸೇರಿದ ಶಾಸನವಾಗಿದೆ. ಶಾಸವು ವಿರೂಪಾಕ್ಷನ ಕಾಲ್ಗಕೆ ಸೇರಿದ್ದಾಗಿದ್ದು ಇದರಲ 
ಸಣಜಬಮುಕುಳಯನಾಡನ್ನು ಸೇರಿದಂತೆ ಕುಜಯ ಕೆರೆ ಗ್ರಾಮದ ಸುತ್ತಮುತ್ತಅನ 
ಪ್ರದೇಶಗಳನ್ನು ಕೃಷಿ ಭೂಮಿಗಳನ್ನು. ಕೆರೆಗಳನ್ನು. ಕಾಲುವೆಗಳನ್ನು ಒಳಗೊಂಡಂತೆ 
ಮೇಲು ಕೋಟಿಯ ನಾಚಿಯಾರಮ್ಮನಿಗೆ ದಾನವಾಗಿ ನೀಡಿರುವುದಾಗಿ ಶಾಸನದಲ್ಲ 
ದಾಖಅಸಲಾಗಿದೆ. ಕ್ರಿ.ಶ.1521ರ ಶಾಸನವು ನಾಗಮಂಗಲ ತಾಲೂಕು ದೊಂದೆಮಾದಿಹಳ್ಳ 
ಗ್ರಾಮದ ಪೂರ್ವ ಹೊಲವೊಂದರಲ್ಲದೆ. ಈ ಶಾಸನದಲ್ಲ ವಿಠಣ್ಣ ಎಂಬುವವನು ಮಾಯುದೇವಿ 
ಕೆರೆ ನಿರ್ಮಿಸಿದುದಕ್ಷಾಗಿ, ಆ ಕೆರೆಯ ಅಚ್ಚುಕಟ್ಟನ ಭಾಗದಲ್ಲ 4 ಭಾಗದ ಭೂಮಿಯನ್ನು 
ದಾನವಾಗಿ ನೀಡಿರುವುದನ್ನು ಶಾಸನದಲ್ಲ”” ದಾಖಅಸಲಾಗಿದೆ. ಜೀಚೇನಹಳ್ಳಯ ಕ್ರಿ.ಪ.16- 
17ನೇ ಶತಮಾನದ ಶಾಸನದಲ್ಲ ಕಂದಾಚಾರದ ತಿಪ್ಲರಸಯ್ಯನು ಅಧೀನಾಧಿಕಾರಿ 
ನಾಗಣ್ಣಾಚಾರಿ ವಿರುಪನಾಯಕ ಭಟಹಳ್ಳಯನ್ನು ದಮಂಡುಕೆರೆಯ ನಿರ್ಮಾಣಕ್ಷಾಗಿ ದಾನ 
ನೀಡಿರುವುದನ್ನು ದಾಬಲಸಿದೆ. ಬಹುಶಃ ಇದು ಇಂದಿನ ದುದ್ದದ ಬಳ ಇರುವ 
ಭಟಹಳ್ಳಯಾಗಿರಬಹುದು. ಕೆರೆಗೋಡಿನ ಕ್ರಿ.ಪ.15-16ನೆಯ ಶತಮಾನದ ಶಾಸನದಲ್ಲ ಮರಳ 
ತಿಮ್ಮಣ್ಣ ಎಂಬುವನು ಶೆಟ್ಟಕೆರೆಯ ಕೆರೆಯ ನಿರ್ವಹಣಿಗಾಗಿ ತಲಕಾಡಿನಲ್ಪ ಭೂಮಿಯನ್ನು 
ದಾನವಾಗಿ ನೀಡಿರುವುದನ್ನು ದಾಬಲಸಿದೆ. 


ವೃತ್ತಿಗಳು 


ಪ್ರಾಚೀನ ಕಾಲದಿಂದಲೂ ಸಹ ಪ್ರತಿಯೊಂದು ಗ್ರಾಮವು ಹಲವಾರು ಮಂದಿ 
ವೃತ್ತಿವಂತರನ್ನು ಹೊಂದಿರುತ್ತಿದ್ದವು. ಅವುಗಳೆಂದರೆ ಅರ್ಚಕ, ಬಡಗಿ. ಕಮ್ಮಾರ. ಕುಂಬಾರ. 
ಚಮ್ಮಾರ, ಅಕ್ಕಸಾಅಗ, ಸಿಪ್ಲಿಣ. ಅಗಸ, ನಾಯುಂದ, ಕ್ಲೌರಿಕ, ತೋಟಗ, ಸೇನಬೋವ ಮತ್ತು 
ಗೌಡ ಮುಂತಾದ ವೃತ್ತಿವಂತರಿರುತ್ತಿದ್ದರು. ಇವರುಗಳು ಅನುವಂಶಿಕವಾಗಿ ತಮ್ಮ ತಮ್ಮ 
ಕಾರ್ಯಗಳಗೆ ಒಳಪಟ್ಟದ್ದು ಜನತೆಯ ಅಗತ್ಯಗಳನ್ನು ಪೂರೈಸುತ್ತಿದ್ದರು. ಭಾರತದಲ್ಲಿ ಕೃಷಿ 
ಪ್ರಧಾನವಾದ ಕಸುಬಾಗಿತ್ತು, ಕೃಷಿಕರನ್ನು ಒಕ್ಕಲು, *' ಹೊಲೆಯ" ಭೂಮಿಕಾರ"” ಎಂದು 
ಕರೆಯಲಾಗುತಿತ್ತು. ಒಕ್ಕಲುತನ ಮಾಡುವವರು ಒಕ್ಕಲುಗಳ ಹೊಲದಲ್ಲ ಮಾಡುವ ಆಳುಗಳು 
ಹೊಲೆಯರು ಎಂದು ಸಂಭೋಧಿಸುವುದು ಪ್ರಾಚೀನ ಕಾಲದಿಂದಲೂ ರೂಢಿಯಲ್ತದೆ, 
ಅನಂತರದ ಕಾಲಘಟ್ಟದಲ್ಲಿ ವೃತ್ತಿಗಳೇ ಜಾತಿಸೂಚಕಗಳಾದವು. ಹೊಲದಲ್ಲ ಕೆಲಸ ಮಾಡಲು 
ನೇಮಕ ಮಾಡಿಕೊಳ್ಳಲು ತೆರಿಗೆ ಕೊಡಬೇಕಾಗಿತ್ತು. ಈ ಪದ್ದತಿಯನ್ನು ಹೊಲೆದೆರೆ್‌" ಎಂದು 


234 


ಕರೆಯುತ್ತಿದ್ದರು. ಜೀಚೇನಹಳ್ಳಯ ಶಾಸನದಲ್ರ”” ಹೊಲೆಯ ಕೊಂಬರು ಸುಂಕವೇನೂ ಇಲ್ಲ 
ಎಂದು ದತ್ತಿ ಜಟ್ಟ ಗ್ರಾಮಕ್ಕೆ ಅನ್ಹಯುಸುವಂತೆ ಉಲ್ಲೇಖಸಲಾಗಿದೆ. ಭತ್ತ. ಕಬ್ಬು. ದವಸ 
ಧಾನ್ಯಗಳು, ತರಕಾರಿಗಳು, ಅಡಿಕೆ, ತೆಂಗು ಹಲಸು, ಬಾಳೆ. ಬದನೆ ಬೆಳೆಗಳು ಶಾಸನಗಳಲ್ಪ 
ಉಲ್ಲೇಖಸಲ್ಪಟ್ಟಿವೆ. ಎ ಇವಲ್ಲದೆ ಎಲೆ ತೋಟ, ಹೂವಿನ ತೋಟಗಳು ಇದ್ದವೆಂದು ಹೇಳಬಹುದು. 
ಇದರಿಂದ ಈ ಭಾಗದ ತೋಟಗಾರಿಕೆಯು ಸಹ ಇದ್ದಿತೆಂದು ಹೇಳಬಹುದು. ಹಾಗೂ 
ತೋಟದಲ್ಲಿ ಕೆಲಸ ಮಾಡುವವರಿಗೆ ಪ್ರತಿ ವರ್ಷಕ್ಕೆ ಒ೦ದು ಬಾರಿ ಸಂಬಳವನ್ನು ನೀಡುತ್ತಿದ್ದರು. 
ಹೂವಿನ ತೋಟದಲ್ಲ ಕೆಲಸ ಮಾಡುತ್ತಿದ್ದ ತೋಟಗರಿಗೆ ವರ್ಷಕ್ಕೆ ಮೂರು ಗದ್ಯಾಣ 


ಸಂಬಳವನ್ನು ನೀಡುತ್ತಿದ್ದರೆಂದು ಮಂಡ್ಯದ ಶಾಸನದಿಂದ ತಿಆದುಬರುತ್ತದೆ. 


ಪಶುಪಾಲನೆಯು ಪ್ರಾಚೀನ ಭಾರತದಲ್ಲ ಒಂದು ಪ್ರಮುಖವಾದ ವೃತ್ತಿಯಾಗಿತ್ತು. 
ಇದನ್ನು ರಾಮಾಯಣ, ಮಹಾಭಾರತ, ಭಾಗವತ ಪುರಾಣಗಕಲ್ಲಯೂ ಸಹ ಇದರ 
ಉಲ್ಲೇಬವಿರುವುದನ್ನು ಕಾಣಬಹುದು. ಪಶುಪಾಲನೆ ಆದಾಯ ತರುವ ವೃತ್ತಿಯಾದುದರಿಂದ 
ಇವುಗಳನ್ನು ಅಪಹರಿಸುತ್ತಿದ್ದರು. ಇವುಗಳ ಅಪಹರಣವಾದಾಗ ಅವುಗಳನ್ನು ರಕ್ಷಿಸಲು ಹೋಗಿ 
ಹಲವಾರು ವೀರರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ. is ಕೃಷಿಯನ್ನು ಮಾಡಲು ಗೋವುಗಳು 
ಸಹ ಅತ್ಯವಶ್ಯಕವಾಗಿದ್ದವು. ಆದುದರಿಂದ ಕೃಷಿ ಮತ್ತು ಪಶುಪಾಲನೆ ಒಂದೇ ನಾಣ್ಯದ ಎರಡು 
ಮುಬಗಳದ್ದಂತೆ. ಶಾಸನಗಳಲ್ಪ್ಲ ನಲ್ಲಾವು. ಗೋವು, ನಲ್ಲಿತ್ತು, ನಲ್ಲೆಮ್ಮೆ ಎಂಬ ಪದಗಳು ಆಕಳು 
ಅಥವಾ ದನ, ಎತ್ತು ಮತ್ತು ಎಮ್ಮೆಗೆ ಸಂಬಂಧಿಸಿದಂತೆ ದಾಖಲಅಸಲ್ಪಟ್ಟವೆ. ಗೋವುಗಳನ್ನು 
ರಕ್ಷಿಸಲು ಸೂಕ್ತವ್ಯವನ್ಥೆ ಮಾಡಿಕೊಳ್ಳಬೇಕಾಗಿತ್ತು. ಇವುಗಳ ರಕ್ಷಣಿಗೆ ಕೊಟ್ಟಗೆ ಎಂಬಲ್ಲ 
ರಕ್ಷಿಸುತ್ತಿದ್ದೇವೆ. ಕೊಟ್ಟಗೆ ಎಂಬ ಪದ ತೆರಿಗೆ ಹಾಗೂ ದನಗಳ ಕೊಟ್ಟಗೆಯಡಿಯಲ್ಲ 


58 
ಐಳಸಲಬಟದೆ. 
ಲಲ 


ಎಣ್ಣೆಯು ದೇವರಿಗೆ ದೀಪಗಳನ್ನು ಹಚ್ಚಲು ಬಹಳ ಅತ್ಯವಶ್ಯಕ ಹಾಗೂ ಅಡುಗೆ 
ಇನ್ನಿತರ ತಿಂಡಿ ತಿನಿಸುಗಳಗೆ ಬಹಳ ಪ್ರಮುಖವಾದ ವಸ್ತುವಾಗಿದೆ. ಶಾಸನಗಳಲ್ಲ ಎಣ್ಜೆ 
ಬೀಜಗಳ ಉಲ್ಲೇಬವಿಲ್ಲದಿದ್ದರೂ ಎಣ್ಣೆ ಗಾಣಗಳ ಬಗ್ಗೆ ಉಲ್ಲೇಖಗಳವೆ. ಶಾಸನಗಳಲ್ಲ 
ನಂದಾದೀಪ, ಸೊಡರಿಂಗೆ ಎಣ್ಣೆ ಹಾಗೂ ಗಾಣಗಳ ಪ್ರಸ್ತಾಪ ಹಾಗೂ ಎಣ್ಣೆ ತೆಗೆಯುವವರ 
ಪ್ರಾಧ್ಯಾನ್ಯತೆಯನ್ನು ಎತ್ತಿ ಹಿಡಿದಿದೆ. ದಿನನಿತ್ಯ ಗೃಹೋಪಯೋಗಿ ಹಾಗೂ ನಂದಾದೀಪಕ್ಷೆ 
ಬಳಸಲ್ಪಡುವ ಎಣ್ಣೆಯ ಮಹತ್ತವನ್ಮ್ನರಿತು ಜನತೆ ಅಲ್ಲಲ್ಲ ಗಾಣಗಳನ್ನು ಸ್ಥಾಪಿಸಿದ್ದರು. 
ಕ್ರಿ.ಪ.14೦ರ ಹುಬ್ಬನಹಳ್ಳಯ ಶಾಸನವು *” ಹೊಯ್ದಳ ವಿಷ್ಣುವರ್ಧನನ ಕಾಲಕ್ಷೆ ಸೇರಿದ್ದು 
ಮಹಾಸಾಮಂತ ಮಾಚಯ್ಯನಾಯಕ ತುರುನಾಡನ್ನು ಆಳುತ್ತಿದ್ದ ಸಂದರ್ಭದಲ್ಲ 


235 


ಮಳಗೆಯೂರಿನ ವೃತ್ತಿಯನಪ್ರಯ ನೆಳೇ ಕೆರೆಯನ್ನು ಕಟ್ಟಸಿ ಮಲ್ಲೇಶ್ವರ ದೇವಾಲಯಕ್ಕೆ 
ಹಿರಿಕೆರೆಯ ಗದ್ದೆ ಮೂರು ಸಲಗ ನೆಳೇ ಕೆರೆ ಗದ್ದೆ. ಒಂದು ಸಲಗ ನಿತ್ಯನ್ಯವೆದ್ಯಕ್ಕೆ ಬೆದ್ದಲನ್ನು 
ದಾರಪೂರ್ವಕವಾಗಿ ದಾನ ನೀಡಿದ ವಿಷಯ ಉಲ್ಲೇಖವಿದೆ. ಕ್ರಿ.ಶ.1534ರ ಮೇಲುಕೋಟೆಯ 
ಶಾಸನವು್‌” ವಿಜಯನಗರ ಕಾಲಕ್ಕೆ ಸೇರಿದ್ದು ಅಚ್ಯುತರಾಯನ ಕಾಲದಲ್ಲ ಹರಿಗಾಲಹಲ್ಲರಾಜನ 
ಮಗ ಪೆರಿರಾಜನು ಮೇಲುಕೋಟೆ ದೇವಸ್ಥಾನಕ್ಕೆ ಸೇರಿದ ಕದಳಗೆರೆ ಗ್ರಾಮದ ಹೊಸಕೆರೆ ಈ 
ಕೃಷ್ಣದೇವರಾಯ ಒಡೆಯರ ಕೆರೆಗಳು ೫ಕೀಲವಾಗಿರಲಾಗಿ 1ರ೦ಗದ್ಯಾಣಗಳ ವೆಚ್ಚದಲ್ಲಿ ಅವುಗಳ 
ಜರ್ಣೊದ್ಧಾರ ಮಾಡಿಸಿದನು. ಆದ್ದರಿಂದ ದೇವಸ್ಥಾನದ ಶ್ರಾವತ್ತಿಬ್ಲರ ಇಯ್ಯಗಳು ಆತನ 
ಹೆಸರಿನಲ್ಲ ದೇವರಿಗೆ ನೈವೆದ್ಯಕ್ಕೆ ಏರ್ಪಾಟನ್ನು ಮಾಡಿ ನೈವೇದ್ಯದ ನಾಲ್ಲರಲ್ಲ ಒಂದು 
ಭಾಗವನ್ನು ಪೆರಿರಾಜ ಬೇರೆಯಾರಿಗಾದರೂ ನೀಡುವುದನ್ನು ತಿಆಪಿದನು. ಹಾಗೂ ಒಂದು ವೇೆ 
ಆ ಕೆರೆಗಳ ಅನುಭೋಗ ತಪ್ಪಿದರು ಈ ಮಾರ್ಯಾದೆ ತಪ್ಪುವುದಿಲ್ಲ ಎಂದು ಆಶ್ವಾಸನೆ 
ನೀಡಿದನು. ಎಂಬ ವಿಷಯದ ಉಲ್ಲೇಖವಿದೆ. ಕ್ರಿ.ಶ.16೦5ರ ನಾಗಮಂಗಲ ತಾಲೂಕಿನ ಹಾಲ್ತ 
ಗ್ರಾಮದ ಬೆಟ್ಟದ ಮಲ್ಲೇಶ್ವರ ದೇವಸ್ಥಾನದ ಬಳ ಗುಂಡಿನ ಮೇಅರುವ ಶಾಸನವಾಗಿದೆ. ° ಈ 
ಶಾಸನವು ಮೈಸೂರು ಒಡೆಯರ ಆಜ್ವಕೆಯ ಕಾಲಕ್ಕೆ ಸೇರಿದ ಶಾಸನವಾಗಿದೆ. ಶಾಸನದಲ್ಲ 14 
ಗುಲಗಂಜಯ ಮಣ್ಣನ್ನು ದೇವರಕೊಳ ನಿರ್ಮಾಣಕ್ನಾಗಿ ಉಪಯೋಗಿಸಲು ಮುದ್ದಣ್ಣ ಎಂಬ 
ವ್ಯಕ್ತಿ ನೀಡಿರುವ ಉಲ್ಲೇಖವಿದೆ. ಸಿಂಗಲದೇವ ಒಂತೆಯು ತನ್ನ ಒಡೆಯ ಮುದ್ದಣ್ಣನ 
ಅಣತಿಯಂತೆ ಒಂದು ಗುಲಗಂಜಯ ಬಡ್ಡಿಯ ಮೇಲೆ ಅಂದರೆ ದೇವರ ದೀಪದೆಣ್ಣಿಯ ನಿತ್ಯ 
ಪೂಜೆಗಾಗಿ 3 ಆಣಿಯಂತೆ ಉಪಯೋಗಿಸಲು ಬರೆದ ದತಿ ಹಾಗೂ ಶಾಸನ ಬರೆದವರು 
ವೀರಪ್ಪ ಎಂಬುದನ್ನು ಶಾಸನದಲ್ಲ ಉಲ್ಲೇಟಸಲಾಗಿದೆ. ಹಾಗಲಹಳ್ಳಯ ಕ್ರಿ.ಶ. 17೦೦ರ 
ಶಾಸನಪೊಂದರಲ್ಲ"” ಶ್ರೀ ತಿಪ್ಪೂರು ತೀರ್ಥಹಳ್ಳಿ ಹಾದರವಾಗಿಲ ಭೂಮಿಕಾರ, ತೆಳ್ಳರ ಕುಲದ 
ಎರೆಯಂಗ ಗಾವುಂಡನ ಮಗ ದೇವಗಾವುಂಡ ಆತನ ಮಗ ಕಾವಗಾವುಂಡರು ಕಲ್ಲ ಗಾಣವ 
ಮಾಡಿಸಿದರು ಎಂದು ಉಲ್ಲೇಜಸುತ್ತದೆ. ಹೊನ್ನಲಗೆರೆಯ ಕ್ರಿ.ಶ. 15-16ನೆಯ ಶತಮಾನದ 
ಶಾಸನವೊಂದರಲ್ಲ ” ಹೊನ್ನಲಗೆರೆಯ ಸಮಸ್ತ ಪ್ರಜೆಗಳು ಸಂಕಷ್ಟ ನಾಯಕನ 
ಅನಮುಮತಿಯುಂ೦ದ ಗಾಣವನ್ನು ಮಾಡಿಸಿದರು. ಇದರಿಂದ ತಿಆಯುವುಡೇನೆಂದರೆ ಕೆಲವೊಮ್ಮೆ 
ಗಾಣ ನಿರ್ಮಿಸಲು ಸಹ ಅನುಮತಿಯನ್ನು ಪಡೆಯುವ ಪದ್ಧತಿ ಇತ್ತೆಂದು ತಿಆದುಬರುತ್ತದೆ. 


ಬಲ್ಲೆಗಳನ್ನು ಶುಭ್ರಗೊಳಸುತ್ತಿದ್ದವನೇ ಅಗಸ, ಕಾಲಾನಂತರದಲ್ಲ ಇವರು ವಾಸಿಸುತ್ತಿದ್ದ 
ಭಾಗಕ್ಕೆ 'ಅಗಸರಕೇರಿ', ಅಗಸರಹಳ್ಳ ಎಂದು ಕರೆಯುವ ಪದ್ಧತಿ ರೂಢಿಗೆ ಬಂತು. ಗುತ್ತಅನ 
ಕ್ರಿ.ಪ.1316ರ ಶಾಸನದಲ್ಲ *” ವಿಸಣ್ಣ ಅಲ್ಲಪ್ಪರು ಕೈಮನೆ ಮತ್ತು ಗದ್ದೆ ಬೆದ್ದಲನ್ನು ಗೌಡರ 


236 


ತಮ್ಮನಿಗೆ ನೀಡಿದಾಗ ಸಾಕ್ಷಿದಾರರಲ್ಲ ಅಗಸರ ಭೀಮ ಜಕೋಜ ಮತ್ತು ನಾಲುಂದರು 
ಇದ್ದರೆಂದು ಉಲ್ಲೇಖಸುತ್ತದೆ. ಬೆಳ್ಟೂರಿನ ಕ್ರಿ.ಶ. 1264ರ ಶಾಸನವೊಂದರಲ್ಲ ಬೂಮಿಕಾರ 
ಜೀರಗೌಡನಹಳ್ಳಯ ಅಗಸರ ಗೊರವನು ಹಂದಿಯಸ್ನಿರಿದು ಪ್ರರ್ಗಸ್ತನಾದನೆಂದು ಉಲ್ಲೇಖಸಿದೆ. 
ಆದುದರಿಂದ ಇಲ್ಲ ಅಗಸರಿಗೂ ಸಹ ಉತ್ತಮವಾದ ಸ್ಥಾನಮಾನವಿದ್ದಿತ್ತು. 


ಬಳೆಗಾರರು ಸಹ ನಮ್ಮ ಸಮಾಜದಲ್ಲ ಒಂದು ಜಾತಿಸೂಚಕವಾದ ಸಮುದಾಯ 
ವಾಗಿದೆ. ಜನಪದದಲ್ಲ ಬಳೆಗಾರನು ಮನೆ ಮನೆಗೆ ತೆರೆಕ ಹೆಣ್ಣು ಮಕ್ಕಳಗೆ ಬಳೆಯನ್ನು 
ತೊಡಿಸುತ್ತಾ ತವರು ಮನೆಯನ್ನು ನೆನಪಿಸುವಂತಹ ಹಾಡುಗಳನ್ನು ಹಾಡುತ್ತಾನೆ. ಕನ್ನಲ್ಲಯ 
ಕ್ರಿ.ಪ.1೭51ರ ಶಾಸನದಲ್ರ ವೀರಸೋಮೇಶ್ವರನ ಕಾಲದಲ್ಲ ತಮ್ಮ ಹಳ್ಳಯನ್ನು ಪಟ್ಟಣ 
ಮಾಡುವ ಬಳೆಗಾರ ಮಲ್ಲಶೆಟ್ಟಗೆ 3೭ ಗದ್ಯಾಣ ತೆರುವನೆಂದು ಮಲ್ಲಗೌಡ. ಸಾಂಬಗೌಡ ಮತ್ತು 
ಇತರ ಗೌವುಡುಗಳು ನಿರ್ಧರಿಸಿದ್ದರು. ಬಳೆಗಾರರ ಬದ್ಗೆ ಜನರಿಗೆ ವಿಶ್ವಾಸ ಮತ್ತು ಗೌರವ 
ಅಪಾರವಾಗಿತ್ತೆಂಬುದು ಇಲ್ಲ ಸ್ರಷ್ಟವಾಗುತ್ತದೆ ಹಾಗೂ ಇವರು ನಗರೀಕರಣದ ಪ್ರಕ್ರಿಯೆಯಲ್ಲ 


[ae] 


ಪಮುಬವಾದ ಪಾತ್ರವಹಿಸುತ್ತಿದ್ದರೆಂದು ತಿಆದುಬರುತ್ತದೆ. 


ಭಾರತದಲ್ಲ ತೋಟಗಾರಿಕೆಯ ಪದ್ಧತಿಯು ಸಹ ಬಹಳ ಹಿಂದಿನ ಕಾಲದಿಂದಲೂ 
ಸಹ ಇದ್ದಿತ್ತು. ಸಾಮಾನ್ಯವಾಗಿ ದೇವಾಲಯದ ಪೂಜಾ ಕಾರ್ಯಗಳಗೆ ಹೂಗಳನ್ನು ಕಟ್ಟಲು 
ಮಾಲೆಕಾರರು ಎಂಬ ಒಬ್ಬ ಕೆಲಸಗಾರರನ್ನು ನೇಮಿಸಿಕೊಳ್ಳುತ್ತಿದ್ದರು. ಇವರಿಗೆ ವಾರ್ಷಿಕ 
ವೇತನವನ್ನು ನೀಡಲಾಗುತ್ತಿತ್ತು. ಬಸರಾಳನ ಕ್ರಿ.ಶ.1237ರ ಶಾಸನದಲ್ಲ ಮಲ್ಲಕಾರ್ಜುನ ದೇವರ 
ನಿಯೋಗಿಗಳಲ್ಲ ಮಾಲೆಕಾರರಿಗೆ ವಾರ್ಷಿಕ ವೇತನವಾಗಿ 3 ಗದ್ಯಾಣವನ್ನು ನೀಡಲಾಗುತ್ತಿತ್ತು. 
ಹಾಗೂ ಹೂತೋಟವನ್ನು ನೋಡಿಕೊಳ್ಳುತ್ತಿದ್ದ ತೋಟಗರಿಗೆ ಇಂದಿನ ವೃತ್ತಿ ಅನ್ಹಯುಸಿದಲ್ಲ 
ಮಾಲಗಳಗೆ 3 ಗದ್ಯಾಣವನ್ನು ನೀಡಲಾಗುತ್ತಿತ್ತೆಂದು ಉಲ್ಲೇಟಸಲಾಗಿದೆ.  ತೋಟಗರು 
ಆಯಗಾರ ಪಧ್ಧತಿಯ ವ್ಯಾಪ್ತಿಗೆ ಒಳಪಡುತ್ತಿದ್ದರು. ದರ್ಪಣದ ತಯಾರಿಕೆಯ ವೃತ್ತಿ 
ಸಂಬಂಧಿಗಳಲ್ಲ ಒಂದಾಗಿದೆ. ಹೋಯ್ದಳರ ಕಾಲದಲ್ಲಿ ಬೇಲೂರು, ಹಳೆಬೀಡು. 
ಸೋಮನಾಥಪುರ, ಕಿಕ್ಟೇರಿ ಇನ್ನೂ ಮುಂತಾದ ದೇವಾಲಯಗಳ ತ್ತಿಯಲ್ಲ ಹಾಗೂ ಮದನಿಕ 
ಶಿಲ್ಪ್ಲಗಳಲ್ಲ ದರ್ಪಣ ಸುಂದರಿಯ ಶಿಲ್ಪಗಳು ಕಂಡುಬರುತ್ತವೆ. ಹಾಗೂ ಮಹಾಸತಿಯಾಗುವಾಗ 
ಕಳಸ, ಕನ್ನಡಿ ಹಾಗೂ ಇನ್ನಿತರ ಪೂಜೆ ಸಾಮಾನುಗಳನ್ನು ಇಡುತ್ತಿದ್ದ ಪದ್ಧತಿಯು ಇದ್ದಿತ್ತು. 
ಬೊಪ್ಪಸಂದದ ಕ್ರಿ.ಶ.1388ರ ಶಾಸನದಲ್ಲ ಗ್ರಾಮದೇವರುಗಳ 'ಕಲಶಕನ್ಸಡಿಗೆ' ಎಂಬ 
ಉಲ್ಲೇಖವಿದೆ. * ಆದುದರಿಂದ ಶುಭಕಾರ್ಯಗಳಗೆ ಸಾಮಾನ್ಯವಾಗಿ ಕಳಶ ಕನ್ನಡಿಯ 


237 


ಅವಶ್ಯಕತೆಯುದ್ದಿತ್ತೆಂದು ತಿಆದುಬರುತ್ತದೆ. ಇದು ಪರೋಕ್ಷವಾಗಿ ಕನ್ನಡಿ ತಯಾರಿಕೆಯ ಬಣ್ಗೆ 
ಸುಳವು ನೀಡುತ್ತದೆ. 


ಉಪ್ಪು ದಿನ ನಿತ್ಯದ ಅಡಿಗೆಗೆ ಬಳಸುವ ವಸ್ತು. ಪ್ರತಿ ಸ್ವಾದಿಷ್ಟ ಆಹಾರದ ಜೊತೆಗೆ 
ಉಪ್ಪಿನ ರುಚಿಯನ್ನು ಬಯಸುತ್ತದೆ. ವೈದ್ಯನಾಥಪುರದ ಕ್ರಿ.ಶ.14೦6ರ ಶಾಸನದಲ್ಲ ಕಾವಅ 
ಎಂದು ಉಲ್ಲೇಖಸಿದೆ. °7 ದರಿಂದ ಉಪ್ಪನ್ನು ಸಂಗ್ರಹಿಸಲು ಬಳಸುತ್ತಿದ್ದ ಮಣ್ಣಿನ ಅಥವಾ 
ಕಬ್ದಣದ ಕಾವಲಗೆ ತೆರಿಗೆ ಹಾಕುತ್ತಿದ್ದರೆಂದು ಹೇಳಬಹುದು. ಅಥವಾ ಉಷ್ಟು ತಯಾರಕರು ಸಹ 
ವೃತ್ತಿ ತೆರಿಗೆಯನ್ನು ಕೊಡಬೇಕಾಗಿದ್ದಿರಬಹುದು. ಮಂಡ್ಯದ ಕ್ರಿ.ಶ. 1516ರ ತಾಮ್ರ 
ಶಾಸನವೊಂದರಲ್ಲ"”  ಅಲವಣಾಂಶವುಳ್ಲ ಮಣ್ಣಿನ ರಾಶಿಯ ಉಲ್ಲೇಖವಿದೆ. ಗಡಿಯನ್ನು 
ಗುರುತಿಸುವಾಗ  ಕಲ್ಲಹಳ್ಳಯ ಹಿರಿಯುಪ್ತಿನಮೋಳೆ. ತಂಡಸಹಳ್ಳಯ ಬಲಗೆರೆಯ 
ಉಪ್ಪಿನಮೋಕಳೆ, ಕೆಬ್ಲೋಟದ ಉಪ್ಪಿನ ಮೋಳೆಯ ಕರಿಯ ಕಲ್ಲು, ಸಾತನೂರು ಕಿರುಗದ್ದೆಯ 
ಉಪ್ಪಿನಮೋಳೆ ಎಂಬುದಾಗಿ ಹಲವು ಭಾಗಗಳನ್ನು ಗುರುತಿಸಿದೆ. 


ದುದ್ದ ಗ್ರಾಮದ ಲಕ್ಷಿನರಸಿಂಹಸ್ತಾಮಿ ದೇವಾಲಯದ ಅತ್ತಿಯಲ್ಲ ಹಲವಾರು 
ಶಿಲ್ಪ್ಲಗಳವೆ. ಇವುಗಳು ಆಯಾ ಜನಾಂಗದ ವೃತ್ತಿಯನ್ನು ಉಲ್ಲೇಖಸುವುದಾಗಿವೆ. 
ಕುದುರೆ(ರಾಜತ್ತ). ತಕ್ಕಡಿ (ವರ್ತಕ), ನೇಗಿಲು(ಒಕ್ಕಅಗ), ಜನಿವಾರ(ಬ್ರಾಹ್ಮಣ). 
ಅಡಿಗಲ್ಲು(ಆಚಾರಿ), ಪೀಠ(ಕಲ್ಲೆಮನೆ), ಕತ್ತರಿ(ಕುರುಬ). ಬಲೆ(ಬೆಸ್ತ). ಅಡಿಗಲ್ಲು(ಕಮ್ಮಾರ). 
ಚಕ್ರ(ಕುಂಬಾರ) ಉಪ್ಪಾರ, ಬಡಗಿ, ದರ್ಜ ಮೋಚಿ, ಹಜಾಮ, ಮತ್ತು ಮಡಿವಾಳ ಹೀಗೆ 
ಗ್ರಾಮಗಳಲ್ಲ ಹಿಂದೆ ವಾಸಿಸುತ್ತಿದ್ದ. 18 ಜಾತಿಯವರ ವೃತ್ತಿ ಚಿಹ್ನೆಗಳನ್ನು ಸಾಂಕೇತಿಕವಾಗಿ 
ಎರಕ ಹೊಯ್ಯಲಾಗಿದೆ. ಇವುಗಳನ್ನು ವೃತ್ತಿ. ಜಾತಿ ಹಾಗೂ ಜಾನಪದವನ್ನು ಬಂಬಸುವಂತಹ 
ಚಿತ್ರಗಳಾಗಿವೆ. ಮೇಲಅನ ಅಂಶಗಳನ್ನು ವಿಶ್ಲೇಷಿಸಿದಾಗ ಈ ಪ್ರಾಂತ್ಯದಲ್ಲ ಹಲವಾರು ವೃತ್ತಿಗಳು 
ಬಳಕೆಯಲ್ಲದ್ದುದು ಶಾಸನಗಳಂ೦ದ ಕಂಡುಬರುತ್ತದೆ. ಬಹುಶಃ ಇವರು ಸಮಾಜದ ಎಲ್ಲ 
ವರ್ಗಗಳ ಅಗತ್ಯವನ್ನು ಪೂರೈಸಲು ಇದ್ದಿರಬಹುದೆಂದು ಹೇಳಬಹುದು. ಇವರುಗಳಗೆ ಅಂದಿನ 
ಕಾಲದ ರಾಜರುಗಳು ಸಾಮಾಜಕವಾಗಿ, ಆರ್ಥಿಕವಾಗಿ ಸ್ತಾಯತ್ತತೆ ಸ್ತಾವಲ೦ಬನೆಗೆ ಆದ್ಯತೆ 
ನೀಡಿದ್ದರು. ಇವರುಗಳೆಲ್ಲರು ಸಹ ಸರ್ಕಾರದ ಮನ್ನಣೆಗೆ ಪಾತ್ರರಾಗಿದ್ದರು. ಪ್ರವಾಸಿ ಪ್ರಾನ್ಸಿಸ್‌ 
ಬುಕಾನನ್‌ ಪ್ರಕಾರ ವೃತ್ತಿ ರಹಸ್ಯಗಳನ್ನು ಬಯಲು ಮಾಡುತ್ತಿರಅಲ್ಲ, ತಂದೆಯಿಂದ ಮಗನಿಗೆ 


ಕೊನೆಗಾಲದಲ್ಲ ತಿಆಯಪಡಿಸಲಾಗುತ್ತಿತ್ತು ಎಂದು ಅಭಪ್ರಾಯ ಪಡುತ್ತಾರೆ. *” 


238 


ಮದ್ದೂರು ತಾಲ್ಲೂಕಿನ ಬೊಪ್ಪಸಂದ್ರದ ಕ್ರಿ. ಶ.1427ರ ಶಾಸನದ” ಭಟ್ಟರ 
ಬಾಚಿಯಪ್ಪನ ಮಕ್ಕಳಾದ ಬುಕ್ಕಣ್ಣ, ಕೆಂಪಣ್ಣ ಮತ್ತು ಚವಡಪ್ಪ ಇವರುಗಳಗೆ ತೆಕ್ಲರ ವಂಶದ 
ದೇವಪ್ರ್ತ ಮತ್ತು ಸಹದೇವರು ಹಾದರಿವಾಗಿಲ ಕಾಲುವಳ್ಳಯಾದ ಬೊಪ್ಪಸಮುದವನ್ನು 
ಕೆಂಹೊತ್ತಿ(ದತ್ತಿ) ಕೊಟ್ಟಂತೆ ದಾಖಅಸಲಾಗಿದೆ. ಈ ಶಾಸನದ ಪ್ರಕಾರ ಗೌಡಿಕೆಗಾಗಿಯೂ 
ಹಾಗೂ ಆ ಗ್ರಾಮದ ದೇವರುಗಳಗೆ ಕಳಸ ಕನ್ನಡಿಗಾಗಿಯೂ ದತ್ತಿ ಜಟ್ಟರುವ ವಿಚಾರ 


ವ್ಯಕ್ತವಾಗುತ್ತದೆ. 


ತಿಬ್ಲನಹಳ್ಳಿಯ ಕ್ರಿ.ಪ.15೭4ರ ಶಾಸನದಲ್ಲ' ದೇವಲಾಪುರ ಸ್ಥಾನದ ತಿಬ್ಲನಹಳ್ಳಯನ್ನು 
ಕೃಷ್ಣದೇವರಾಯ ಸಮುದ್ರವೆಂದು ಕರೆದು ಚನ್ನಪಟ್ಟಣದ ವೀರಪ್ಪದೇವರಿಗೆ ದತ್ತಿಬಟ್ಟ 
ವಿಚಾರವನ್ನು ಉಲ್ಲೇಖಸಿದೆ. ಈ ಗ್ರಾಮಕ್ಕೆ ಗದ್ದೆ ಬೆದ್ದಲು ತೋಟ, ತುಡಿಕೆ ಅಣೆಕಟ್ಟು ನಿಧಿ 


ನಿಕ್ಷೇಪಗಳನ್ನು ದಾನ ನೀಡಿದ ಉಲ್ಲೇಖವಿದೆ. 


ಒಲ್ಲಾರೆ ಮೇಲೆ ತಿಆಸಿದ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಸಮಾಜಕ 
ಆರ್ಥಿಕಾಂಶಗಳು ಮಂಡ್ಯಜಲ್ಲೆಯಲ್ಲ ಕಂಡುಬರುವ ಶಾಸನಗಳಲ್ಪ ಉಲ್ಲೇಖಬಾದ 
ಮಾಹಿತಿಯನ್ನು ಆಧರಿಸಿ ವ್ಯವಸಾಯ. ನೀರಾವರಿ, ವೃತ್ತಿ. ಬೆಳೆಗಳು. ತೆರಿಗೆ. ಆದಾಯ. 
ಖರ್ಚು, ವೆಚ್ಚ. ಇನ್ನಿತರ ಅಂಶಗಳನ್ನು ಒಳಗೊಂಡಂತೆ ಈ ಅಧ್ಯಾಯದಲ್ಲಿ ಚರ್ಚಿಸಲಾಗಿದೆ. 


239 


ಅಡಿ ಅಪ್ಪಣಿಗಳು 


1 ಎನ್‌ ಸೈಕ್ಷೋಪಿಡಿಯಾ ಬ್ರಬಾನಿಕಾ, ಸಂ.೩೪1, ಪು.641, ಸ೦.೫1, ಪು.ಸಂ.75೦ (18). 
2೨. ಥಾಪರ್‌, ಜ.ಕೆ, ಪೂರ್ಪ್ಮೋಕ್ತ, ಪು.54, ಅಗ್ರವಾಲ್‌. ಡಿ.ಪಿ, ಪೂರ್ವೋಕ್ತ, ಪು.171, ರಾವ್‌, 
ಎಸ್‌.ಆರ್‌. ಲೋಥಲ್‌, ಹು.ಸಂ.೭5ರಂ. 


3. ಜಸ್‌, ಆರ್‌, ಎಸ್‌, ಧೋಲವಿರಾ ಎ ಹರಪ್ಪನ್‌ ಸೆಟಲ್‌ಮೆಂಬಟ್‌, ನವದೆಹಲಅ, ಭಾರತೀಯ 
ಪುರಾತತ್ವ ಸರ್ವೇಕ್ಷಣ ಇಲಾಖೆಯ ಇನ್ಟ್‌ಟಟ್ಯೂಬಟ್‌ ಆಫ್‌ ಆರ್ಕೀಯಾಲಜಯಲ್ಲ ನೀಡಿದ 
ಉಪನ್ಯಾಸವನ್ನು ಆಧರಿಸಿದೆ. 

4. ಯದ್ವೇದ 1 ಮಂಡಲ, 105 ಸೂಕ್ತ, 17ನೆಯ ಶ್ಲೋಕ. 

5.ಐ ಎ ಆರ್‌, 1954-55ರ ಮುು2೦೦೨-೭23, ಶರ್ಮಾ, ಐ.ಕೆ, ಜರ್ನಲ್‌ ಆಫ್‌ ಇಂಡಿಯನ್‌ 
ಹಿಪ್ತರಿ. ಸಂ. 1, ಭಾಗ 2, ಹು.ಸಂ.3೦೦. 

6. ಮಹಾಭಾರತ ಸಭಾಪರ್ವ, 5. 77. 

pA ಕೌಟಲ್ಯನ ಅರ್ಥ ಶಾಸ್ತ. 2. ೨1. 18. 

8. ಕಾಲ್‌ವೆಲ್‌, ಇ.ಬ. ಜಾತಕ ಸ್ಟೋರಿಸ್‌ ಸಂ.1, ಹು.ಸಂ.1೨. 

೨. ಐ ಎಸ್‌ ವಿ ಇ ಮ, 5, ಭೂಮಿವರ್ಗ, 320. 

1೦. ಎಪ್‌ ಇಂಡ್‌. ಸಂ. 2೭೦, ಪು.೭೭. ಸರ್ಕಾರ್‌. ಡಿ.ಸಿ. ಸೆಲೆಕ್ಟ್‌ ಇನ್ಸ್‌ಕ್ರಿಪನ್ಸ್‌. ಸಂ.೦. 
ಹು.ಸಂ.೭೦6. 


11. ಎಪಿಗ್ರಾಫಿಯ ಕರ್ನಾಟಕ ಸಂಪುಟ, 7, ಶಾಸನ ಸಂಖ್ಯೆ, 1 (ಮಂಡ್ಯ) ಪು.ಸಂ.186. 


12. ಎ.ಕ.ಸಂ.7. ಶಾ.ಸಂ.87, ಹು.ಸಂ೦.3೦5-30೦6. 
13. ಎ.ಕ.ಸಂ.7. ಶಾ.ಸಂ.35, ಪು.ಸಂ.೭1೦. 

14. ಎ.ಕ.ಸಂ.7. ಶಾ.ಸಂ.18. ಪು.ಸಂ.೭683. 

15. ಎ.ಕ.ಸಂ.7, ಶಾ.ಸಂ.೭8. ಪು.ಸಂ.21೦. 

16. ಎ.ಕ.ಸಂ.7. ಶಾ.ಸಂ.35, ಪು.ಸಂ.21೨-2೦೦. 
17. ಎ.ಕ.ಸಂ.7. ಶಾ.ಸಂ.5ರ6, ಹು.ಸಂ.4೦೨1. 

18. ಎ.ಕ.ಸಂ.7. ಶಾ.ಸಂ.35ರ, ಪು.ಸಂ.೭214-216. 
19. ಎ.ಕ.ಸಂ.7. ಶಾ.ಸಂ.135, ಪು.ಸಂ.33ರ. 

2೨೦. ಎ.ಕ.ಸಂ.7, ಶಾ.ಸಂ.82., ಪು.ಸಂ.84. 


೨1. ಎ.ಕ.ಸಂ.7. ಶಾ.ಸಂ.೨4., ಮು.ಸಂ೦.3೦೦. 


240 


2೨೦. 


23. 


24. 


೦ರ. 


26. 


27. 


2೦8. 


2೦. 


30. 


31. 


32. 


33. 


34. 


35. 


36. 


37. 


38. 


39. 


40. 


41. 


42. 


43. 


44. 


45. 


46. 


47. 


48. 


4೦. 


ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ.6, 
ಎ.ಕ.ಸಂ೦.7, 
ಎ.ಕ.ಸಂ೦.7, 


ಎ.ಕ.ಸಂ.7, 


ಪಾರ್ಥಸಾರಥಿ, ಟ.ಎ., ಕರ್ನಾಟಕ ರಾಜ್ಯ ಗೆಜೆಟಿಯರ್‌, ಮಂಡ್ಯ ಜಿಲ್ಲೆ, 


ಪು.ಸಂ.4ರ. 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ.6, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 


ಎ.ಕ.ಸಂ.7, 


ಶಾ.ಸಂ.೭25, ಪು.ಸಂ೦.2೦8-2೦೦. 


ಶಾ.ಸಂ.63, ಪು.ಸಂ೦.241. 
ಶಾ.ಸಂ.5ರ6, ಪು.ಸಂ.೦೨37. 


ಶಾ.ಸಂ೦.೨3, ಹಮು.ಸಂ.3೦8. 


t 


ಶಾ.ಸಂ.5ರಂ, 


ಶಾ.ಸಂ೦.16, ಪು.ಸಂ೦.೭63. 


ಶಾ.ಸಂ.163, ಪು.ಸಂ.೭247-248. 


ಶಾ.ಸಂ.164, ಪು.ಸಂ.೭5ರ೦. 
ಶಾ.ಸಂ.7. ಹು.ಸಂ.18೨. 
ಶಾ.ಸಂ೦.67, ಹು.ಸಂ೦.೭2೦4. 


ಶಾ.ಸಂ.1೭2೨2, ಹು.ಸಂ.4೦೨1. 


ಶಾ.ಸಂ.4ರ, ಪು.ಸಂ೦.೭7. 
ಶಾ.ಸಂ೦.3, ಮ.ಸಂ೦.34೦. 


ಶಾ.ಸಂ.163, ಹು.ಸಂ.೭247. 


241 


.ಪಂ.280-281. 


50. 


51. 


5೦2. 


53. 


54. 


55. 


56. 


57. 


58. 


5೦. 


60. 


61. 


62. 


63. 


64. 


65. 


66. 


67. 


68. 


69. 


70. 


71. 


ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ.7, 
ಎ.ಕ.ಸಂ೦.7, 
ಅದೇ, 

ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 
ಎ.ಕ.ಸಂ೦.7, 


ಎ.ಕ.ಸಂ.7, 


ಪ್ರಾನ್ಸಿಸ್‌ ಬುಕ'ನ್‌ ಎ ಜರ್ನಿ ಪ್ರಮ್‌ ಮದ್ರಾಸ್‌ ಥ್ರೂ ಮೈಸೂರ್‌ ಕೆನರಾ 
ಅಂಡ್‌ ಮಲಬಾರ್‌, ಸಂಪುಟ-1. ಪು.ಸಂ, 68-74. 


ಎ.ಕ.ಸಂ.7, 


ಶಾ.ಸಂ.18, ಪು.ಸಂ೦.೨2೦4. 


ಶಾ.ಸಂ.1೦, ಹು.ಸಂ.3೦೦. 


ಶಾ.ಸಂ೦.೨7-೨8, ಪು.ಸಂ.311-312. 


ಶಾ.ಸಂ.1೦6, ಹು.ಸಂ.31೨ . 


ಶಾ.ಸಂ೦.71, ಸಂ.2೨7. 


ಪು. 
ಶಾ.ಸಂ೦.18, ಹು.ಸ೦.೭2೦4. 
pS) 


ಶಾ.ಸಂ.ರ, ಹು.ಸಂ.188. 


ಶಾ.ಸಂ.11೦, ಹು.ಸಂ.3೦2೦. 


ಎ.ಕ.ಸಂ.7, ಶಾ.ಸಂ.164, ಹು.ಸಂ.೭25೦. 


242 


ಅಧ್ಯಾಯ-7 
ಉಪಸಂಹಾರ 


ಜಗತ್ತಿನಾದ್ಯಂತ ವಾಸಿಸುವ ಕೋಟ್ಯಾಂತರ ಜೀವರಾಶಿಗಳಗೆ ಅತ್ಯಂತ 
ಅಮೂಲ್ಯವಾದುದು ನೀರು. ಇದು ಎಲ್ಲಾ ಜೀವ ರಾಶಿಗಳಗೆ ಜೀವಾಧಾರವಾಗಿದ್ದಲ್ಲ ಇಂತಹ 
ವಸ್ತುವು ದಿನನಿತ್ಯದ ಚಟುವಟಕೆಗಳಲ್ಲ ಅತಿ ಮುಖ್ಯವು ಹೌದು. ಮನುಷ್ಯ ಮೊಟ್ಟ ಮೊದಲಗೆ 
ಈ ಭೂಮಿಯ ಉಗಮವಾದಾಗನಿಂದಲೂ ನೀರಿನೊಡನೆ ನಿಕಟ ಸಂಬಂಧವನ್ನು 
ಹೊಂದಿದ್ದಾನೆ. ಅಂದಿನಿಂದ ಇಂದಿನವರೆವಿಗೂ ಮಾನವನ ಎಲ್ಲಾ ಚಟುವಟಕೆಗಳು ನೀರಿನ 
ಸಮೀಪವೇ  ಕೇಂದ್ರೀಕೃತವಾಗಿರುವುದನ್ನು ನಾವು ಕಾಣಬಹುದು. ಪ್ರಾಗೈತಿಹಾಸಿಕ 
ಕಾಲದಿಂದಿಡಿದು ಮಾನವನ ಶಿಲಾಯುಧಗಳನ್ನು ತಯಾರಿಸುವ ಕಾರ್ಯಗಳನ್ನು ನದಿ ಅಥವಾ 
ನೀರಿನ ಸೆಲೆಯ ಹತ್ತಿರ ಮಾಡಿರುವುದನ್ನು ಅನೇಕ ಪುರಾತತ್ತ್ವ ಸಂಶೋಧನೆಗಳಂದ 
ದೃಢಪಟ್ಟವೆ. ಮಾನವನು ಒಂದೆಡೆ ನೆಲೆ ನಿಂತು, ಕೃಷಿಕ ಜೀವನ ಪ್ರಾರಂಭಸಿರುವುದು, ನೀರಿನ 
ಆಶ್ರಯವಿರುವಲ್ಲಯೇ ವ್ಯವಸಾಯವು ಪ್ರಾರಂಭಸಿದ ದಿನಗಳ೦ದ ಮಾನವನ ಜೀವನಗಳಲ್ಲ 
ಒಂದು ಕ್ರಮಬದ್ಧತೆ ಮೂಡಿಬಂದಿದೆ. ಕೃಷಿಗೆ ಅವಶ್ಯಕವಾದ ನೀರನ್ನು ಕೃತಕ ರೀತಿಯಲ್ಲ 
ಸರಬರಾಜು ಮಾಡಿಕೊಳ್ಳುವ ವಿಧಾನವೇ ನೀರಾವರಿ. ನೀರನ್ನು ಉಳಸಿ 
ಉಪಯೋಸಿಕೊಳ್ಳುವುದರಲ್ಲ ನಮ್ಮ ಹಿಂದಿನವರ ಜ್ಞಾನವನ್ನು ಇಂದು ಬಳಸಿಕೊಳ್ಳಬೇಕಾಗಿದೆ. 
ಕೆಲವೇ ದಶಕಗಳಲ್ಲ ಹಿಂದಿನ ಹಳ್ಳಗಾಡಿನ ಚಿತ್ರಣ ಕಣ್ಣಮುಂದೆ ಬರುತ್ತದೆ. ವ್ಯವಸಾಯಕ್ಕೆ 
ನೀರು ಬೇಕಾಗಿರುವುದರಿಂದ ನೀರಿಗೆ ಮಾನವನು ಮಳೆ ಮತ್ತು ನದಿಯನ್ನು 


ಆಶ್ರಯುಸಿದ್ದನೆಂಬುದು ನಿರ್ವಿವಾದ. 


ಮಾನವನ ಮೊಟ್ಟಮೊದಲ ಪ್ರಯತ್ನವು ನಿಸರ್ಗವು ನಿರ್ಮಿಸಿದಂತಹ ಅನೇಕ 
ಸ್ಥಾಭಾವಿಕ ಕೆರೆಗಳ ಸಮೀಪವಿರುವುದು ಗಮನಿಸತಕ್ಕ ವಿಷಯ. ಸಣ್ಣ ಸಣ್ಣ ಕಟ್ಟೆಗಳನ್ನು 
ನಿರ್ಮಿಸಿ ಮಳೆಯ ಮತ್ತು ನದಿಯನ್ನು ಸಂಗ್ರಹಸ ತೊಡಗಿವೆ. ಜೊತೆಗೆ ಬೆಳೆಯುತ್ತಿರುವ 
ಜನಸಂಖ್ಯೆಗೆ ಅನುಗುಣವಾಗಿ ಕೃಷಿ ಉತ್ಸಸ್ನವನ್ನು ಬೆಳೆಯತೊಡಗಿತು. 


ಭೂಮಿಯು ಪ್ರತಿಯೊಬ್ಬನ ಆಸೆಯನ್ನು ಪೂರೈಸಬಲ್ಲದು. ದುರಾಸೆಯನ್ನೆಲ್ಲಾ 
ಗಾಂಧೀಜಯವರ ಎಚ್ಚರಿಕೆ ಮಾತು ಎಂದಿಗಿಂತಲೂ ಇಂದು ಪತಿಧ್ವನಿಸುತ್ತಿದ್ದು. ನಮ್ಮ 
ಪೂರ್ವಿಕರು ಕೆರೆಕಲ್ಲೆಗಳ ಮೇಲೆ ಇಟ್ಟದ್ದ ಪೂಜ್ಯಭಾವನೆ ಮತ್ತೆ ಮರಳ ಬರಬೇಕು. ಇದು ನಮ್ಮ 
ಉಳವಿಗೆ ಮತ್ತು ಬದುಕಿನ ಔನ್ನತ್ಯಕ್ಕೆ ಸಹಕಾರಿಯಾಗುತ್ತದೆ. ಅವುಗಳ ಉಸ್ತುವಾರಿ ಸ್ಥಳೀಯ 
ಮತ್ತು ಗ್ರಾಮಾಡಳತಕ್ಕೆ ಒಳಪಡಬೇಕು. ಹಿಂದೆ ಕೆರೆಗಳನ್ನು ಕಟ್ಟಸಿದ್ದಕ್ಲೆ ಶಾಸನ ಹಾಕಿಸಿದಂತೆ 


243 


ಇಂದು ಕೆರೆಗಳ ಸಂರಕ್ಷಣೆ ಬದ್ದೆ ಸಂಕ್ಷಿಪ್ತ ಬರವಣಿಗೆಯಲ್ಲಿ ಆಯಾ ಸ್ಥಳ ನೋಡಿ ಫಲಕಗಳನ್ನು 
ಹಾಕಬೇಕು. 


ಬಹುಮುಖ್ಯವಾಗಿ ರೈತ ಒಕ್ಕಲುತನ ಮಾಡುವ 'ದೇವಮಾನವ' ವ್ಯವಸಾಯ 
ಮಾಡಬೇಕಾದರೆ ಭೂಮಿ, ಮಣ್ಣು. ನೀರಿನ ಸಂರಕ್ಷಣೆ ಅತ್ಯಗತ್ಯ. ಒಟ್ದಾರೆ ಕೆರೆಗಳ ಅಂದ 
ಚೆಂದ ಮರಳ ಬರಬೇಕು. ಸುತ್ತಲ ಪ್ರದೇಶಗಳ ಉಷ್ಣತೆಯನ್ನು ಕಡಿಮೆಗೊಳಸಿ ತಂಪಾದ 
ವಾತಾವರಣವನ್ನು ಉಂಟುಮಾಡುತ್ತವೆ. ಪ್ರವಾಹ ನಿಯಂತ್ರಣ. ಬರದ ಹತೋಟ ಎರಡನ್ನು 
ಸಮನ್ನಯವಾಗಿ ನಿಯಂತ್ರಿಸುತ್ತವೆ. ಅಂತರ್ಜಲ ಹೆಚ್ಚುವುದಕ್ಕೆ ಹಾಗೂ ಕಾಪಾಡುವುದಕ್ಕೆ 
ಕೆರೆಗಳೇ ಸರ್ವಶ್ರೇಷ್ಠ. ತೆರೆದ ಬಾವಿಗಕಲ್ಲ ನೆಲಮಟ್ಟಕ್ಕೆ ನೀರು ಸಿಗುವಂತೆ ನೋಡಿಕೊಳ್ಳುತ್ತವೆ. 
ಅಂಥ ಕೆರೆಗಳದ್ದ ಊರುಗಕಲ್ಲ ಜನ ವಾಸಿಸಲು ಮುಂದಾಗುತ್ತಾರೆ. 


"ಕೆರೆಯ ನೀರನು ಕೆರೆಗೆ ಜೆ ವರವ ಪಡೆದವರೆಂತೆ ಕಾಣಿರೋ” ಎಂಬ ದಾಸರ 
ಕೀರ್ತನೆಯಲ್ಲ ಲೌಕಿಕ ಮತ್ತು ಅಲೌ್‌8ಕ ಆನಂದವಿದೆ. ಪ್ರಾಚೀನ ಭಾರತದಲ್ಲ ಕೆರೆಯನ್ನು 
ನಿರ್ಮಿಸಿ, ಕೃಷಿಗೆ ಅಮುವು ಮಾಡಿಕೊಟ್ಟರುವ ನಮ್ಮ ಪೂರ್ವಜರ ಕಾರ್ಯಗಳು. ಇಂದಿಗೂ 
ಜೀವಂತವಾಗಿರುವುದನ್ನು ನಾವು ಭಾರತದಾದ್ಯಂತ ನೋಡಬಹುದು, ಆದಿ ಇತಿಹಾಸ ಕಾಲದ 
ಆರಂಭದಿಂದಲೂ ಅನೇಕ ಅರಸು ಮನೆತನಗಳು ಕೆರೆಗಳನ್ನು ಕಟ್ಟಸುವ ಕಾರ್ಯದಲಿ 
ನಿರತರಾಗಿದ್ದು, ಒಂದು ಹೊಸ ಪರಂಪರೆಗೆ ನಾಂದಿಯನ್ನು ಹಾಕಿದರು. ಈ ಪರಂಪರೆಯು 
ಅವ್ಯಾಹತವಾಗಿ ಸಾಗುತ್ತಲೇ ಬಂದಿದ್ದು. ಮಧ್ಯಕಾಲೀನ ಅರಸು ಮನೆತನಗಕಲ್ಲ ಒಂದಾದ 
ವಿಜಯನಗರ ಕಾಲದವರೆಗೆ ಸಾಗಿಬಂದಿರುವುದು ಒಂದು ವಿಶೇಷ ಸಂಗತಿಯೇ ಸರಿ. 


ಕೆರೆಗಳು. ಬಾವಿಗಳು. ಅಣೆಕಟ್ಟುಗಳು ಮುಂತಾದ ನೀರಾವರಿ ರಚನೆಗಳು ನಮ್ಮ 
ಪೂರ್ವಜರು ಸಾಮಾಜಕ. ಧಾರ್ಮಿಕ ಮತ್ತು ಆರ್ಥಿಕ ಕಾರಣಗಳಗಾಗಿ ನಿರ್ಮಿಸಿದ್ದಲ್ಲಿ. ಅವುಗಳ 
ಪ್ರಯೋಜನವನ್ನು ಅಂದಿನ ಜನರು ಪಡೆದಿರುವುದು. ನಿರ್ವಿವಾದದ ಸಂಗತಿಯಾಗಿದ್ದು ಅಂತಹ 
ಹಲವಾರು ರಚನೆಗಳು ಇಂದಿಗೂ ಬಳಕೆಯಲವೆ. ನಮ್ಮ ಪೂರ್ವಜರು ನಿಸರ್ಗವನ್ನು ಅಭ್ಯಸಿಸಿ, 
ಅದಕ್ಕನುಗುಣವಾಗಿ ನೀರಾವರಿ ರಚನೆಗಳನ್ನು ಮಾಡುತ್ತಿದ್ದರು. ಆದರೆ ಇಂದು ಅವರ 
ತಂತ್ರಜ್ಞಾನವನ್ನು ನಾವು ಅರಿಯದೇ ಹೊಸದಾದ ತಂತ್ರಜ್ಞಾನಕ್ಕೆ ಮೊರೆಹೊಕ್ಸು 
ಪಾರಂಪರಿಕವಾಗಿ ಬಂದಿರುವ ತಂತ್ರಜ್ಞಾನಕ್ಕೆ ತಂತ್ರಜ್ಞಾನವನ್ನು ನಾವು ಅರಿಯದೇ ಹೊಸದಾದ 
ತಂತ್ರಜ್ಞಾನಕ್ಕೆ ಮೊರೆಹೊಕ್ಸು ಪಾರಂಪರಿಕವಾಗಿ ಬಂದಿರುವ ತಂತ್ರಜ್ಞಾನವನ್ನು 
ಅಲಕ್ಷ್ಯಪಡಿಸಿದ್ದೇವೆಯೇ ಎಂದು ಭಾಸವಾಗುತ್ತದೆ. ಆದುದರಿಂದ ಅಂದಿನ ತಂತ್ರಜ್ಞಾನವನ್ನು 
ನಾವು ಇಂದಿನ ಜೀವನದಲಿ ಅಳವಡಿಸಿಕೊಂಡಿದ್ದೇ ಆದರೆ ನಮ್ಮ ಆರ್ಥಿಕ ಬೊಕ್ಕಸವನ್ನು 


244 


ಬರಿದು ಮಾಡದೇ ಇರಬಹುದು ಹಾಗೂ ಪರಿಸರವನ್ನು ರಕ್ಷಿಸಿಕೊಳ್ಳಬಹುದು ಎಂದು ದೃಢವಾಗಿ 
ಹೇಳಬಹುದು. 


ಪ್ರಸ್ಲುತ ಸಂಶೋಧನಾ ಪ್ರಬಂಧವು ಏಳು ಅಧ್ಯಾಯಗಳನ್ನು ಒಳಗೊಂಡಿದೆ. 
ಮೊದಲನೇ ಅಧ್ಯಾಯವು ಪಸ್ಹಾವನೆಯಾಗಿದ್ದು ಭೌಗೋಆಕ ಲಕ್ಷಣಗಳು, ಪೌರಾಣಿಕ ಹಿನ್ನೆಲೆ. 
ಅಧ್ಯಯನದ ಉದ್ದೇಶ, ವ್ಯಾಪ್ತಿ. ಕಸ್ಟರೂಪ. ಆಕರಗಳು. ಸಂಶೋಧನಾ ವಿಧಾನಗಳು ಮತ್ತು 
ಇದುವರೆವಿಗೂ ನಡೆದಿರುವ ಅಧ್ಯಯನದ ವರದಿಗಳನ್ನು ಈ ಅಧ್ಯಾಯದಲ್ಲ ಗುರುತಿಸಲಾಗಿದೆ. 


ಎರಡನೇ ಅಧ್ಯಾಯವು ರಾಜಕೀಯ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಮಂಡ್ಯ 
ಜಲ್ಲೆಯಲ್ಲ ಆಳ್ವಕೆ ಮಾಡಿದ ರಾಜಮನೆತನಗಳಾದ ಗಂಗರು, ರಾಷ್ಟಕೂಟರು, ಚೋಳರು, 
ಹೋೊಯ್ದಳಕರು, ವಿಜಯನಗರ ಅರಸರು ಮತ್ತು ಮೈಸೂರು ಒಡೆಯರು ತಮ್ಮದೇ ಆದ 
ಆಳಜ್ವಕೆಯನ್ನು ನಡೆಸಿದ್ದಾರೆ. ಅದರಲ್ಲ ರಾಜಕೀಯ, ಆಡಳತ, ಆರ್ಥಿಕ, ಸಾಮಾಜಕ, ಧಾರ್ಮಿಕ, 
ಶೈಕ್ಷಣಿಕ ಮತು ಸಾಂಸೃತಿಕ ಇತಿಹಾಸದ ನೆಲೆಗಏನಲಂ ಆಕೆ ಮಾಡಿದಂತಹ 
ಇ pr 7) ಟಾ ವ 
ರಾಜಮಹಾರಾಜರುಗಳ ಸಾಧನೆಗಳನ್ನು ಇತಿಹಾಸದ ಆಕರಗಳನ್ನು ಬಳಸಿಕೊಂಡು ಈ 
ಅಧ್ಯಯನದಲ್ಲಿ ಚರ್ಚಿಸಲಾಗಿದೆ. 


ಮೂರನೇ ಅಧ್ಯಾಯ ಕೆರೆ-ಕಟ್ಟೆಗಳ ನಿರ್ಮಾಣ ಮತ್ತು ನಿರ್ವಹಣಿ ಪ್ರಾಚೀನ ಕಾಲದ 
ಇತಿಹಾಸ ಕಾಲಘಟ್ಟವನ್ನು ತಿಆಯುವಾಗ ಮಾನವನ ಬದುಕನ ಏಳು ಬೀೋಳುವಿನ ಕಥೆಯ 
ಇತಿಹಾಸ ಎನ್ನುವ ಟಬಾಯ್ದಜಯವರ ವ್ಯಾಖ್ಯಾನವನ್ನು ಪುಷ್ಠಿಕರಿಸುವ ನಿಟ್ಟನಲ್ಲ ಮನುಷ್ಯ ತನ್ನು 
ಮೂಲಭೂತ ಅವಶ್ಯಕತೆಗಳಗೊಂಡ ನೀರನ್ನು ಸಧ್ಗಕಕೆ ಮಾಡುವಲ್ಲ ಮನುಷ್ಯನ ಪ್ರಾತ್ರ ಬಹಳ 
ಮುಖ್ಯ ಹೇಗೆಂದರೆ ಮನುಷ್ಯ ಜೀವಿಸಲು, ವ್ಯವಸಾಯ ಮಾಡಲು, ಪಶುಸಂಗೋಪನೆಗೆ 
ಎಲ್ಲದರ ದೃಷ್ಟಿಬುಂದ ನೀರು ಅವಶ್ಯಕ ಹೀಗಾಗಿ ಕೆರೆಗಳ ನಿರ್ಮಾಣ ಧಾರ್ಮಿಕ ಕಾರ್ಯಗಳಲ್ಪ 
ಪುಣ್ಯದ ಕೆಲಸವೆಂದು ಇತಿಹಾಸಕರತಿಆಸುವ ನಿಟ್ಟನಲ್ಲ ಕೆರೆಗಳ ನಿರ್ಮಾಣ ನಿರ್ವಹಣೆ ಕೆರೆಗಳ 
ವರ್ಗೀಕರಣ ಕೆರೆ ನಿರ್ಮಾಣದ ಗ್ರಾಮ ಉದ್ದೇಶಗಳು ದಾನದತಿ ಫಲಾನುಭವಗಳು. ಹೂಳೆತ್ಸುವ 
ನಿರ್ವಹಣಿ ಹೊಳೆ ತೆಗೆಯುವುದು. ಸಾಲೆ. ತೂಬು. ಕೆರೆಗಳು ದುರಸ್ಲಿ ಹಾಗೂ ಸಂರಕ್ಷಣೆ 
ಕುರಿತಂತೆ ವಿವರಿಸಲಾಗಿದೆ. 


ನಾಲ್ಲನೇ ಅಧ್ಯಾಯದಲ್ಲ ಶಾಸನೋಕ್ತ ಕೆರೆ ಕಟ್ಟೆಗಳಗೆ ಸಂಬಂಧಿಸಿದಂತೆ ಮಂಡ್ಯ 

ಜಲ್ಲೆಯ ಶಾಸನಗಕ್ಲ ಉಲ್ಲೇಖವಾದ ಸಾಮಾಜಕ ಮತ್ತು ಆರ್ಥಿಕ ಅಂಶಗಳನ್ನು 

ಒಳಗೊಂಡಂತೆ ನೀರಾವರಿ ವೂವಸೆಯು ಕುಷಿ ಉದೋಗಕೆ ಅತ್ಲುವಶ್ಲಕವಾಗಿದ್ದು ಪ್ರಾಜೀನ 
ನಿ“ ೨) ಭ್ರ ಭಲ ಏ “೮S 

ಭಾರತದ ಆಳರಸರು, ಅಧಿಕಾರಿಗಳು ಮತ್ತು ಜನಸಾಮಾನ್ಯರು ಈ ವಿಷಯದಲ್ಲ ಹೆಚ್ಚನ 


245 


ಆಸಕ್ತಿವಸುತ್ತಿದ್ದರೆಂಬುದು ಶಾಸನಗಳ೦ದ ತಿಆದುಬಂದಿದೆ. ರುದದಾಮನ ಜುನಾಗಡದ ಶಾಸನ' 
ಮತ್ತು ಅದೇ ನ್ಥಳದಲ್ಲರುವ ಸ್ಥಂದಗುಪ್ತನ ಶಾಸನಗಳಲ್ಲ ಸುದರ್ಶನ ತಟಾಕವೆಂಬ ವಿಶಾಲವಾದ 
ಕೆರೆಯೊಂದರ ವೃತ್ತಂತಾವಿದ್ದು ಮೌರ್ಯಸಾಮ್ರಾಟ ಚಂದ್ರಗುಪ್ತನ ಕಾಲದಿಂದಲೂ ನೀರಾವರಿಗೆ 
ಹೆಚ್ಚಿ ವೈಶ್ಯ ಪುಷ್ಯಗುಪ್ಪನೆಂಬುವನಿಂದ ಈ ಜಲಾಶಯ ನಿರ್ಮಿತವಾಯುತು ಅನಂತರ 
ಅಶೋಕನ ಸಲಹೆಯ ಮೇರೆಗೆ ಇದಕ್ಕೆ ಕಾಲುವೆಗಳನ್ನು ಒದಗಿಸಲಾಯಿತು. ಮುಂದೆ 15೦ 
ವರ್ಷಗಳ ಹಿಂದೆ ಭಾರೀ ಮಳೆಯಿಂದಾಗಿ ಈ ಜಲಾಶಯದ ಗೋಡೆಗಳಲ್ಲ ದೊಡ್ಡ ಪ್ರಮಾಣದ 
ಬರುಕುಗಳುಂಬಾಗಿ ನೀರು ಸೋರಿಹೋಗಿ ಹೆಚ್ಚನ ಹಾನಿಯುಂಬಾಯುತು. ಇದನ್ನು ಕಂಡ 
ಜನರೆಲ್ಲಾ ದುಃಖ ಗೋ೪ಟ್ಟರು. ಆಗ ಅರಸನಾದ ರುದ್ರದಾಮನನು ಪ್ರಂತಕೋಶದಿಂದ ಅಪಾರ 
ದಾನವನ್ನು ವ್ಯಹಿಸಿ ಜಲಾಶಯದ ದುರಾಸ್ಟಿ ಕಾರ್ಯವನ್ನು ಪೂರ್ಣಗೊಳಸಿ ಜನಹಿತವನ್ನು 
ಸಾಧಿಸಿದ. ಕಾಲಾನುಕ್ರಮದಲ್ಲ 455-56ರಲ್ಪ ಹೆಚ್ಚನ ಮಳೆಯುಂದಾಗಿ ಮತ್ತೊಮ್ಮೆ ಈ 
ಜಲಾಶಯದ ಒಡ್ಡುಗಳನ್ನು ಸರಿಪಡಿಸಿದ. ಎರಡು ತಿಂಗಳುಗಳ ಅವಧಿಯಲ್ಲ ಕೆರೆಯ ದುರಸ್ತಿ 
ಕಾರ್ಯವನ್ನು ಪೂರೈಸಿ ಜನರ ಆತಂಕವನ್ನು ನಿವಾರಿಸಿದ. ಮೈತ್ತಕರ ಶಾಸನಗಳಲ್ಲ 
ನೀರಾವರಿಗಾಗಿ ಬಾವಿಗಳ ನಿರ್ಮಾಣದ ಹೆಚ್ಚನ ಉಲ್ಲೇಖಗಳವೆ. ಇವರ ದಾನ ಶಾಸನಗಳಲ್ಲ 
ನೀರಾವರಿ ಬಾವಿ (ವಾಪಿ) ಗಳ ಉಲ್ಲೇಖ ತಪ್ಪದೇ ಬರುತ್ತದೆ. ಪಾದಾವರ್ತವಮೆಂಬ ಅಳತೆಯಲ್ಲ 
ಬಾವಿಗಳ ವಿಸ್ತಾರವನ್ನು ಸೂಚಿಸಲಾಗಿದೆ. ಬಜ್ಞೂರಿ-ವಾಪೀ. ಸೆರಿದಹ-ವಾಪೀ. ರಾಜಕೀಯ- 
ವಾಪೀ ಎಂಬ ಬಾವಿಗಳ ಹೆಸರುಗಳಲ್ಲದೇ ಮಲ್ಲ-ತಡಾಗವೆಂಬ ಕೆರೆಯ ಹೆಸರನ್ನು 
ನಮೂದಿಸಲಾಗಿದೆ. ಹೀಗಾಗಿ ಶಾಸನಗಳಲ್ಲ ಕೆರೆಕಲ್ಲೆಗಳು ತೂಬುಗಳೂ ವ್ಯವಸಾಯ. 
ದಾನದತ್ತಿ ಉಲ್ಲೇಖವಾದ ಮಾಹಿತಿಗಳನ್ನು ಸಮರ್ರವಾಗಿ ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. 


ಐದನೇ ಅಧ್ಯಾಯದಲ್ಲ ಮಂಡ್ಯ ಜಲ್ಲೆಯ ಐತಿಹಾಸಿಕ ಕೆರೆಕಲ್ಟೆಗಳು ಎಂಬ ವಿಷಯಕ್ಕೆ 
ಸಂಬಂಧಿಸಿದಂತೆ ಚಾರಿತ್ರಿಕವಾಗಿ ಮತ್ತು ಜಲ ಸಂಪತ್ತು ಪಂಚಭೂತಗಳಲ್ಲ ಒಂದಾಗಿದ್ದು ಇದು 
ಕೋಟ್ಯಾಂತರ ಜೀವರಾಶಿಗಳಾದ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಗೆ ಅತ್ಯಂತ ಅವಶ್ಯಕ. 
ಇಂದು ನಮಗೆ ಕಾಣಿಸುವ ಅನೇಕ ಜೀವರಾಶಗಳು ಪ್ರಮುಬವಾಗಿ ಪ್ರಾಣಿಗಳು ನೀರಿನಿಂದ 
ಕೂಡಿರುವುದು ಸಹಜವಾಗಿದೆ. ಜಲಸಂಪತ್ತು ಪಂಚಭೂತಗಳಲ್ಲ ಒಂದಾಗಿದ್ದು ಇದು 
ವಿಶ್ವದಲ್ಲರುವ ಕೊಟ್ಯಾಂತರ ಜೀವರಾಶಿಗಳಾದ ಸಸ್ಯ ಮತ್ತು ಪ್ರಾಣಿಸಂಕುಲಗಳಗೆ ಅತ್ಯಂತ 
ಅವಶ್ಯಕ. ಇಂದು ನಮಗೆ ಕಾಣಸಿಗುವ ಅನೇಕ ಜೀವರಾಶಿಗಳು ಪ್ರಮುಖವಾಗಿ ಪ್ರಾಣಿಗಳು 
ನೀರಿನಿಂದಲೇ ಉಗಮ ಹೊಂದಿವೆ. ವಿಶ್ವದ ಬಹುತೇಕ ಪಾಲು ನೀರಿನಿಂದ ಆವೃತಗೊಂಡಿದೆ. 
ಭೂಭಾಗ ಕೇವಲ 1/3 ರಷ್ಟು ಇದ್ದು ಅಂತೆಯೇ ಮಾನವನ ಉಗಮ ಮತ್ತು ವಿಕಾಸ ಸುಧೀರ್ಪ್ಷ 
ಇತಿಹಾಸವನ್ನು ಗಮನಿಸಿದಾಗ ತಿಳಃಯುವ ಪ್ರಮುಖ ವಿಷಯವೆಂದರೆ ಮಾನವ ತನ್ನ 


246 


ಪೂರ್ವಜರಾದ ಮಂಗನ ಕಾಲಕ್ರಮದಲ್ಲ ಸುಮಾರು 2೦ ಲಕ್ಷ ವರ್ಷಗಳಂದ ವಿಕಾಸ 
ಹೊಂದುತ್ತಾ ಬಂದಿದ್ದಾನೆ ' ಮತ್ತು ಭೌತಿಕವಾಗಿ ಹಾಗೂ ಮಾನಸಿಕವಾಗಿ ವಿಕಾಸ 
ಹೊಂದುವುದರೊಂದಿಗೆ ಪರಿಸರದಲ್ಲ ಆಗುತ್ತಿರುವ ಬದಲಾವಣಿಗಳನ್ನು ಎದುರಿಸುತ್ತಾ 
ಬಂದಿದ್ದಾನೆ. ಜೊತೆಗೆ ಈತ ಒಂದೆಡೆ ಸ್ಥಿರವಾಗಿ ನಿಲ್ಲುವಂತಹ ಪ್ರಯತ್ನ ಅವನ ಜೀವನದಲ್ಲ 
ಬಂದದ್ದು ವ್ಯವಸಾಯದಿಂದಲೇ. ಮಾನವನ ಸರ್ವತೋಮುಖ ಅಭವೃದ್ಧಿ ಮತ್ತು ವಾಣಿಜ್ಯ 
ವ್ಯವಹಾರಗಳೆಲ್ಲವೂ ವ್ಯವಸಾಯದ ಆವಿಷ್ಣಾರದಿಂದಲೇ ಪ್ರಾರಂಭವಾಲಯುತು. ಒಂದು 
ಸಂಸ್ಕೃತಿಯ ಉಗಮ ಮತ್ತು ವಿಕಾಸಕ್ಕೆ ವ್ಯವಸಾಯ ತಳಹದಿಗೊಂಡಿತು. ಹೀಗಾಗಿ ಪ್ರಾಚೀನ 
ಕೃಷಿ ಪಧ್ಧತಿಬುಂದ ತಂತ್ರಗಾರಿಕೆಯ ಕೃಷಿ ಪದ್ಧತಿಯನ್ನು ಅಳವಡಿಸುವಲ್ಲ ನೀರಾವರಿ 
ಪದತಿಯ ಆಯಾಮಗಳು, ಕೆರೆಗಳು, ತೂಬುಗಳು, ನದಿಗಳು, ಜಲಾನಯನ ಪ್ರದೇಶಗಳ 


ಧಿ 
ಒಂದಲ್ಲಾ ಒಂದು ರೀತಿಯಲ್ಲ ತಮ್ಮದೇ ಪಾತ್ರ ವಹಿಸಿವೆ. 


ಹೀಗಾಗಿ ಮಂಡ್ಯ ಜಲ್ಲೆಯ ನೀರಾವರಿ ವ್ಯವಸ್ಥೆಯನ್ನು ಗಮನಿಸಿದಾಗ ಇತಿಹಾಸ 
ಪುಟಗಳ ಮಾನವನ ಬದುಕು ನಾಗರೀಕತೆಯಿಂದ ನಾಗರೀಕತೆಯ ಕಡೆಗೆ 
ಕೊಂಡೊಯ್ಯುವ ದಿಸೆಯಲ್ಲ ವ್ಯವಸಾಯದ ಮೂಲ ಪರಿಕರವಾಗಿ ಕೆರೆ-ಕಲ್ಟೆಗಳು ಸಾಕಷ್ಟು 
ಪ್ರಾಮುಖ್ಯತೆ ಪಡೆದುಕೊಂಡಿವೆ. ಹೀಗಾಗಿ ಚಾರಿತ್ರಿಕ ದೃಷ್ಟಿಯುಂದ ಹೆಚ್ಚು ಮಹತ್ವ ಪಡೆದಿರುವ 
ಐತಿಹಾಸಿಕ ಕೆರೆಕಲ್ಲೆಗಳ ಬದ್ದೆ ಈ ಅಧ್ಯಾಯದಲ್ಲಿ ವಿವರಣಿ ನೀಡಲಾಗಿದೆ. 


ಆರನೇ ಅಧ್ಯಾಯದಲ್ಲಿ ಸಾಮಾಜಕ ಮತ್ತು ಆರ್ಥಿಕ ಅಂಶಗಳು ಈ ವಿಷಯಕ್ಷೆ 
ಸಬಂಧಿಸಿದಂತೆ ಶಾಸನಗಕಲ್ಪ್ಲರುವ ವಿಷಯಗಳು ಬಹಳ ವೈವಿಧ್ಯಮಯವಾದ ಅಂಶಗಳನ್ನು 
ಹೊರಗೆಡುವುತ್ತವೆ. ಇವುಗಳು ಅವರ ಅಳ್ವಕೆಯ ಜೊತೆಗೆ ವ್ಯಾಪಾರ, ವ್ಯವಹಾರ, ಸುಂಕ 
ಸಾರಿಗೆಗಳು, ಭೂಸಾಮ್ಯ, ವೃತ್ತಿಪಧ್ಧತಿಗಳು, ಆರ್ಥಿಕ ಸ್ಲಿತಿಗತಿ, ಧರ್ಮಗಳ ನಡುವೆ ಇದ್ದ 
ಸೌಹಾರ್ದ ವೈಷಮ್ಯಗಳು. ದೇವಾಲಯ. ಬಸದಿ. ಮಠಗಳು. ಪೂಜೆ ಪುನಸ್ಥಾರಗಳು. 
ಸಾಮಾಜಕ ರೀತಿನೀತಿಗಳು ಕುಲಕಸುಬು, ಧಾರ್ಮಿಕ ವಿಧಿಗಳು ಸಂಸ್ಕೃತಿ ಹೀಗೆ ಹಲವಾರು 


ವಿಷಯಗಳ ಮೇಲೆ ಬೆಳಕು ಚೆಲ್ತವೆ. 


ಕೆರೆಕಟ್ಟೆಗಕನ್ನು ತೋಡಿಸುವುದು. ದೇಗುಲಗಳನ್ನು ನಿರ್ಮಿಸುವುದು ಹಾಗೂ ಅವುಗಳ 
ಜೀರ್ಣೋದ್ದಾರ ಮಾಡುವುದು ಪುಣ್ಯದ ಕೆಲಸವೆಂಬ ಭಾವನೆ ಎಲ್ಲರಲ್ಲಯೂ ಮೂಡಿತ್ತು. ಹೀಗೆ 
ನಿರ್ಮಾಣಗೊಂಡ ಕೆರೆಗಳು ರಾಜನ ಹೆಸರಿನಲ್ಲೋ ಅಥವಾ ಅವರ ತಂದೆ ತಾಯಿಯ 
ಹೆಸರಿನಲ್ಲೋ ಕಟ್ಪಸುತ್ತಿದ್ದುದು ಸಾಮಾನ್ಯವಾಗಿದೆ. ಈ ಭಾಗದಲ್ಲ ಕೆರೆ, ಕೊಳ, ಕಟ್ಟೆ ಮುಂತಾದ 
ಹೆಸರುಗಳ೦ದ ಕೊನೆಗೊಳ್ಳುವ ಗ್ರಾಮಗಳನ್ನು ಹೊರತುಪಡಿಸಿಯೂ ಇಲ್ಲ ಹಲವಾರು 


247 


ಶಾಸನಗಳು ಕೆರೆಕಲ್ಲೆಗಳನ್ನು ಉಲ್ಲೇಖಸುತ್ತವೆ. ಆದಾಯ, ಖರ್ಚುವೆಚ್ಚಗಳು. ದಾನದತ್ತಿ, 
ತೆರಿಗೆಗಳನ್ನು ದಾನ ನೀಡಿದ ಕೆರೆ ಕಲ್ಲೆಗಳ ಮಾಹಿತಿಯನ್ನು ಈ ಅಧ್ಯಾಯದಲ್ಲ 


ನಿರೂಪಿಸಲಾಗಿದೆ. 


ಏಳನೇ ಅಧ್ಯಾಯವು ಕೊನೆಯಾದ ಉಪಸಂಹಾರವಾಗಿದ್ದು ಮೇಲೆ ತಿಆಸಿದ ಎಲ್ಲಾ 
ಅಧ್ಯಯನದಲ್ಲಿ ಕಂಡು ಕೊಂಡ ಒಲ್ದಾರೆ ಸಂಶೋಧನೆಯ ಫಅತಾಂಶಗಳನ್ನು ನೀಡುವ 
ಪ್ರಯತ್ನಗಳನ್ನು ಮಾಡಲಾಗಿದೆ. ಕೊನೆಯಲ್ಲ ಪೂರಕ ಮಾಹಿತಿಗಳಾದ ಗ್ರಂಥಖಣ. ನಕಾಶೆ 
ಮತ್ತು ಛಾಯಾಚಿತ್ರಗಳನ್ನು ನೀಡಲಾಗಿದೆ. ಸಂಶೋಧನಾ ಪ್ರಬಂಧವು ವಿಷಯದ 
ದಾಖಲೀಕರಣ ಮತ್ತು ಕ್ಷೇತ್ರಕಾರ್ಯ ಆಧಾರಿತವಾಗಿದ್ದು. ಪ್ರಬಂಧದಲ್ಲ ನೀಡಿರುವ ಎಲ್ಲಾ 
ಛಾಯಾಚಿತ್ರಗಳನ್ನು ಆಯಾ ಅಧ್ಯಾಯಗಳಲ್ಲನ ಕೆರೆಕಲ್ಲೆಗಳಗೆ ಪೂರಕವಾಗಿ ನೀಡಲಾಗಿದೆ 
ಹಾಗೂ ಪರಾಮರ್ಶನ ಗ್ರಂಥಗಳು, ಪಾರಿಭಾಷಿಕ ಪದಗಳು, ಭೂಪಟಗಳು ಮತ್ತು 
ಛಾಯಾಚಿತ್ರಗಳು ಸಂದರ್ಭೋಚಿತವಾಗಿ ನೀಡಲಾಗಿದೆ. ಈ ಪೌೌಢಪ್ರಬಂಧವು ಒಟ್ಟು 2೮ರ 


ಪುಟಗಳನ್ನು ಹೊಂದಿದೆ. 


ಪ್ರಸ್ತುತವಾಗಿ ನನ್ನ ಈ ಅಧ್ಯಯನವು ಮಂಡ್ಯ ಜಲ್ಲೆಯ ಕೆರೆಕಲ್ಟೆಗಳ ನಿರ್ಮಾಣ ಮತ್ತು 
ನಿರ್ವಹಣಿಗೆ ಸೀಮಿತವಾಗಿರುವುದರಿಂದ ಪ್ರಾಚೀನತೆ ಮತ್ತು ಅಧಿಕೃತವಾಗಿ ದೊರೆತ ಸ್ಪಷ್ಟವಾದ 
ಮಾಹಿತಿಯನ್ನು ನೀಡಲಾಗಿದ್ದು ಇವುಗಳ ದಾಖಲೀಕರಣವನ್ನು ಮಾಡಿ ಮುಂದಿನ ಪೀಳಗೆಗೆ 
ಅಧ್ಯಯನದ ಸಲುವಾಗಿ ಹಸ್ತಾಂತರಿಸುವುದು ನನ್ನು ಆದ್ಯ ಕರ್ತವ್ಯವಾಗಿದೆ. ಜೊತೆಗೆ 
ಸಾಂಸ್ಕೃತಿಕವಾಗಿ ನಮ್ಮ ನಾಡಿನ ಜನತೆಗೆ ಇವುಗಳ ಪರಿಚಯವನ್ನು ಮತ್ತೊಮ್ಮೆ ಮನವರಿಕೆ 
ಮಾಡಿ ಇವುಗಳನ್ನು ನಾಶ ಮಾಡದೇ ಸಂರಕ್ಷಿಸುವುದು ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ 
ಕರ್ತವ್ಯವಾಗಿದೆ ಎಂಬುದನ್ನು ತಿಆಸುವುದು ಈ ಪ್ರಬಂಧದ ಆಶಯವಾಗಿದೆ. 


248 


ಪರಾಮರ್ಶನ ಗ್ರಂಥಗಳು 


ಅನಂತರಾಮು. ಕೆ. ಸಕ್ಕರೆಯ ಸೀಮೆ (ಮಂಡ್ಯ ಜಲ್ಲೆಯ ಪ್ರವಾಸ ಕಥನ) ಮೈಸೂರು. 1983. 
ಅಪ್ಪದೊರ್ಯೆ.ಎ.. 19೨೦, ಎಕನಾಮಿಕ್‌ ಕಂಡೀಷನ್‌ ಇನ್‌ ಸದರನ್‌ ಇಂಡಿಯಾ. 2 
ಸಂಪುಟಗಳು, ಮದ್ರಾಸ್‌ ಯೂನಿವರ್ಸಿಟ, ಮದ್ರಾಸ್‌. 

ಭಟ್‌ಸೂರಿ, ಕೆ.ಜ. (ಸಂ) ಕರ್ನಾಟಕ ಶಾಸನ ಸಂಶೋಧನೆ. 

ಕೃಷ್ಣರಾವ್‌ ಎಂ.ಎಚ್‌, ಕನ್ನಡ ನಾಡಿನ ಚರಿತ್ರೆ. ಕರ್ನಾಟಕದ ಕಲೆ. ಬೆಂಗಳೂರು. 1976. 
ಕೃಷ್ಣರಾವ್‌ ಮತ್ತು ಕೇಶವಭಬ್‌, ಕರ್ನಾಟಕದ ಇತಿಹಾಸ ದರ್ಶನ. 

ಕೃಷ್ಣರಾವ್‌ ಎ.ಎನ್‌, ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ, ಬೆಂಗಳೂರು, 196೦. 


ಕಾಳೇಗೌಡ, ಕೆ, ಮಂಡ್ಯ ಜಲ್ಲಾ ದರ್ಶನಿ. ಭಾರತಿ ಪ್ರಕಾಶನ, ಮಂಡ್ಯ. 


ಕಲಬುರ್ಗಿ, ಎ೦ಂ.ಎಂ., 19೨4, ಕರ್ನಾಟಕದ ಕೈಫಿಯತ್ತುಗಳು. ಕನ್ನಡ ವಿಶ್ವವಿಧ್ಯಾಲಯ, 
ಹಂ೦ಪಿ.ವಿದ್ಯಾರಣಣ್ಯ. 


ಕಾರ್ತಿಕೇಯ,ಐ.ಶರ್ಮ,1೨62, " ಏನ್ಸಿಯೆಂಬ್‌ ಕೆನಾಲ್‌”, ಜರ್ನಲ್‌ ಆಫ್‌ ಇಂಡಿಯಾನ್‌ 
ಹಿಪ್ತರಿ. ಭಾಗ-ಂ. 


ಕಾರ್ತಿ ಕೇಯ,ಐ.ಶರ್ಮ,1೨8೨,'ವಾಟರ್‌ ರಿಸರ್‌ ವಾಯರ್‌'(ಇಐಎ), ನವದೆಹಲ. 


ಕುಪ್ಪುಸ್ತಾಮಿ.ಜ.ಆರ್‌.,1೨975.ಎಕನಾಮಿಕ್‌ ಕಂ೦ಡೀಶನ್ಸ್‌ ಇನ್‌ ಕರ್ನಾಟಕ -೨73-1336 
ಕರ್ನಾಟಕ ಯೂನಿವರ್ಪಿಟ, ಧಾರವಾಡ. 


ಕುಪ್ಪುಸ್ತಾಮಿ.ಜಿ.ಆರ್‌.,1೨83, “ಸಮ್‌ ಆಸ್ಟೆಕ್ಸ್‌ ಆಫ್‌ ಇರಿಗೇಶನ್‌ ಸಿಪ್ಪಮ್‌ ಇನ್‌ ಕರ್ನಾಟಕ 
ಹಿಸ್ಹಾರಿಕಲ್‌ ಪಿರಿಯೆಡ್‌, ಕೂಜೆಎಂಎಸ್‌, ಸಂ.4. 


ಕೊಟ್ಟಯ್ಯ. ,ಸಿ.ಟಿ.ಎ೦.. 1೨೨5, ಇರಿಗೇಶನ್‌ ಸಿಪ್ಪಮ್‌ ಅಂಡರ್‌ ವಿಜಯನಗರ ಎಂಪೈರ್‌. 
ಮೈಸೂರು. 
ಕೌಟಲ್ಯ ಅರ್ಥಶಾಸ್ತ(ಅನು) ಶಾಮಶಾಸ್ತಿ, ಆರ್‌.. 8ನೆಯ ಅವೃತ್ತಿ. ಮೈಸೂರು-1967. 


ಗುಂಡಪ್ಪ, ಡಿ.ವಿ. ಸಂಸ್ಕೃತಿ. ಮೈಸೂರು. 1956. 


ಗೋಪಾಲ್‌, ಆರ್‌.(ಸ೦) ಮಂಡ್ಯ ಜಲ್ಲೆಯ ಇತಿಹಾಸ ಮತ್ತು ಪುರಾತತ್ವ, ಮ್ಯಸೂರು, 2೦೦8. 


249 


ಚಿದಾನಂದ ಮೂರ್ತಿ ಎಂ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಬೆಂಗಳೂರು 2೦14. 
ತಿಪ್ಪೆರುದ್ರಸ್ವಾಮಿ ಎಚ್‌. ಕರ್ನಾಟಕ ಸಂಸ್ಕೃತಿ ಸಮೀಕ್ಷೆ, ಮೈಸೂರು, 198ರ. 

ದೇವುಡು ಎನ್‌. ಎಸ್‌. ಕರ್ನಾಟಕ ಸಂಸ್ಕೃತಿ, ಬೆಂಗಳೂರು, 1961. 

ದೇ.ಜ.ಗೌ (ಸಂ) ಸುವರ್ಣ ಮಂಡ್ಯ, ಮಂಡ್ಯ, 1994. 

ನರಸಿಂಹಮೂರ್ತಿ, ಎ.ವಿ. ಕರ್ನಾಟಕ ನಾಣ್ಯ ಪರಂಪರೆ, ಮ್ಯಸೂರು. 

ಮಹದೇವ, ಸಿ. (ಸಂ). ತೊಣ್ಣೂರು. ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦೦೦. 
ಮಹದೇವ, ಸಿ.,(ಸಂ), ನಾಗಮಂಗಲ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦1. 
ರಂಗಸ್ತಾಮಯ್ಯ, ಜ.ಆರ್‌, ಕರ್ನಾಟಕದ ಸಂಕ್ಷಿಪ್ತ ಚರಿತ್ರೆ. 

ರಾಮಲಂಗಪ್ಪ, ಹೆಚ್‌, ಕರ್ನಾಟಕದ ಇತಿಹಾಸ, 19೨೦೨. 

ರಾಮೇಗೌಡ, ಕನ್ನಡ ಕಾವ್ಯಗಳಲ್ಲ ಐತಿಹಾಸಿಕ ವಿಚಾರಗಳು, ಮೈೈಸೂರು,19೨೦. 

ರಮೇಶ ನಾಯಕ, (ಸಂ), ಕರ್ನಾಟಕದ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ತ ಅಧ್ಯಯನಗಳ 
ಮರುಚಿಂತನೆ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦೦7. 


ರಾಬರ್ಟ್‌ ಸಿವೆಲ್‌, (ಮೂಲ), ಸದಾನಂದ ಕನವಳ್ನ (ಅನು), ಮರೆತು ಹೋದ 
ಮಹಾಸಾಮ್ರಾಜ್ಯ ವಿಜಯನಗರ, ಪ್ರಸಾರಾಂಗ, ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, 2೦೦6. 


ಗ್ಯಾಸೆಟಿಯರ್‌ ಆಫ್‌ ಮೈಸೂರು ಅಂಡ್‌ ಕೂಗ್‌ ೯, ಬೆಂಗಳೂರು -19೨76. 


ಗರ್ವನಮೆಂಬಟ್‌ ಆಫ್‌ ಕರ್ನಾಟಕ ಸೋರ್ಸಸ್‌ ಆಫ್‌ ಇರ್ರಿಗೇಶನ್‌ ಅಂಡ್‌ ಏರಿಯಾ 
ಇರಿಗೇಟಿಡ್‌ ಅಂಡ್‌ ಸ್ಥಾಟಸ್‌ ಟಕ್ಸ್‌, ಬೆಂಗಳೂರು.1974. 


ಗೌವರನ್ನ್ವಮೆಂಬ್‌ ಆಫ್‌ ಮೈಸೂರು, ರೆಕಾಡ್‌ ೯ ಕನೆಕ್ಷಡ್‌ ವಿಥ್‌ ದಿ ಟ್ಯಾಂಕ್‌ ಸಿಸ್ಟಮ್‌ ಇನ್‌ 
ಮೈಸೂರು. ಕರ್ನಾಟಕ ಸ್ಟೇಟ್‌ ಆರ್‌ ಕೈವಸ್‌. 


ಗೌರ್ನಮೆಂಟ್‌ ಆಫ್‌ ಹೈದರಾಬಾದ್‌, ಅಡ್‌ ಮಿನಿಸ್ಟೇಷನ್‌ ರಿಪೋರ್ಟ್‌ ಆಫ್‌ ಪಿ.ಡಬ್ಬು.ಡಿ. 
ಇರಿಗೇಷನ್‌,188ರ-86 ಅಂಡ್‌ 19೦5-6. 


ಗುರುರಾಜಾಚಾರ್‌, ಎಸ್‌., 1974, ಸಮ್‌ ಆಸ್ಟೆಕ್ಸ್‌ ಆಫ್‌ ಎಕಾನಮಿಕ್‌ ಅಂಡ್‌ ಸೋಪಿಯಲ್‌ 
ಲೈಫ್‌ ಇನ್‌ ಕರ್ನಾಟಕ, 1000-130೦೦, ಮೈಸೂರು ಯೂನಿವರ್ಪಿಟ, ಮೈಸೂರು. 


250 


ಚತುರ್ವೇದಿ, ಬ.ವಿ. 1068, "ದಿ ಆರಿಜನ್‌ ಅಂಡ್‌ ಡೆವಲಪ್ಟೆಂಟ್‌ ಆಫ್‌ ಟ್ಯೂ೦ಕ್‌ ಇರಿಗೇಶನ್‌ 
ಇನ್‌ ಪೆನಿನ್ನುಲಾರ್‌ ಇಂಡಿಯಾ”, ಡೆಕ್ಸನ್‌ ಜಯೋಗ್ರಾಫರ್‌, ಸಂ.6. 


ಮಹಾಲಅಂ೦ಗಂ, ಟ.ವಿ. 1೨6೨, ಅಡ್‌ ಮಿನಿಪ್ಟೇಶನ್‌ ಅಂಡ್‌ ಸೋಪಿಯಲ್‌ ಲೈಫ್‌ ಅಂಡರ್‌ 
ವಿಜಯನಗರ ಭಾಗ 1, ಅಡ್‌ ಮಿನಿನ್ಟೇಶನ್‌. ಮದ್ರಾಸು. 


ರಾಂಧವ., ಎಂ.ಎಸ್‌., 196೦, ಹಿಸ್ಟರಿ ಆಫ್‌ ಅರ್ರಿಕಲ್ಲರ್‌ ಇನ್‌ ಇಂಡಿಯಾ, 3 ಸಂಪುಟಗಳು, 
ಇಂಡಿಯನ್‌ ಕೌನ್ಸಿಲ್‌ ಆಫ್‌ ಅರ್ರಿಕಲ್ಲರಲ್‌ ರಿಸರ್ಚ್‌ (ಐಪಿಆರ್‌), ನವದೆಹಲ. 


ಲಾ, ಅ.ಸಿ., 1976, ಹಿಸ್ಲಾರಿಕಲ್‌ ಜಯೋಗ್ರಾಫಿ ಆಫ್‌ ಏನ್ಸಿಯೆಂಟಬ್‌ ಇಂಡಿಯಾ, ಕಲ್ಲತ್ತಾ 
ವಸುಂಧರ ಫಿಲಯೋಜ (ಸಂ), 1977, ವಿಜಯನಗರ ಎಂಫೈರ್‌, ನವದೆಹಲ. 


ವೆಂಕಯ್ಯ. ವಿ. "ಇರಿಗೇಶನ್‌ ಇನ್‌ ಸದರನ್‌ ಇಂಡಿಯಾ ಇನ್‌ ಏನ್ಸಿಯೆಂಬ್‌ ವಮ”, 
ಆರ್ಷೀಯಲಾಜಕಲ್‌ ಸರ್ವೆ ಆಫ್‌ ಇಂಡಿಯಾ ಅನ್ಮುಯಲ್‌ ರಿಪೋರ್ಟ್‌, 19೦3-14. 


ವೆಂಕಟರತ್ನಂ, ಎ.ವಿ. ಮತ್ತು ಸರಸ್ವತಿ, ಎ೦.ಎಲ್‌., 19೨6, ""ಇರಿಗೇಶನ್‌ ಇನ್‌ ವಿಜಯನಗರ 
ವಿಥ್‌ ರೆಫೆರೆನ್ಸ್‌ ಟು ಲ್ಯಾಂಕ್ಸ್‌. ಅಣೆಕಟ್‌ ಅಂಡ್‌ ಚಾನೆಲ್‌”, ಎಫಿಗ್ರಾಫಿ, ನ್ಯೂಮಿಸ್‌ ಮಾಟಕ್ಷ 
ಅಂಡ್‌ ಅದರ್‌ ಆಸ್‌ ಪೆಕ್ಸ್ಸ್‌ ಇನ್‌ ಕರ್ನಾಟಕ. ದೇವರಾಜ ಡಿ.ವಿ. ಮತ್ತು ಚೆನ್ನಬಸಪ್ಪ ಎಸ್‌. 
ಪಾಟೀಲ್‌ (ಸಂ), ಮೈಸೂರು. 


ಶಿವರುದಸ್ತಾಮಿ, ಎಸ್‌.ಎನ್‌.. 2೦೦೦, ಬಯಕಾರ ರಾಮಪ್ಪ, ಮಂಟಪ ಮಾಲೆ, ಸಂ. 4೦. 
ಕನ್ನಡ ವಿಶ್ವವಿದ್ಯಾಲಯ, ಹಂಪಿ, ವಿದ್ಯಾರಣ್ಯ. 


ಶ್ರೀನಿವಾಸನ್‌, ಟ.ಎಂ., 19೨1, ಇರಿಗೇಶನ್‌ ಅಂಡ್‌ ವಾಟರ್‌ ಸಪ್ಪೆ - ಸೌಥ್‌ ಇಂಡಿಯಾ, 
2೨೦೦ ಚಿಸಿ ಟು 160೦೦ ಎಡಿ, ಮದ್ರಾಸು. 


ಸುಬ್ರಮಣ್ಯ ಅಯ್ಯರ್‌, ಕೆ.ವಿ., ಹಿಸ್ಹಾರಿಕಲ್‌ ಸ್ನೆಚಸ್‌ ಆಫ್‌ ಏನ್ಸಿಯೆಂಟ್‌ ಡೆಕ್ಸನ್‌, ಸಂ. 1 
(1917).ಸಂ.೭(1೨67). ಸಂ. 3(1೨6೨). ಕೊಯಮತ್ತೂರು. 


ಸೂರ್ಯನಾಥ ಕಾಮತ್‌, ಯು., 19೨೦, "ಹಿಸ್ಲಾರಿಕಲ್‌ ರೋಲ್‌ ಆಫ್‌ ಟ್ಯೂ೦ಕ್ಸ್‌ ಇನ್‌ 
ಕರ್ನಾಟಕ”, ಮಾರ್‌ ಆಫ್‌ ಕರ್ನಾಟಕ, ಸಂ. ಸಂ8, ಬೆಂಗಳೂರು. 


ಡಾ.ಡಿ.ಎಂ.ನಾಗರಾಜು, ಕಲ್ಯಾಣಿ ಚಾಲುಕ್ಯರ ಆರನೇ ವಿಕ್ರಮಾದಿತ್ಯ ಶಾಸನಗಳ ಸಾಂಸ್ಕೃತಿಕ 
ಅಧ್ಯಯನ, ಮ್ಯೈಸೂರು-2೦14. 


ಡಾ. ಹೆಚ್‌.ಎನ್‌.ಕಾಳಸ್ತಾಮಿ. ಚಿಕ್ಕಮಗಳೂರು ಜಲ್ಲೆಯ ಶಾಸನಗಳು, ರಚನಾ ಪ್ರಕಾಶನ, 
ಹೆಬ್ಬಾಳ್‌, ಮೈಸೂರು - 2೦14. 


ಡಾ.ಸಿ.ಎನ್‌.ಮಂಜುಳ, ದಕ್ಷಿಣ ಕರ್ನಾಟಕದಲ್ಲ ಕೆರೆ-ಕಲ್ಪೆಗಳ ನಿರ್ಮಾಣ ಮತ್ತು ನಿರ್ವಹಣೆ 
(ಅಪ್ರಕಟತ ಮಹಾಪ್ರಬಂಧ 2೦13-14). 


251 


ಆಂಗ್ಲ ಭಾಷೆಯ ಗ್ರಂಥಗಳು 
Abhishankar.K, Gazetter of the Mandya District, Bangalore, 1967 
Alain Danielou, Hindu Polytheism, New York, 1964 
Arnold Hauser, Social History of Art (2Vols) London, 1951 


Ajit Ghosh, Some Unpublished Early Chola Portrait Sculptures, 
Catasiatizea, Zeitschift, 1933. 


Ayyanagar, S.Krishnaswami, Sources of Vijayanagar History (Rpt.) 
Delhi, 1986. 


Basavaraju, K.R, History and Culture of Karnataka, Dharwad, 1984. 
Diwakar R.R, Karnataka through the Ages, Government of Mysore, 1968. 


Francis Buchanan, A Journey from Madras, through Mysore, Canara and 
Malabar, Volumes 1, 2, & 3, London, 1807, 1994. 


Gode, P.K, Studies in Indian Cultural History, Vol-l, Poona,1961 

Gopal ,B.R, Studies in Indian History and Culture, Dharwar, 1971. 
Gurav, G.S, Indian Costume, Bombay, 1951. 

Hayavadana Rao.C, Mysore Gazetter, Vols. I to V, Bangalore, 1927-30. 


Kamath, Suryanath,U, A Concise History of Karnataka: From Pre- 
Historic Times to the Present, Bangalore, 2001. 


Mahalingum, T.V, South Indian Polity, Madras, 1965 
Administration and Social life under Vijayanagar, Madras, 1940. 


Narsimhamurthy, A.V, Coins and Currency System in Karnataka 
Studies in Karnataka Numismatics Archaeology of Karnataka, Mysore, 
1978. 


Nilakanta Shastri.K.A, A History of South India, Oxford, 1966. A History 


of South India, IT Edn. Madras, 1970, The Cholas, University of Madras, 
Madras, 1984, Felicitation Volume, Madras, 1971. 


2ನ? 


Ramesh.K.V, A History of South Kanara, Dharwad, 1970. 


Rice, B.L, Inscription of Mysore Dist., Part - 1, Vol - 11,1894. 


Ramasharama,M.H, The History of the Vijayanagara Empire, Bombay, 
1985. 


Sheik Ali, B, (Ed) The Hoysala Dynasty, Mysore, 1972. 
History of the Western Gangas, Mysore, 1976 


Shivanna, K.S, A Critique of Hoysala Polity, Mysore, 1988. 


Saletore, B.A, Social and Political Life in the Vijayanagara Empire, 1930. 
Vijayanagara Art, Delhi, 1982. 


Venkatesh Iyengar M, Popular Culture in Karnataka, Bangalore — 1983. 


Whitched, The Village Gods of South India, Oxford, 1921. 


ಗೆಸೆಟಯರ್‌ ಮತ್ತು ವರದಿಗಳು 


ಭಾರತದ ಗ್ಯಾಸೆಟಿಯರ್‌ (ಕರ್ನಾಟಕ ರಾಜ್ಯ) (ಪರೀಷ್ಟೃತ, 2೦೦3) ಮಂಡ್ಯ ಜಿಲ್ಲೆ . 
ಕನ್ನಡ ನಿಘಂಟು. ಮೈಸೂರು ವಿಶ್ವವಿದ್ಯಾನಿಲಯ. ಮೈಸೂರು. 

ಕನ್ನಡ ವಿಶ್ವಕೋಶ ಸಂಪುಟ 1ರಿಂದ 13, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರ» 
ಕರ್ನಾಟಕ ಕನ್ನಡ ವಿಷಯ ವಿಶ್ವಕೋಶ, ಮ್ಯಸೂರು ವಿಶ್ವವಿದ್ಯಾನಿಲಯ, ಮ್ಯಸೂರು. 
ಮಾನವಿಕ ಕರ್ನಾಟಕ, ಸಂಪುಟಗಳು, ಮೈಸೂರು ವಿಶ್ವವಿದ್ಯಾನಿಲಯ, ಮ್ಯಸೂರು. 
ಇತಿಹಾಸ ದರ್ಶನ ಸಂಪುಟ 1ರಿಂದ೭25. ಕರ್ನಾಟಕ ಇತಿಹಾಸ ಅಕಾಡೆಮಿ. ಬೆಂಗಳೂರು. 
ಪ್ರಬುದ್ಧ ಕರ್ನಾಟಕ, ಸಂಪುಟಗಳು, ಮೈಸೂರು ವಿಶ್ವವಿದ್ಯಾನಿಲಯ, ಮೈಸೂರು. 
ಆನ್ಯೂಯಲ್‌ ರಿಪೋರ್ಟ್‌ ಆನ್‌ ಇಂಡಿಯನ್‌ ಎಪಿಗ್ರಾಫಿ. 

ಆನ್ಯೂಯಲ್‌ ರಿಪೋರ್ಟ್‌ ಆನ್‌ ಸೌಥ್‌ ಇಂಡಿಯನ್‌ ಎಪಿಗ್ರಾಪಿ. 


ಇಂಡಿಯಾ ಇರಿಗೇಶನ್‌ ಕಮಿಶನ್‌ ರಿಪೋರ್ಟ್‌ 19೦1-೦3. 


253 


ಇಂಡಿಯಾ ಇರಿಗೇಶನ್‌ ಕಮಿಷನ್‌ ರಿಷೋರ್ಬ್‌ ., ಸೆಲೆಕ್ಟಡ್‌ ಎವಿಡೆನ್ಸ್‌, 19೦1-೦3. 
ಇಂಪಿರಿಯಲ್‌ ಗ್ಯಾಸೆಟಿಯರ್‌, 1907. 


ಇನ್ನಕ್ರಿಪ್‌ಷನ್ಸ್‌ ಇನ್‌ ಕನ್ನಡ ಡಿಪ್ಲಿಕ್ಸ್ಸ್‌ ಆಫ್‌ ಹೈದರಾಬಾದ್‌ ಸ್ಟೇಟ್‌. ಎಏಕನಾಮಿಕ ಅನಾಲಸಿಸ 
ಆಫ್‌ ಡಿಸಿಸ್ಟಿಂಗ್‌ ಆಫ್‌ ಲ್ಯಾಂಕ್ಸ್‌ ವಿಥ್‌ ಸ್ಲೆಷಲ್‌ ರೆಪೆರನ್‌ ಟು ಮಲ್ಲಾಡ್‌, ಪ್ಲಾನಿಂಗ್‌ 
ಡಿಪಾರ್ಟ್‌ಮೆಂಬ್‌, 1೨78. 


ಎಪಿಗ್ರಾಫಿಯ ಕರ್ನಾಟಕ (ಹಳೆಯ) ಸಂ. 1 ರಿಂದ 1೦. 
ಎಪಿಗ್ರಾಫಿಯ ಕರ್ನಾಟಕ (ಹೊಸ) ಸಂ.1 ರಿ೦ದ ೨. 
ಎಪಿಗ್ರಾಫಿಯ ಇಂಡಿಕಾ ಸಂಪುಟಗಳು. 


Surayanath U Kamath, Mysore Gazetteer Volume 1-2 


Studies in Karnataka History and Culture, Karnataka History Congress, 
Bangalore. 


Indian Archaeology - A Review, Indian Historical Quarterly Journal. 
Quarterly Journal of the Mythic Society. Art Journal Volumes. 


Mysore Archaeological Department Reports. South Indian Inscriptions. 


254 


ಪರಿಭಾಷಿಕ ಶಜ್ಧಕೋಶ 


ಅಣೆ.ಅಣಿಕಟ್ಟು - ನದಿ.ಹಳ್ಳ ಮೊದಲಾದವುಗಳು ನೀರನ್ನು ತಡೆಯಲು ಹಾಕಿರುವ ಅಡ್ಡಗಳ್ಟೆ. 


ಅಂತರಗಂಗೆ - ಅಂತರ್ಜಲ, ಊಖಿ. 


ಆಯಾಕಟ್ಟು - ನೀರಾವರಿ ಸೌಲಭ್ಯ ಹೊಂದಿರುವ ಕೃಷಿ ಜಮೀನು, ಗದ್ದೆ 

ಊಟಿ ಕಾಲುವೆ - ಊಟಿ ನೀರಿನ ಕಾಲುವೆ 

ಏರಿ, ಕೆರೆ - ಕೆರೆಯ ಕಟ್ಟಿ 

ಕಟ್ಟೆ ಮಾನ್ಯ - ಕೆರೆ ಉಸ್ತುವಾರಿ / ಮತ್ತು ಸಂರಕ್ಷಣೆಗಾಗಿ ನೀಡಿದ ಮಾನ್ಯ ಗದ್ದೆ. 
ಕಹಿಲೆ - ಎತ್ತಗಳನ್ನು ಹೊಂದಿ ಬಾವಿಯುಂದ ನೀರೆತ್ತುವ ಸಾಧನ 

ಕೆರೆ, ಕಟ್ಟೆ. ಕೊಳ, ಕುಂಟೆ - ಏರಿ ನಿರ್ಮಿಸಿ ನೀರು ಸಂಗ್ರಹಿಸಿಡುವ ಜಲಾಶಯ. 
ಕೊಳಗ - ಬಂಡುಗ ಇಪ್ಪತ್ತನೆಯ ಒಂದು ಭಾಗ 

ಉಲುಮೆ - ನೀರಿನ ಬಾವಿ 

ಆಲಯಂತ್ರ - ನೀರೆತ್ತುವ ಸಾಧನ 

ತೂಮು , ತೂಬು - ನೀರನ್ನು ಕೆರೆಬುಂದ ಹಾಯುಸುವ ಕೆರೆಯ ಭಾಗ. 
ದೇವದಾನ - ದೇವಾಲಯಕ್ಕೆ ಕೊಟ್ಟ ಉಂ೦ಬಳ 

ನದಿಮತ್ಯಕೆ - ನದಿ ನೀರಿನ ಕಾಲುವೆ. 

ನದಿತಟಾಕ - ನದಿ ನೀರನ್ನು ಪಡೆಯುವ ಕೆರೆ. 


ಬತ್ತುವಟ್ಟ. ಕೆರೆ ಬತ್ತುವಟ್ಟ - ನಿರ್ದಿಷ್ಟ ಅಳತೆಯ ಜಮೀನು ಅಲ್ಲ ಬತ್ತಲು ಬೇಕಾಗುವ ಭಜದ 
ಕಮಾನಾದಿಂದ ಅಳೆಯುವುದು. 


ಸಲುಗ, ಸಲಗೆ - ಗಾತ್ರದ ಅಳತೆ, ಬಂಡುಗ 16೦ ಸೇರು. 


255 


“  wwwveethicom 


ಕರ್ನಾಟಕ ಭೂಪಟ, ಕೃಪೆ, ಅಂತರ್ಜಾಲ 


MANDYA 
RIVER MAP 


Map notto Scale 


Copyright © 2013 findi 
0 www.mapsofindia.com 
" Updated on 1th February 2013) CHAMRAJNAGAR 


ಮಂಡ್ಯ ಜಲ್ಲೆ ಭೂಪಟ, ಕೃಪೆ, ಅಂತರ್ಜಾಲ 


ಮಂಡ್ಯ ಜಲ್ಲೆ (ತಾಲೂಕುಗಳನ್ನೊಳಗೊಂಡಂತೆ) ಭೂಪಟ 


Area Irrigated by Canals (Hectares) 
ಸ 


Idukki 


ಮಂಡ್ಯ ಜಲ್ಲೆ ನೀರಾವರಿ ಕಾಲುವೆಗಳು, ಕೃಪೆ, ಅಂತರ್ಜಾಲ 


ಚಿ.ಸಂ.1. ಹಳೇಗೆರೆ, ಮಂಡ್ಯ 
[=] 


ಚಿ.ಸಂ.2. ತಾಯಲೂರು ಕೆರೆ, ಮದ್ದೂರು 


ಚಿ.ಸಂ.3. ಕೊಂಗಾಣಿಕೆರೆ, ಮಳವಳ್ಳ 


ಚಿ.ಸಂ.3. ಕೊಂಗಾಣಿ ಕೆರೆ, ಮಳವಳ್ಳಿ 


ಚಿ.ಸಂ. 4, ಹಕೇಬೂದನೂರು ಕೆರೆ, ತೂಬು 


ಚಿ.ಸಂ.4. ಹಕೇಬೂದನೂರು ಕೆರೆ 


ಚಿ.ಸಂ.4. ಹಕೇಬೂದನೂರು ಕೆರೆ 


ಚಿ.ಸಂ.5. ಬೇಲೂರು ಕೆರೆ, ಮಂಡ್ಯ 


ಚಿ.ಸಂ.5. ಬೇಲೂರು ಕೆರೆ, ಮಂಡ್ಯ 


ಚಿ.ಸಂ.6. ಬಕಗುಂದ ಕೆರೆ, ನಾಗಮಂಗಲ 


ಚಿ.ಸಂ.7. ಸುಕದರೆ ಕೆರೆ, ನಾಗಮಂಗಲ 


ಚಿ.ಸಂ.8. ಪುರದಕಟ್ಟೆ. ನಾಗಮಂಗಲ 


ಚಿ.ಸಂ.೨. ನೇರಳಕಟ್ಟೆ ಕೆರೆ, ನಾಗಮಂಗಲ 


ಚಿ.ಸಂ.1೦. ಕೆಳಗೆರೆ ಕೆರೆ, ನಾಗಮಂಗಲ 


ಚಿ.ಸಂ.1. ಕಂಬದಳ್ಳಿ ಕೆರೆ, ನಾಗಮಂಗಲ 


ಚಿ.ಪಂ.12. ಮೊಳೆನಹಳ್ಳ 


ಚಿ.ಸಂ.13. ಹಟ್ಟಣ ಗ್ರಾಮದಲ್ಲರುವ ಶಾಸನ ಚಿ.ಸಂ.13. ವೀರಭದ್ರ ದೇವಾಲಯ 


ಚಿ.ಪಂ.13. ಹಟ್ಟಣ ಕೆರೆ, ನಾಗಮಂಗಲ 


ಚಿ.ಸಂ.14, ಕೊತ್ತತ್ತಿ ಕೆರೆ, ಮಂಡ್ಯ 


ಚಿ.ಸಂ. 15. ಬಸರಾಳು ಕೆರೆ, ಮಂಡ್ಯ 


ಚಿ.ಪಂ.16. ಬೆಳ್ಳೂರು ಕೆರೆ, ನಾಗಮಂಗಲ 


ಚಿ.ಸಂ.16, ದಾಸನಕೆರೆ (ಅಲ್ಲಾಳ ಸಮುದ್ರ) 


ಚಿ.ಸಂ.17, ಆತಗುರು ಕೆರೆ. ಮದ್ದೂರು 


ಚಿ.ಪಂ.18. ತೊಣ್ಣೂರು ಕೆರೆ, ಪಾಂಡವಪುರ 


SE TET igo ° lr pT We ೨ ಡನ  ನಜಸಿ.ಪರುರಾತನಿವ 


ಚಿ.ಪಂ.18. ತೊಣ್ಣೂರು ಕೆರೆ, ಪಾಂಡವಪುರ 


ಚಿ.ಸಂ. 1೨. ಹರಿಹರಪುರ ಕಾಲುವೆ ಚಿ.ಸಂ.1೨. ಹರಿಹರಪುರ ಕಾಲುವೆ 


ಚಿ.ಸಂ.೭2೦. ಹುಅವಾನ ಕೆರೆ, ಚಾಮಲಪುರ, ಮಂಡ್ಯ 


ಚಿ.ಸಂ.೭22. ಸೀತಾಪುರ ಕಾಲುವೆ, ಹರವು. ಪಾಂಡವಪುರ 


ಚಿ.ಸಂ.23. ದಕವಾಲಖು ಕೆರೆ, ಮೇಲುಕೋಟಿ 


ಚಿ.ಸಂ.೭24. ದೇವಲಾಪುರ ಕೆರೆ, ನಾಗಮಂಗಲ 


ಚಿ.ಸಂ.೦5. ದೊಂದೆಮಾದಳ್ಳ. ನಾಗಮಂಗಲ 


ಚಿ.ಸಂ.೭6. ಕೆರೆಗೊಡು ಕೆರೆ, ಮಂಡ್ಯ 


ಚಿ.ಸಂ.೭7. ಹಾಲ್ತ ಕೆರೆ, ನಾಗಮಂಗಲ 


ಚಿ.ಸಂ.೭8. ಮಳವಳ್ಳ ಕೆರೆ 


ಚಿ.ಸಂ.೭೨, ಕೆಸ್ತೂರು ಕೆರೆ. ಮದ್ದೂರು 


ಚಿ.ಪಂ.ಡ1. ಮಂಡ್ಯಕೊಳ 


ನ್‌್‌ 


ಚಿ.ಸಂ.ತಂ೦. ಅಮ್ಮನ ಕಟ್ಟೆ, ನಾಗಮಂಗಲ 


ಚಿ.ಸಂಂ.33. ಕಿಕ್ಕೇರಿ ಕೆರೆ, ಕೆ.ಆರ್‌.ಪೇಟಿ 


ಚಿ.ಸಂ.34, ನಂದಿಯ ಶಿಲ್ಪವಿರುವ ಕಂಬ, ಕಿಕ್ಕೇರಿ ಕೆರೆ, ಕೆ.ಆರ್‌.ಪೇಟಿ 


ಚಿ.ಸಂ.35. ಕೆರೆ ಕೊಡಿ, ಪಾಂಡವಪುರ 


ಚಿ.ಸಂ.86. ಕೆರೆ, ಕೆ.ಆರ್‌.ಪೇಖಿ 


ಚಿ.ಸಂ.86, ಕೆರೆ, ಕೆ.ಆರ್‌.ಪೇಟಿ 


ಚಿ.ಸಂ.36. ಕೆರೆಯ ಅಣಿ, ಕೆ.ಆರ್‌.ಪೇಟಿ 


— 


ಚಿ.ಸಂ.37. ಕೊಡಿಯಾಲ ಕಟ್ಟೆ 


ಚಿ.ಸಂ.3೨. ಚಕ್ರತೀರ್ಥ ಕೊಳ, ನಾಗಮಂಗಲ 


ಚಿ.ಸಂ೦.4೦. ತುಪ್ಪದ ಮಡು, ಚಿಕ್ಷೇರೆ, ನಾಗಮಂಗಲ 


ky 


ಚಿ.ಸಂ.41. ತುಪ್ಪದ ಮಡುವಿನ ಸೂರ್ಯನ ಕೆರೆ, ನಾಗಮಂಗಲ 


ಚಿ.ಸಂ.4೭.ತೊಳಲ ಕೆರೆ, ನಾಗಮಂಗಲ 


ಚಿ.ಸಂ.43. ದೊಡ್ಡ ಅರಸಿನ ಕೆರೆ. ದೊಡ್ಡಕೆರೆ 


ಚಿ.ಸಂ.45. ದೊಡ್ಡಬಾಲಕೊಳ, ನಾಗಮಂಗಲ 


ಚಿ.ಸಂ.46. ಪಿ.ನೇರಕೆ ಕೆರೆ, ನಾಗಮಂಗಲ 


J ಇಚಧೆ 
| 


ll 


ಚಿ.ಸಂ.47. ಮಲ್ಲ ಸಮುದ್ರ ಕೆರೆ, 


ಚಿ.ಸಂ.48. ಮಾರ್ಕಾಲು ಕೆರೆ, ಮಳವಳ್ಳಿ 


ಮಾಾಾಾನಾನನೆರದಂನರಿವವವವಿಂಾನನಯವರವಿಾರನನಿವವಿವಾನಿಿದನಟಿಾ 


ಚಿ.ಸಂ.48. ಮಾರ್ಕಾಲು ಕೆರೆ, ಮಳವಳ್ಳಿ 


ಚಿ.ಸಂ.5೦. ಮಾರೇಹಳ್ಳ. ಮಳವಳ್ಳಿ ಚಿ.ಸಂ.51. ಆಂಜನೇಯ ಶಿಲ್ಪ, ಮಾರೇಹಳ್ಳ 


ಚಿ.ಸಂ.52. ಮೆಣಸಕೆರೆ, ಕೆ.ಆರ್‌.ಪೇಟಿ 


ಚಿ.ಸಂ.5೦೨. ಮೆಣಸಕೆರೆ ತೂಬು, ಕೆ.ಆರ್‌.ಪೇಖಿ 


ಚಿ.ಸಂ.53. ಶಶಿಯಾಲಪುರ ಕೆರೆ, ಮಳವಳ್ನ 


ಚಿ.ಸಂ.54. ಶಿಕಾರಿಪುರ ಕೆರೆ, ನಾಗಮಂಗಲ 


ಚಿ.ಸಂ.55. ಸೂಳೆಕೆರೆ, ನಾಗಮಂಗಲ 


ಚಿ.ಸಂ.56. ಸಿಂಗರಸಿನ ಕೆರೆ, ನಾಗಮಂಗಲ 


ಚಿ.ಸಂ.5ರಆ. ಹಂಪೆಯರಸಪನ ಕೊಳ, ನಾಗಮಂಗಲ 


ಚಿ.ಸಂ.5ರಲ. ಚಿಕಕೆರೆ, ಹೊಸಹೊಳಲು, ಕೆ.ಆರ್‌.ಪೇಟಿ 


| I — 
ಚಿ.ಸಂ.6೦. ದೊಡ್ಡಕೆರೆ. ಹೊಸಹೊಳಲು 


ಚಿ.ಸಂ.61. ಹೆಬ್ಬಾಳು ಸೂಳೆ ಕೆರೆ, ಮದ್ದೂರು 


ಚಿ.ಸಂ.61. ಸೂಳೆ ಕೆರೆ. ಹೆಬ್ಲಾಕು. ಮದ್ದೂರು 


ಚಿ.ಸಂ.6೭. ಸೂಳೆಕೆರೆ. ತೂಬು. ಹೆಬ್ಬಾಳು. ಮದ್ದೂರು 


ಚಿ.ಸಂ.62. ಯಕೋಡಿ (ಅಣಿ) ಸೂಳೆ ಕೆರೆ, ಮದ್ದೂರು 


